WPP-47 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 





ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಮಾರ್ಚ್‌ ೨೯, ೨೦೧೨ (ಚೈತ್ರ ೯, ಶಕ ವರ್ಷ ೧೯೩೪) ಸಂಚಿಕೆ ೧೩ 
ಭಾಗ-೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆರವರ ಕಛೇರಿ, 
ನಂ. 146, 8ನೇ ಕ್ರಾಸ್‌, 3ನೇ ಮುಖ್ಯ ರಸ್ತೆ, ಮಾರ್ಗೋಸ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03 


ನಂ. ಡಿಆರ್‌ಬಿ-ಎನ್‌ : ಎಲ್‌ಕ್ಯೂಡಿ : 12 : 2011-12, ದಿನಾಂಕ : 9-2-2012. 
ವಿಷಯ: ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1, ವ್ಯವಸ್ಥಾಪಕ ನಿರ್ದೇಶಕರು, ಬಮೂಲ್‌ ಇವರ ಪತ್ರ ಸಂಖ್ಯೆ : ಬಮೂಲ್‌/ಶೇ.ತಾ೦/ಸಸಸನಿ/ 768/2010-11, 
ದಿನಾಂಕ : 10-1-2011. 
2 ವ್ಯವಸ್ಥಾಪಕ ನಿರ್ದೇಶಕರು, ಬಮೂಲ್‌ ಇವರ ಪತ್ರ ಸಂಖ್ಯೆ : ಬಮೂಲ್‌/ಶೇ.ತಾಂ./138/2011-12, ದಿನಾಂಕ : 
28-12-2011, 
3. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಉತ್ತರ ವಲಯ ವೃತ್ತ, ಬೆಂಗಳೂರು ಇವರ ಪತ್ರ ಸಂಖ್ಯೆ : 
ಸನಿ44/ಸಮಾಪನೆ/ಸಿಆರ್‌/19/2011-12, ದಿನಾಂಕ 27-1-2012. 
ಪ್ರಸ್ತಾವನೆ : 
ಬೆಂಗಳೂರು ಜಿಲ್ಲೆಯ ಸಹಕಾರ ಸಂಘಗಳ ಉಪ ನಿಬಂಧಕರು, ಉತ್ತರ ವಲಯ, ಇವರ ವ್ಯಾಪ್ತಿಯಲ್ಲಿರುವ ಹಾಲು ಉತ್ಪಾದಕರ ಸಹಕಾರ 
ಸಂಘಗಳು ಕಾರ್ಯ ಚಟುವಟಿಕೆ ನಡೆಸದೆ ಹಲವು ವರ್ಷಗಳಿಂದ ಸ್ಥಗಿತಗೊಂಡಿರುವುದಾಗಿ ಉಲ್ಲೇಖ (2) ಮತ್ತು (3)ರ ಪತ್ರದಲ್ಲಿ ವ್ಯವಸ್ಥಾಪಕ 
ನಿರ್ದೇಶಕರು, ಬಮೂಲ್‌ರವರು ತಿಳಿಸಿದ್ದು, ಇವರ ಶಿಫಾರಸ್ಸಿನ ಮೇರೆಗೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಉತ್ತರ ವಲಯ ವೃತ್ತ 
ಬೆ೦ಗಳೂರು ಇವರು ಸ್ಥಗಿತಗೊಂಡಿರುವ ಕೋಗಿಲು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಬೆಂಗಳೂರು ಉತ್ತರ ತಾಲ್ಲೂಕು, 
ಹನುಮಂತಸಾಗರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಬೆಂಗಳೂರು ಉತ್ತರ ತಾಲ್ಲೂಕು, ಸೊಣ್ಣಪ್ಪನಹಳ್ಳಿ ಹಾಲು ಉತ್ಪಾದಕರ ಸಹಕಾರ 
ಸಂಘ ನಿಯಮಿತ, ಬೆ೦ಗಳೂರು ಉತ್ತರ ತಾಲ್ಲೂಕು, ಹುಣಸೇಮಾರನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಬೆಂಗಳೂರು ಉತ್ತರ 
ತಾಲ್ಲೂಕು, ಕಟ್ಟಿಗೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಬೆಂಗಳೂರು ಉತ್ತರ ತಾಲ್ಲೂಕು, ಅಗ್ರಹಾರ ಹಾಲು ಉತ್ಪಾದಕರ ಸಹಕಾರ 
ಸಂಘ ನಿಯಮಿತ, ಬೆಂಗಳೂರು ಉತ್ತರ ತಾಲ್ಲೂಕು, ಶ್ರೀನಿವಾಸಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಬೆಂಗಳೂರು ಉತ್ತರ ತಾಲ್ಲೂಕು, 
ಅರಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಬೆ೦ಗಳೂರು ಉತ್ತರ ತಾಲ್ಲೂಕು, ಹುಲುಮೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ 
ನಿಯಮಿತ, ಬೆ೦ಗಳೂರು ದಕ್ಷಿಣ ತಾಲ್ಲೂಕು ಈ ಒಂಭತ್ತು ಸಹಕಾರ ಸಂಘಗಳು ಸ್ಥಗಿತಗೊಂಡಿರುವುದರಿಂದ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 
73 ರಂತೆ ಸಮಾಪನಾಧಿಕಾರಿಗಳನ್ನು ನೇಮಿಸುವಂತೆ ಶಿಫಾರಸ್ಸು ಮಾಡಿರುವ ನಿಮಿತ್ತ ಈ ಕೆಳಕಂಡಂತೆ ಆದೇಶಿಸಿದೆ. 


(೧೫೬೯) 


೧೫೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ-೩ 





ಆದೇಶ 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 7262) ರನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಸಿಓ/139/ಸಿಎಲ್‌ಎಂ/2010 ದಿನಾಂಕ : 17-2-2011 ರ ಪ್ರಕಾರ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ ಡಿ. ಪಾಂಡುರಂಗಪ್ಪ ಸಹಕಾರ ಸಂಘಗಳ 
ಉಪನಿಬಂಧಕರು, ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆ ಆದ ನಾನು ಈ ಆದೇಶದ ಅನುಬಂಧದಲ್ಲಿ ನಮೂದಿಸಿರುವ ಹಾಲು ಉತ್ಪಾದಕರ 
ಸಹಕಾರ ಸಂಘಗಳನ್ನು ಸಮಾಪನೆಗೊಳಿಸಿರುತ್ತೇನೆ. ಮತ್ತು ಕಲಂ 73(1) ರನ್ವಯ ಅನುಬಂಧದಲ್ಲಿನ ಸಹಕಾರ ಸಂಘಗಳ ಹೆಸರಿನ ಮುಂದೆ 


ನಮೂದಿಸಿರುವ ಮಾರ್ಗದ ಮೇಲ್ವಿಚಾರಕರುಗಳನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿರುತ್ತೇನೆ. 


2L 


ಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಆದೇಶ ಹೊರಡಿಸಿದ ಒಂದು ವಾರದೊಳಗೆ ವಹಿಸಿಕೊಂಡು ಈ ಕಛೇರಿಗೆ 
ವರದಿಯನ್ನು ಸಲ್ಲಿಸತಕ್ಕದ್ದು, ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 74ರ ಹಾಗೂ ನಿಯಮ 33 ರಂತೆ ಸಮಾಪನಾಧಿಕಾರಿ ಕರ್ತವ್ಯವನ್ನು 
ನಿರ್ವಹಿಸತಕ್ಕದ್ದು. ಸಂಘದ ಇತ್ತೀಚಿನ ಲೆಕ್ಕಪರಿಶೋಧನಾ ವರದಿ ಆದೇಶದ ಮೇಲೆ ಆಸ್ಥಿ-ಜವಾಬ್ದಾರಿಗಳನ್ನು ವಿಲೇ ಮಾಡಲು ಆದ್ಯತೆ ಪಟ್ಟ 
ಅನುಮೋದನೆ ಮೇರೆಗೆ ಕ್ರಮ ಕೈಗೊಂಡು ಸಂಘದ ನೋಂದಣಿ ಕ್ರಮಾಂಕವನ್ನು ರದ್ದುಗೊಳಿಸಲು ಪ್ರಸ್ತಾವನೆಯನ್ನು ಸಲ್ಲಿಸತಕ್ಕದ್ದು. 
ಮೇಲಿನ ಆದೇಶವನ್ನು ನನ್ನ ಸ್ಪಹಸ್ತಾಕ್ಷರ ಮತ್ತು ಈ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 9-2-2012 ರಂದು ಹೊರಡಿಸಿರುತ್ತೇನೆ. 
ಡಿ. ಪಾಂಡುರಂಗಪ್ಪ 
ಸಹಕಾರ ಸಂಘಗಳ ಉಪ ನಿಬಂಧಕರು, 


ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆರವರ ಕಛೇರಿ 
ನಂ. 146, 8ನೇ ಕ್ರಾಸ್‌, 3ನೇ ಮುಖ್ಯ ರಸ್ತೆ, ಮಾರ್ಗೋಸ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03 


ನಂ. ಡಿಆರ್‌ಬಿ-ಎನ್‌ : ಎಲ್‌ಕ್ಯೂಡಿ : 12 : 2011-12, ದಿನಾಂಕ: 9-2-2012ಕ್ಕೆ ಅನುಬಂಧ 














ಜ್‌ ಹಾಲು ಉತ್ಪಾದಕರ ಸಹಕಾರ ಸಂಘದ ಹೆಸರು ನೇಮಿಸಲ್ಪಟ್ಟಿರುವ ಸಮಾಪನಾಧಿಕಾರಿ 
FY 
1. ಕೋಗಿಲು, ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಸಂಘದ ವ್ಯಾಪ್ತಿಯ ಮಾರ್ಗದ ಮೇಲ್ವಿಚಾರಕರು 
ಬೆಂಗಳೂರು ಉತ್ತರ ತಾಲ್ಲೂಕು 
2; ಹನುಮಂತಸಾಗರ, ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಸಂಘದ ವ್ಯಾಪ್ತಿಯ ಮಾರ್ಗದ ಮೇಲ್ವಿಚಾರಕರು 
ಬೆಂಗಳೂರು ಉತ್ತರ ತಾಲ್ಲೂಕು 
3. ಸೊಣ್ಣಪುನಹಳ್ಳಿ, ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಸಂಘದ ವ್ಯಾಪ್ತಿಯ ಮಾರ್ಗದ ಮೇಲ್ವಿಚಾರಕರು 


ಬೆಂಗಳೂರು ಉತ್ತರ ತಾಲ್ಲೂಕು 
4. ಹುಣಸೇಮಾರನಹಳ್ಳಿ, ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, | ಸಂಘದ ವ್ಯಾಪ್ತಿಯ ಮಾರ್ಗದ ಮೇಲ್ವಿಚಾರಕರು 
ಬೆ೦ಗಳೂರು ಉತ್ತರ ತಾಲ್ತೂಕು 














5. ಅಗ್ರಹಾರ, ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಸಂಘದ ವ್ಯಾಪ್ತಿಯ ಮಾರ್ಗದ ಮೇಲ್ವಿಚಾರಕರು 
ಬೆಂಗಳೂರು ಉತ್ತರ ತಾಲ್ಲೂಕು 

6. ಕಟ್ಟಿಗೇನಹಳ್ಳಿ, ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಸಂಘದ ವ್ಯಾಪ್ತಿಯ ಮಾರ್ಗದ ಮೇಲ್ವಿಚಾರಕರು 
ಬೆ೦ಗಳೂರು ಉತ್ತರ ತಾಲ್ತೂಕು 

7 ಶ್ರೀನಿವಾಸಪುರ, ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಸಂಘದ ವ್ಯಾಪ್ತಿಯ ಮಾರ್ಗದ ಮೇಲ್ವಿಚಾರಕರು 


ಬೆಂಗಳೂರು ಉತ್ತರ ತಾಲ್ಲೂಕು 
8. ಅರಕೆರೆ, ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಬೆಂಗಳೂರು | ಸಂಘದ ವ್ಯಾಪ್ತಿಯ ಮಾರ್ಗದ ಮೇಲ್ವಿಚಾರಕರು 
ಉತ್ತರ ತಾಲ್ತೂಕು 
9. ಹುಲುಮೇನಹಳ್ಳಿ, ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಸಂಘದ ವ್ಯಾಪ್ತಿಯ ಮಾರ್ಗದ ಮೇಲ್ವಿಚಾರಕರು 
ಬೆ೦ಗಳೂರು ದಕ್ಷಿಣ ತಾಲ್ತೂಕು 























ಡಿ. ಪಾಂಡುರಂಗಪ್ಪ 


ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 222 


ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೫೭೧ 





DEPARTMENT OF COMMERCIAL TAXES 


PROCEEDINGS OF THE COMMISSIONER OF COMMERCIAL TAXES, (KARNATAKA), BANGALORE- 
CLARIFICATION UNDER SECTION 59 (4) OF THE KARNATAKA VALUE ADDED TAX ACT-2003. 


Sub: KVAT Act, 2003-Clarification under Section 59(4) regarding the rate of tax applicable on Scrap 


Batteries-regarding. 


Ref: Application dated. 16-09-2011 of M/s Deepa Industries, Bommasandra Industrial Area Hosur Road, 
Anekal Tq. Bangalore-560099. (TIN : 29650066924) 


In the application cited above, M/s Deepa Industries, Plot No. 106, 3° Main, 4" Phase, Bommasandra Industrial Area, 


Hosur Road, Anekal Taluk, Bangalore-560 099, has sought clarification regarding rate of tax on Scrap Batteries. 


2. Section 59(4) of the Karnataka Value Added, Tax Act, 2003 empowers the Commissioner of Commercial Taxes to 
clarify the rate of tax payable under the Act, if he considers it necessary or expedient so to do, for the purpose of maintaining 
uniformity in the work of assessments and collection of revenue. |! is examined and found that the clarification requested by the 
petitioner is within the scope of the aforesaid provision and it is necessary that the clarification be issued for the purpose of 
maintaining uniformity in the work of assessments and collection of revenue. 


2. Hence the following clarification is issued. 
CLARIFICATION NO. CLR. CR. 124/11-12, DATED 26-11-2011. 


It is clarified that ‘Scrap Batteries’ are taxable at 5% as per entry 3 of the table to the Notification No. FD 82 CSL 2010/11) 
dated 31-03-2010 
PRADEEP SINGH KHAROLA 
Commissioner of Commercial Taxes, 
P.R. No. 1293 (Karnataka), Bangalore. 
ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ, ಬೀದರ ಜಿಲ್ಲೆ, ಬೀದರ. 


ವಿಷಯಃ- ಸಮಾಪನೆಗೊ೦ಡ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ಮನ್ನಾಎಖೆಳ್ಳಿ, ತಾಃ ಹುಮನಾಬಾದ ಜಿಲ್ಲಾ ಬೀದರ ಇದರ 
ನೊಂದಣಿಯನ್ನು ರದ್ದು ಪಡಿಸುವ ಬಗ್ಗೆ. 


ಉಲ್ಲೇಖಃ- 1 ಈ ಕಛೇರಿ ಆದೇಶ ಸಂಖ್ಯೆ/ಉನಿಬಿ/ಎ-1/ಸಮಾಪನೆ/2011-2012/964./ದಿನಾ೦ಕ819-12-2011. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರ ಇವರ ಪತ್ರ ಸಂಖ್ಯೆ/ಸನಿಬಿ1/ ಏ2/ಸಮಾಪನೆ/2011- 
2012 /ದಿನಾ೦ಕ827-12-2011. 


ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ಮನ್ನಾಎಖೇಳಿ ತಾಃ ಹುಮನಾಬಾದ ಜಿಲ್ಲಾ ಬೀದರ ಸಂಘವು ಸಂಖ್ಯೆ/ಸನಿಬಿ।/ಎ- 
4/ನೊಂದಣಿ/33716/2004-2005/ ದಿನಾಂಕಃ02-02-2005 ರಲ್ಲಿ ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಸಂಪೂರ್ಣವಾಗಿ 
ಸ್ಥಗಿತಗೊಂಡಿದ್ದರಿಂದ ಈ ಸಂಘವನ್ನು ಮುಂದುವರೆಯಿಸಿಕೊಂಡು ಹೋಗುವದು ಸೂಕ್ತವಿಲ್ಲವೆಂದು ಭಾವಿಸಿ ಉಲ್ಲೇಖ 1ರ ಆದೇಶದ ಮೂಲಕ 
ಸಮಾಪನೆಗೊಳಿಸಿ, ಶ್ರೀ ಟಿ. ಪ್ರಭಾಕರ, ಇವರನ್ನು ಸಮಾಪನೆ ಅಧಿಕಾರಿ ಎಂದು ನೇಮಕ ಮಾಡಲಾಗಿತ್ತು ಸಮಾಪನೆ ಅಧಿಕಾರಿಗಳು ಸಂಘದ 
ನೊಂದಣಿಯನ್ನು ರದ್ದು ಪಡಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರ ರವರ ಮೂಲಕ ಉಲ್ಲೇಖ 2 ರ ಮೂಲಕ ಪ್ರಸ್ತಾವನೆಯನ್ನು 
ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. ಮತ್ತು ಸದರಿ ಸಂಘದ ಮಟ್ಟದಲ್ಲಿ ವಿಲೇವಾರಿಗಾಗಿ ಆಸ್ತಿ ಮತ್ತು ಜವಾಬ್ದಾರಿ ಇರುವದಿಲ್ಲವೆಂದು ಹಾಗೂ ಸರಕಾರಕ್ಕೆ 
ಪಾವತಿಸಬೇಕಾದಂತಹ ಯಾವುದೇ ಹಣ ಬಾಕಿ ಇರುವದಿಲ್ಲವೆಂದು ಪ್ರಮಾಣ ಪತ್ರ ನೀಡಿರುತ್ತಾರೆ. ಅಲ್ಲದೆ ಸಂಘದ ಹೆಸರಿನಲ್ಲಿ ರೂಪಾಯಿ ಗಳು 
ಡಿ.ಸಿ.ಸಿ. ಬ್ಯಾಂಕ ಶಾಖೆ ಮನ್ನಾಎಖೆಳ್ಳೀ, ದಲ್ಲಿದ್ದು ಈ ಹಣವನ್ನು ಸಹಕಾರ ಸಂಘಗಳ ಉಪ ನಿಬಂಧಕರು ಬೀದರವರ ಪಿ.ಡಿ. ಖಾತೆಗೆ ವರ್ಗಾಯಿಸಿ 
ಸಂಘದ ನೊಂದಣಿಯನ್ನು ರದ್ದು ಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 





ಆದ್ದರಿಂದ ಈ ಮೇಲಿನ ಆಂಶಗಳನ್ನು ಪರಿಗಣಿಸಿ, ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


೧೫೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ-೩ 





ಸಂಖ್ಯೆ/ಉನಿಬಿ/ವಿ2/ಸಮಾಪನೆ/2911-2012./2177 ದಿನಾಂಕಃ27-12-2011. 
ಆದೇಶ 


ಈ ಆದೇಶದ ಪೀಠಿಕೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ನ್ನು ಸರಕಾರದ 
ಆಧಿಸೂಚನೆ ಸಂಖ್ಯೆ/ಸಿ.ಓ/139/ಸಿ.ಎಲ್‌.ಎಂ/2010/ ದಿನಾಂಕಃ17-02-2011ರ ಮೂಲಕ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಗೋಪಾಲ 
ಚ್ವಹಾಣ ಸಹಕಾರ ಸಂಘಗಳ ಉಪ ನಿಬಂದಕರು, ಬೀದರ ಆದ ನಾನು ಸಮಾಪನೆಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ಮನ್ನಾಎಖೇಳಿ 
ತಾಃ ಹುಮನಾಬಾದ ಜಿಲ್ಲಾ ಬೀದರ ಇದನ್ನು ನೊಂದಣಿ ಸಂಖ್ಯೆ/ಸನಿಬಿ॥/ಎ-4/ನೊಂದಣಿ/33716/2004-2005/ ದಿನಾಂಕಃ02-02-2005 ರದ್ದು ಗೊಳಿಸಿ 
ಆದೇಶ ಹೊರಡಿಸಿರುತ್ತೇನೆ. 


ಈ ರದ್ದತಿ ಆದೇಶದ ದಿನಾಂಕದಿಂದ ಸದರಿ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳು ನಿಂತು ಹೋಗುತ್ತಿರುತ್ತವೆಂದು ಭಾವಿಸತಕ್ಕದ್ದು ಹಾಗೂ ಈ 
ಸಂಘವು ಅಸ್ತಿತ್ವದಲ್ಲಿರುವದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1960 ರ ನಿಯಮ 33 (ಎನ್‌) ರನ್ವಯ ಈ 
ಸಂಘದ ದಾಖಲೆಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರವರ ಕಛೇರಿಗೆ ಹಸ್ತಾಂತರಿಸಲು ಸಮಾಪನ ಅಧಿಕಾರಿಗಳಿಗೆ ಸೂಚಿಸಿದೆ 


ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 286 ಬೀದರ ಜಿಲ್ಲೆ, ಬೀದರ. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ, ಬೀದರ ಜಿಲ್ಲೆ, ಬೀದರ. 


ವಿಷಯಃ- ಸಮಾಪನೆಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ಮಾಳೆಗಾಂವ ತಾಃ ಬೀದರ ಜಿಲ್ಲಾ ಬೀದರ ಇದರ 
ನೊಂದಣಿಯನ್ನು ರದ್ದು ಪಡಿಸುವ ಬಗ್ಗೆ. 
ಉಲ್ಲೇಖಃ- 1) ಈ ಕಛೇರಿ ಆದೇಶ ಸಂಖ್ಯೆ/ಉನಿಬಿ/ಎ-1/ಸಮಾಪನೆ/2011-2012/964./ದಿನಾ೦ಕ819-12-2011. 


2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರ ಇವರ ಪತ್ರ ಸಂಖ್ಯೆ/ಸನಿಬಿ1/ 
ವಿ2/ಸಮಾಪನೆ/2011-2012/ದಿನಾಂ೦ಕಃ27-12-2011. 


ಪೀಠಿಕೆ 1- 


ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ) ಮಾಳೆಗಾಂವ ತಾಃ ಬೀದರ ಜಿಲ್ಲಾ ಬೀದರ ಸಂಘವು ಸಂಖ್ಯೆ/ಸನಿಬಿ1/ವಿ- 
4/ಹೆಚ್‌.ಒ.ಟಿ/27032/1999-2000/ ದಿನಾಂಕಃ06-12-1999 ರಲ್ಲಿ ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಸಂಪೂರ್ಣ ವಾಗಿ 
ಸ್ಥಗಿತಗೊಂಡಿದ್ದರಿಂದ ಈ ಸಂಘವನ್ನು ಮುಂದುವರೆಯಿಸಿಕೊಂಡು ಹೋಗುವದು ಸೂಕ್ತವಿಲ್ಲವೆಂದು ಭಾವಿಸಿ ಉಲ್ಲೇಖ 1ರ ಆದೇಶದ ಮೂಲಕ 
ಸಮಾಪನೆ ಗೊಳಿಸಿ, ಶ್ರೀ ರಮೇಶ ಕುಲ್ಕರ್ಣಿ, ಇವರನ್ನು ಸಮಾಪನೆ ಅಧಿಕಾರಿ ಎಂದು ನೇಮಕ ಮಾಡಲಾಗಿತ್ತು ಸಮಾಪನೆ ಅಧಿಕಾರಿಗಳು ಸಂಘದ 
ನೊಂದಣಿಯನ್ನು ರದ್ದು ಪಡಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರ ರವರ ಮೂಲಕ ಉಲ್ಲೇಖ 2 ರ ಮೂಲಕ ಪ್ರಸ್ತಾವನೆಯನ್ನು 
ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. ಮತ್ತು ಸದರಿ ಸಂಘದ ಮಟ್ಟದಲ್ಲಿ ವಿಲೇವಾರಿಗಾಗಿ ಆಸ್ತಿ ಮತ್ತು ಜವಾಬ್ದಾರಿ ಇರುವದಿಲ್ಲವೆಂದು ಹಾಗೂ ಸರಕಾರಕ್ಕೆ 
ಪಾವತಿಸಬೇಕಾದಂತಹ ಯಾವುದೇ ಹಣ ಬಾಕಿ ಇರುವದಿಲ್ಲವೆಂದು ಪ್ರಮಾಣ ಪತ್ರ ನೀಡಿರುತ್ತಾರೆ. ಅಲ್ಲದೆ ಸಂಘದ ಹೆಸರಿನಲ್ಲಿ ರೂಪಾಯಿ ಗಳು 
ಡಿ.ಸಿ.ಸಿ. ಬ್ಯಾಂಕ ಶಾಖೆ ಉಸ್ಮಾನಗ೦ಜ, ಬೀದರ ದಲ್ಲಿದ್ದು ಈ ಹಣವನ್ನು ಸಹಕಾರ ಸಂಘಗಳ ಉಪ ನಿಬಂಧಕರು ಬೀದರವರ ಪಿ.ಡಿ. ಖಾತೆಗೆ 
ವರ್ಗಾಯಿಸಿ ಸಂಘದ ನೊಂದಣಿಯನ್ನು ರದ್ದು ಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 


ಆದ್ದರಿಂದ ಈ ಮೇಲಿನ ಆಂಶಗಳನ್ನು ಪರಿಗಣಿಸಿ, ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 








ಸಂಖ್ಯೆ/ಉನಿಬಿ/ವಿ2/ಸಮಾಪನೆ/2011-2012/2181 ದಿನಾಂಕಃ27-12-2011. 
ಆದೇಶ 


ಈ ಆದೇಶದ ಪೀಠಿಕೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ನ್ನು ಸರಕಾರದ 
ಅಧಿಸೂಚನೆ ಸಂಖ್ಯೆ/ಸಿ.ಓ/139/ಸಿ.ಎಲ್‌.ಎಂ/2010/ ದಿನಾ೦ಕಃ17-02-2011ರ ಮೂಲಕ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಗೋಪಾಲ 
ಚ್ವಹಾಣ ಸಹಕಾರ ಸಂಘಗಳ ಉಪ ನಿಬಂದಕರು, ಬೀದರ ಆದ ನಾನು ಸಮಾಪನೆಗೊ೦ಡ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ಮಾಳೆಗಾಂವ ತಾಃ 
ಬೀದರ. ಜಿಲ್ಲಾ ಬೀದರ ಇದನ್ನು ನೊಂದಣಿ ಸಂಖ್ಯೆ/ಸನಿಬಿ1/ಎ-4/ಹೆಚ್‌.ಒ.ಟಿ/27032/1999-2000/ ದಿನಾಂಕಃ06-12-1999 ರದ್ದು ಗೊಳಿಸಿ ಆದೇಶ 
ಹೊರಡಿಸಿರುತ್ತೇನೆ. 


ಈ ರದ್ದತಿ ಆದೇಶದ ದಿನಾಂಕದಿಂದ ಸದರಿ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳು ನಿಂತು ಹೋಗುತ್ತಿರುತ್ತವೆಂದು ಭಾವಿಸತಕ್ಕದ್ದು ಹಾಗೂ 
ಈ ಸಂಘವು ಅಸಿತ್ವದಲ್ಲಿರುವದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1960 ರ ನಿಯಮ 33 (ಎನ್‌) ರನ್ವಯ 
ಈ ಸಂಘದ ದಾಖಲೆಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರವರ ಕಛೆರಿಗೆ ಹಸ್ತಾಂತರಿಸಲು ಸಮಾಪನ ಅಧಿಕಾರಿಗಳಿಗೆ ಸೂಚಿಸಿದೆ 


ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 287 ಬೀದರ ಜಿಲ್ಲೆ, ಬೀದರ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೫೭೩ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ, ಬೀದರ ಜಿಲ್ಲೆ, ಬೀದರ. 
ವಿಷಯಃ- ಸಮಾಪನೆಗೊ೦ಡ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ). ಬಾಜೋಳಗಿ ತಾಃ ಭಾಲ್ಕಿ ಜಿಲ್ಲಾ ಬೀದರ ಇದರ 
ನೊಂದಣಿಯನ್ನು ರದ್ದು ಪಡಿಸುವ ಬಗ್ಗೆ. 
ಉಲ್ಲೇಖಃ- 1) ಈ ಕಛೇರಿ ಆದೇಶ ಸಂಖ್ಯೆ/ಉನಿಬಿ/ಎ-1/ಸಮಾಪನೆ/2011-2012/964./ ದಿನಾಂಕಃ19-12-2011. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರ ಇವರ ಪತ್ರ ಸಂಖ್ಯೆ/ಸನಿಬಿ1/ಎ2/ಸಮಾಪನೆ/2011- 
2012/ದಿನಾ೦ಕ827-12-2011, 


ಪೀಠಿಕೆ 1 


ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ಬಾಜೋಳಗಾ ತಾಃ ಭಾಲ್ಕಿ ಜಿಲ್ಲಾ ಬೀದರ ಸಂಘವು ಸಂಖ್ಯೆ/ಸನಿಬಿ1/ವಿ-2/ಜೆ.ಒ.ಜಿ/15313/1988-89/ 
ದಿನಾಂಕಃ31-01-1989 ರಲ್ಲಿ ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಸಂಪೂರ್ಣ ವಾಗಿ ಸ್ಥಗಿತಗೊಂಡಿದ್ದರಿಂದ ಈ ಸಂಘವನ್ನು 
ಮುಂದುವರೆಯಿಸಿಕೊಂಡು ಹೋಗುವದು ಸೂಕ್ತವಿಲ್ಲವೆಂದು ಭಾವಿಸಿ ಉಲ್ಲೇಖ 1ರ ಆದೇಶದ ಮೂಲಕ ಸಮಾಪನೆ ಗೊಳಿಸಿ, ಶ್ರೀ ಅಶೋಕ ಕಾಂಬಳೆ, 
ಇವರನ್ನು ಸಮಾಪನೆ ಅಧಿಕಾರಿ ಎಂದು ನೇಮಕ ಮಾಡಲಾಗಿತ್ತು ಸಮಾಪನೆ ಅಧಿಕಾರಿಗಳು ಸಂಘದ ನೊಂದಣಿಯನ್ನು ರದ್ದು ಪಡಿಸಲು ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು ಬೀದರ ರವರ ಮೂಲಕ ಉಲ್ಲೇಖ 2 ರ ಮೂಲಕ ಪ್ರಸ್ತಾವನೆಯನ್ನು ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. ಮತ್ತು ಸದರಿ 
ಸಂಘದ ಮಟ್ಟದಲ್ಲಿ ವಿಲೇವಾರಿಗಾಗಿ ಆಸ್ತಿ ಮತ್ತು ಜವಾಬ್ದಾರಿ ಇರುವದಿಲ್ಲವೆಂದು ಹಾಗೂ ಸರಕಾರಕ್ಕೆ ಪಾವತಿಸಬೇಕಾದಂತಹ ಯಾವುದೇ ಹಣ ಬಾಕಿ 
ಇರುವದಿಲ್ಲವೆಂದು ಪ್ರಮಾಣ ಪತ್ರ ನೀಡಿರುತ್ತಾರೆ. ಅಲ್ಲದೆ ಸಂಘದ ಹೆಸರಿನಲ್ಲಿ ದಲ್ಲಿದ್ದು ಈ ಹಣವನ್ನು ಸಹಕಾರ ಸಂಘಗಳ ಉಪ ನಿಬಂಧಕರು 
ಬೀದರವರ ಪಿ.ಡಿ. ಖಾತೆಗೆ ವರ್ಗಾಯಿಸಿ ಸಂಘದ ನೊಂದಣಿಯನ್ನು ರದ್ದು ಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 





ಆದ್ದರಿಂದ ಈ ಮೇಲಿನ ಅಂಶಗಳನ್ನು ಪರಿಗಣಿಸಿ, ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸಂಖ್ಯೆ/ಉನಿಬಿ/ವಿ2/ಸಮಾಪನೆ/2011-2012./2186 ದಿನಾಂಕಃ27-12-2011. 
ಆದೇಶ 


ಈ ಆದೇಶದ ಪೀಠಿಕೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ನ್ನು ಸರಕಾರದ 
ಅಧಿಸೂಚನೆ ಸಂಖ್ಯೆ/ಸಿ.ಓ/139/ಸಿ.ಎಲ್‌.ಎಂ/2010/ ದಿನಾಂಕಃ17-02-2011ರ ಮೂಲಕ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಗೋಪಾಲ 
ಚ್ವಹಾಣ ಸಹಕಾರ ಸಂಘಗಳ ಉಪ ನಿಬಂದಕರು, ಬೀದರ ಆದ ನಾನು ಸಮಾಪನೆಗೊ೦ಡ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ಬಾಜೋಳಗಾ ತಾಃ 
ಭಾಲ್ಕಿ ಜಿಲ್ಲಾ ಬೀದರ ಇದನ್ನು ನೊಂದಣಿ ಸಂಖ್ಯೆ/ಸನಿಬಿ1/ವಿ-2/ಜೆ.ಒ.ಜಿ/15313/1988-89/ ದಿನಾಂಕಃ31-01-1989 ರದ್ದು ಗೊಳಿಸಿ ಆದೇಶ 
ಹೊರಡಿಸಿರುತ್ತೇನೆ. 


ಈ ರದ್ದತಿ ಆದೇಶದ ದಿನಾಂಕದಿಂದ ಸದರಿ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳು ನಿಂತು ಹೋಗುತ್ತಿರುತ್ತವೆಂದು ಭಾವಿಸತಕ್ಕದ್ದು ಹಾಗೂ ಈ 
ಸಂಘವು ಅಸಿತ್ನದಲ್ಲಿರುವದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1960 ರ ನಿಯಮ 33 (ಎನ್‌) ರನ್ವಯ ಈ 
ಸಂಘದ ದಾಖಲೆಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರವರ ಕಛೇರಿಗೆ ಹಸ್ತಾಂತರಿಸಲು ಸಮಾಪನ ಅಧಿಕಾರಿಗಳಿಗೆ ಸೂಚಿಸಿದೆ 


ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 288 ಬೀದರ ಜಿಲ್ಲೆ, ಬೀದರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ, ಬೀದರ ಜಿಲ್ಲೆ, ಬೀದರ. 


ವಿಷಯಃ- ಸಮಾಪನೆಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ರಂಜೋಳ ಖೇಣಿ, ತಾಃ ಬೀದರ ಜಿಲ್ಲಾ ಬೀದರ ಇದರ 
ನೊಂದಣಿಯನ್ನು ರದ್ದು ಪಡಿಸುವ ಬಗ್ಗೆ. 
ಉಲ್ಲೇಖಃ- 1 ಈ ಕಛೇರಿ ಆದೇಶ ಸಂಖ್ಯೆ/ಉನಿಬಿ/ಎ-1/ಸಮಾಪನೆ/2011-2012/964./ದಿನಾ೦ಕ819-12-2011. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರ ಇವರ ಪತ್ರ ಸಂಖ್ಯೆ/ಸನಿಬಿ1/ 
ಏ2/ಸಮಾಪನೆ/2011-2012 ದಿನಾ೦ಕಃ27-12-2011. 
ಪೀಠಿಕೆ 8- 
ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ರಂಜೋಳ ಖೇಣಿ ತಾಃ ಬೀದರ ಜಿಲ್ಲಾ ಬೀದರ ಸಂಘವು ಸಂಖ್ಯೆ/ಸನಿಬಿ॥/ಎ-9/1318/ 1985-86/ 
ದಿನಾಂಕ:09-09-1985 ರಲ್ಲಿ ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಸಂಪೂರ್ಣ ವಾಗಿ ಸ್ಥಗಿತಗೊಂಡಿದ್ದರಿಂದ ಈ ಸಂಘವನ್ನು 


೧೫೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ-೩ 





ಮುಂದುವರೆಯಿಸಿಕೊಂಡು ಹೋಗುವದು ಸೂಕ್ತವಿಲ್ಲವೆಂದು ಭಾವಿಸಿ ಉಲ್ಲೇಖ 1ರ ಆದೇಶದ ಮೂಲಕ ಸಮಾಪನೆ ಗೊಳಿಸಿ, ಶ್ರೀ ಕೆ. ನಾಗಪ್ಪಾ 
ಇವರನ್ನು ಸಮಾಪನೆ ಅಧಿಕಾರಿ ಎಂದು ನೇಮಕ ಮಾಡಲಾಗಿತ್ತು ಸಮಾಪನೆ ಅಧಿಕಾರಿಗಳು ಸಂಘದ ನೊಂದಣಿಯನ್ನು ರದ್ದು ಪಡಿಸಲು ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು ಬೀದರ ರವರ ಮೂಲಕ ಉಲ್ಲೇಖ 2 ರ ಮೂಲಕ ಪ್ರಸ್ತಾವನೆಯನ್ನು ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. ಮತ್ತು ಸದರಿ 
ಸಂಘದ ಮಟ್ಟದಲ್ಲಿ ವಿಲೇವಾರಿಗಾಗಿ ಆಸ್ತಿ ಮತ್ತು ಜವಾಬ್ದಾರಿ ಇರುವದಿಲ್ಲವೆಂದು ಹಾಗೂ ಸರಕಾರಕ್ಕೆ ಪಾವತಿಸಬೇಕಾದಂತಹ ಯಾವುದೇ ಹಣ ಬಾಕಿ 
ಇರುವದಿಲ್ಲವೆಂದು ಪ್ರಮಾಣ ಪತ್ರ ನೀಡಿರುತ್ತಾರೆ. ಅಲ್ಲದೆ ಸಂಘದ ಹೆಸರಿನಲ್ಲಿ ರೂಪಾಯಿ ಸದಸ್ಯರ ಶೇರು 580 ಹಾಊ ಸದಸ್ಯರ ಲಾಭಾಂಶ 566 ಗಳು 
ಡಿ.ಸಿ.ಸಿ. ಬ್ಯಾಂಕ ಶಾಖೆ ಮನ್ಸಾಎಖೇಳ್ಳಿ ದಲ್ಲಿದ್ದು ಈ ಹಣವನ್ನು ಸಹಕಾರ ಸಂಘಗಳ ಉಪ ನಿಬಂಧಕರು ಬೀದರವರ ಪಿ.ಡಿ. ಖಾತೆಗೆ ವರ್ಗಾಯಿಸಿ 


ಮ 
ಸಂಘದ ನೊಂದಣಿಯನ್ನು ರದ್ದು ಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 





ಆದ್ದರಿಂದ ಈ ಮೇಲಿನ ಆಂಶಗಳನ್ನು ಪರಿಗಣಿಸಿ, ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸಂಖ್ಯೆ/ಉನಿಬಿ/ವಿ2/ಸಮಾಪನೆ/2011-2012./2191 ದಿನಾಂಕ:27-12-2011. 
ಆದೇಶ 


ಈ ಆದೇಶದ ಪೀಠಿಕೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ನ್ನು ಸರಕಾರದ 
ಅಧಿಸೂಚನೆ ಸಂಖ್ಯೆ/ಸಿ.ಓ/139/ಸಿ.ಎಲ್‌.ಎಂ/2010/ ದಿನಾಂಕಃ17-02-2011ರ ಮೂಲಕ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಗೋಪಾಲ 
ಚ್ವಹಾಣ ಸಹಕಾರ ಸಂಘಗಳ ಉಪ ನಿಬಂದಕರು, ಬೀದರ ಆದ ನಾನು ಸಮಾಪನೆಗೊ೦ಡ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ರಂಜೋಳ ಖೇಣಿ 
ತಾಃ ಬೀದರ. ಜಿಲ್ಲಾ ಬೀದರ ಇದನ್ನು ನೊಂದಣಿ ಸಂಖ್ಯೆ/ಸನಿಬಿ।/ಎ-9/1318/ 1985-86/ ದಿನಾಂಕಃ09-09-1985 ರದ್ದು ಗೊಳಿಸಿ ಆದೇಶ 
ಹೊರಡಿಸಿರುತ್ತೇನೆ. 


ಈ ರದ್ದತಿ ಆದೇಶದ ದಿನಾಂಕದಿಂದ ಸದರಿ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳು ನಿಂತು ಹೋಗುತ್ತಿರುತ್ತವೆಂದು ಭಾವಿಸತಕ್ಕದ್ದು ಹಾಗೂ 
ಈ ಸಂಘವು ಅಸಿತ್ವದಲ್ಲಿರುವದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1960 ರ ನಿಯಮ 33 (ಎನ್‌) ರನ್ವಯ 
ಈ ಸಂಘದ ದಾಖಲೆಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರವರ ಕಛೇರಿಗೆ ಹಸ್ತಾಂತರಿಸಲು ಸಮಾಪನ ಅಧಿಕಾರಿಗಳಿಗೆ ಸೂಚಿಸಿದೆ 


ಸಹಕಾರ ಸಂಘಗಳ ಉಪ ನಿಬಂಧಕರು, 


ಪಿ.ಆರ್‌. 289 ಬೀದರ ಜಿಲ್ಲೆ ಬೀದರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ, ಬೀದರ ಜಿಲ್ಲೆ, ಬೀದರ. 


ವಿಷಯಃ- ಸಮಾಪನೆಗೊ೦ಡ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ದಾಡಗಿ, ತಾಃ ಭಾಲ್ಕಿ ಜಿಲ್ಲಾ ಬೀದರ ಇದರ ನೊಂದಣಿಯನ್ನು 
ರದ್ದು ಪಡಿಸುವ ಬಗ್ಗೆ. 


ಉಲ್ಲೇಖಃ- ॥ ಈ ಕಛೇರಿ ಆದೇಶ ಸಂಖ್ಯೆ/ಉನಿಬಿ/ವಿ-1/ಸಮಾಪನೆ/2011-2012/964./ ದಿನಾಂಕಃ19-12-2011, 


2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರ ಇವರ ಪತ್ರ ಸಂಖ್ಯೆ/ಸನಿಬಿ1/ 
ಎ2/ಸಮಾಪನೆ/2011-2012/ದಿನಾ೦ಕ27-12-2011. 


ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ, ದಾಡಗಿ ತಾಃ ಭಾಲ್ಕಿ ಜಿಲ್ಲಾ ಬೀದರ ಸಂಘವು ಸಂಖ್ಯೆ/ ಎ.ಆರ್‌-1/ಎಸ್‌.- 
9/ಆರ್‌.ಎಸ್‌.ಆರ್‌./11313/1985-86 ದಿನಾ೦ಕಃ03-08-1985 ರಲ್ಲಿ ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಸಂಪೂರ್ಣ ವಾಗಿ 
ಸ್ಥಗಿತಗೊ೦ಡಿದ್ದರಿಂದ ಈ ಸಂಘವನ್ನು ಮುಂದುವರೆಯಿಸಿಕೊಂಡು ಹೋಗುವದು ಸೂಕ್ತವಿಲ್ಲವೆಂದು ಭಾವಿಸಿ ಉಲ್ಲೇಖ 1ರ ಆದೇಶದ ಮೂಲಕ 
ಸಮಾಪನೆ ಗೊಳಿಸಿ, ಶ್ರೀ ಅಶೋಕ ಕಾಂಬಳೆ ಇವರನ್ನು ಸಮಾಪನೆ ಅಧಿಕಾರಿ ಎ೦ದು ನೇಮಕ ಮಾಡಲಾಗಿತ್ತು ಸಮಾಪನೆ ಅಧಿಕಾರಿಗಳು ಸಂಘದ 
ನೊಂದಣಿಯನ್ನು ರದ್ದು ಪಡಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರ ರವರ ಮೂಲಕ ಉಲ್ಲೇಖ 2 ರ ಮೂಲಕ ಪ್ರಸ್ತಾವನೆಯನ್ನು 
ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. ಮತ್ತು ಸದರಿ ಸಂಘದ ಮಟ್ಟದಲ್ಲಿ ವಿಲೇವಾರಿಗಾಗಿ ಆಸ್ತಿ ಮತ್ತು ಜವಾಬ್ದಾರಿ ಇರುವದಿಲ್ಲವೆಂದು ಹಾಗೂ ಸರಕಾರಕ್ಕೆ 
ಪಾವತಿಸಬೇಕಾದಂತಹ ಯಾವುದೇ ಹಣ ಬಾಕಿ ಇರುವದಿಲ್ಲವೆಂದು ಪ್ರಮಾಣ ಪತ್ರ ನೀಡಿರುತ್ತಾರೆ. ಅಲ್ಲದೆ ಸಂಘದ ಹೆಸರಿನಲ್ಲಿ ರೂಪಾಯಿ ಸದಸ್ಯರ 
ಶಾಖೆ ದಲ್ಲಿದ್ದು ಈ ಹಣವನ್ನು ಸಹಕಾರ ಸಂಘಗಳ ಉಪ ನಿಬಂಧಕರು ಬೀದರವರ ಪಿ.ಡಿ. ಖಾತೆಗೆ ವರ್ಗಾಯಿಸಿ ಸಂಘದ ನೊಂದಣಿಯನ್ನು ರದ್ದು 


ಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 


ಆದ್ದರಿಂದ ಈ ಮೇಲಿನ ಅಂಶಗಳನ್ನು ಪರಿಗಣಿಸಿ, ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೫೭೫ 





ಸಂಖ್ಯೆ/ಉನಿಬಿ/ವಿ2/ಸಮಾಪನೆ/2011-2012/2204. ದಿನಾಂಕಃ27-12-2011. 
ಆದೇಶ 


ಈ ಆದೇಶದ ಪೀಠಿಕೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ನ್ನು ಸರಕಾರದ 
ಅಧಿಸೂಚನೆ ಸಂಖ್ಯೆ/ಸಿ.ಓ/139/ಸಿ.ಎಲ್‌.ಎಂ/2010/ ದಿನಾ೦ಕಃ17-02-2011ರ ಮೂಲಕ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಗೋಪಾಲ 
ಚ್ವಹಾಣ ಸಹಕಾರ ಸಂಘಗಳ ಉಪ ನಿಬಂದಕರು, ಬೀದರ ಆದ ನಾನು ಸಮಾಪನೆಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ದಾಡಗಿ ತಾಃ 
ಭಾಲ್ಕಿ ಜಿಲ್ಲಾ ಬೀದರ ಇದನ್ನು ನೊಂದಣಿ ಸಂಖ್ಯೆ/ ಎ.ಆರ್‌-1/ಎಸ್‌.-9/ಆರ್‌.ಎಸ್‌.ಆರ್‌./11313/1985-86 ದಿನಾಂಕಃ03-08-1985 ರದ್ದು ಗೊಳಿಸಿ 
ಆದೇಶ ಹೊರಡಿಸಿರುತ್ತೇನೆ. 


ಈ ರದ್ದತಿ ಆದೇಶದ ದಿನಾಂಕದಿಂದ ಸದರಿ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳು ನಿಂತು ಹೋಗುತ್ತಿರುತ್ತವೆಂದು ಭಾವಿಸತಕ್ಕದ್ದು ಹಾಗೂ 
ಈ ಸಂಘವು ಅಸಿತ್ವದಲ್ಲಿರುವದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1960 ರ ನಿಯಮ 33 (ಎನ್‌) ರನ್ವಯ 
ಈ ಸಂಘದ ದಾಖಲೆಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರವರ ಕಛೇರಿಗೆ ಹಸ್ತಾಂತರಿಸಲು ಸಮಾಪನ ಅಧಿಕಾರಿಗಳಿಗೆ ಸೂಚಿಸಿದೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 290 ಬೀದರ ಜಿಲ್ಲೆ, ಬೀದರ. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ, ಬೀದರ ಜಿಲ್ಲೆ, ಬೀದರ. 


ವಿಷಯಃ- ಸಮಾಪನೆಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ಭದ್ರಾಪೂರ ತಾಃ 


ಹುಮನಾಬಾದ ಜಿಲ್ಲಾ ಬೀದರ ಇದರ ನೊಂದಣಿಯನ್ನು ರದ್ದು ಪಡಿಸುವ ಬಗ್ಗೆ. 
ಉಲ್ಲೇಖಃ- 1 ಈ ಕಛೇರಿ ಆದೇಶ ಸಂಖ್ಯೆ/ಉನಿಬಿ/ಎ-1/ಸಮಾಪನೆ/2011-2012/964/ ದಿನಾಂಕಃ19-12-2011, 


2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರ ಇವರ ಪತ್ರ ಸಂಖ್ಯೆ/ಸನಿಬಿ1/ 
ವಿ2/ಸಮಾಪನೆ/2011-2012/ದಿನಾಂಕ827-12-2011. 


ಪೀಠಿಕೆ 1- 


ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ, ಭದ್ರಾಪೂರ ತಾಃ ಹುಮನಾಬಾದ ಜಿಲ್ಲಾ ಬೀದರ ಸಂಘವು ಸಂಖ್ಯೆ/ಸನಿಬಿ1/ಎಸ- 
3/ಎ.ಆರ್‌.ಬಿಡಿ./1978-79/15331/ ದಿನಾಂಕಃ29-04-1986 ರಲ್ಲಿ ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಸಂಪೂರ್ಣ ವಾಗಿ 
ಸ್ಥಗಿತಗೊಂಡಿದ್ದರಿಂದ ಈ ಸಂಘವನ್ನು ಮುಂದುವರೆಯಿಸಿಕೊಂಡು ಹೋಗುವದು ಸೂಕ್ತವಿಲ್ಲವೆಂದು ಭಾವಿಸಿ ಉಲ್ಲೇಖ 1ರ ಆದೇಶದ ಮೂಲಕ 
ಸಮಾಪನೆ ಗೊಳಿಸಿ, ಶ್ರೀ ಕೆ. ನಾಗಪ್ಪಾ ಇವರನ್ನು ಸಮಾಪನೆ ಅಧಿಕಾರಿ ಎಂದು ನೇಮಕ ಮಾಡಲಾಗಿತ್ತು ಸಮಾಪನೆ ಅಧಿಕಾರಿಗಳು ಸಂಘದ 
ನೊಂದಣಿಯನ್ನು ರದ್ದು ಪಡಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರ ರವರ ಮೂಲಕ ಉಲ್ಲೇಖ 2 ರ ಮೂಲಕ ಪ್ರಸ್ತಾವನೆಯನ್ನು 
ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. ಮತ್ತು ಸದರಿ ಸಂಘದ ಮಟ್ಟದಲ್ಲಿ ವಿಲೇವಾರಿಗಾಗಿ ಆಸ್ತಿ ಮತ್ತು ಜವಾಬ್ದಾರಿ ಇರುವದಿಲ್ಲವೆಂದು ಹಾಗೂ ಸರಕಾರಕ್ಕೆ 
ಪಾವತಿಸಬೆಕಾದಂತಹ ಯಾವುದೇ ಹಣ ಬಾಕಿ ಇರುವದಿಲ್ಲವೆಂದು ಪ್ರಮಾಣ ಪತ್ರ ನೀಡಿರುತ್ತಾರೆ. ಅಲ್ಲದೆ ಸಂಘದ ಹೆಸರಿನಲ್ಲಿ ರೂಪಾಯಿ 
_ ಗಳು ಡಿ.ಸಿ.ಸಿ. ಬ್ಯಾಂಕ ಶಾಖೆ ಹುಮನಾಬಾದ ದಲ್ಲಿದ್ದು ಈ ಹಣವನ್ನು ಸಹಕಾರ ಸಂಘಗಳ ಉಪ ನಿಬಂಧಕರು ಬೀದರವರ ಪಿ.ಡಿ. 


ಖಾತೆಗೆ ವರ್ಗಾಯಿಸಿ ಸಂಘದ ನೊಂದಣಿಯನ್ನು ರದ್ದು ಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 





ಆದ್ದರಿಂದ ಈ ಮೇಲಿನ ಅಂಶಗಳನ್ನು ಪರಿಗಣಿಸಿ, ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸಂಖ್ಯೆ/ಉನಿಬಿ/ವಿ2/ಸಮಾಪನೆ/2011-2012./2209 ದಿನಾಂಕಃ27-12-2011. 
ಆದೇಶ 


ಈ ಆದೇಶದ ಪೀಠಿಕೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ನ್ನು ಸರಕಾರದ 
ಅಧಿಸೂಚನೆ ಸಂಖ್ಯೆ/ಸಿ.ಓ/139/ಸಿ.ಎಲ್‌.ಎಂ/2010/ ದಿನಾಂಕಃ17-02-2011ರ ಮೂಲಕ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಗೋಪಾಲ 
ಚ್ವಹಾಣ ಸಹಕಾರ ಸಂಘಗಳ ಉಪ ನಿಬಂದಕರು, ಬೀದರ ಆದ ನಾನು ಸಮಾಪನೆಗೊ೦ಡ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ಭದ್ರಾಪೂರ ತಾಃ 
ಹುಮನಾಬಾದ ಜಿಲ್ಲಾ ಬೀದರ ಇದನ್ನು ನೊಂದಣಿ ಸಂಖ್ಯೆ/ಸನಿಬಿ1/ವಿ /ಜಿ.ಓ.ಜಿ/18325/1993-94/ ದಿನಾಂಕಃ08-12-1993 ರದ್ದು ಗೊಳಿಸಿ ಆದೇಶ 
ಹೊರಡಿಸಿರುತ್ತೇನೆ. 


೧೫೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ-೩ 





ಈ ರದ್ದತಿ ಆದೇಶದ ದಿನಾಂಕದಿಂದ ಸದರಿ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳು ನಿಂತು ಹೋಗುತ್ತಿರುತ್ತವೆಂದು ಭಾವಿಸತಕ್ಕದ್ದು ಹಾಗೂ ಈ 
ಸಂಘವು ಅಸ್ತಿತ್ವದಲ್ಲಿರುವದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1960 ರ ನಿಯಮ 33 (ಎನ್‌) ರನ್ವಯ ಈ 
ಸಂಘದ ದಾಖಲೆಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರವರ ಕಛೇರಿಗೆ ಹಸ್ತಾಂತರಿಸಲು ಸಮಾಪನ ಅಧಿಕಾರಿಗಳಿಗೆ ಸೂಚಿಸಿದೆ 


ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 291 ಬೀದರ ಜಿಲ್ಲೆ, ಬೀದರ. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ, ಬೀದರ ಜಿಲ್ಲೆ, ಬೀದರ. 


ವಿಷಯಃ- ಸಮಾಪನೆಗೊ೦ಡ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ಕಿಣಿ ವಾಡಿ, ತಾಃ 
ಬಸವಕಲ್ಯಾಣ ಜಿಲ್ಲಾ ಬೀದರ ಇದರ ನೊಂದಣಿಯನ್ನು ರದ್ದು ಪಡಿಸುವ ಬಗ್ಗೆ. 


ಉಲ್ಲೇಖಃ- 1) ಈ ಕಛೇರಿ ಆದೇಶ ಸಂಖ್ಯೆ/ಉನಿಬಿ/ಎ-1/ಸಮಾಪನೆ/2011-2012/964/ ದಿನಾಂಕಃ19-12-2011, 


2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರ ಇವರ ಪತ್ರ ಸಂಖ್ಯೆ/ಸನಿಬಿ1/ 
ಎ2/ಸಮಾಪನೆ/2011-2012/ದಿನಾ೦ಕ27-12-2011. 


ಪೀಠಿಕೆ ಃ- 


ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ, ಕಿಣಿವಾಡಿ ತಾಃ ಬಸವಕಲ್ಯಾಣ ಜಿಲ್ಲಾ ಬೀದರ ಸಂಘವು ಸಂಖ್ಯೆ/ಸನಿಬಿ।/ಎ- 
4/ನೊಂದಣಿ/36143/2007-2008/ ದಿನಾಂಕಃ29-11-2007 ರಲ್ಲಿ ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಸಂಪೂರ್ಣವಾಗಿ 
ಸ್ಥಗಿತಗೊಂಡಿದ್ದರಿಂದ ಈ ಸಂಘವನ್ನು ಮುಂದುವರೆಯಿಸಿಕೊಂಡು ಹೋಗುವದು ಸೂಕ್ತವಿಲ್ಲವೆಂದು ಭಾವಿಸಿ ಉಲ್ಲೇಖ 1ರ ಆದೇಶದ ಮೂಲಕ 
ಸಮಾಪನೆ ಗೊಳಿಸಿ, ಶ್ರೀ ಬಂಡೆಪ್ಪಾ ಸಿ. ಬೀರಾದಾರ ಇವರನ್ನು ಸಮಾಪನೆ ಅಧಿಕಾರಿ ಎ೦ದು ನೇಮಕ ಮಾಡಲಾಗಿತ್ತು ಸಮಾಪನೆ ಅಧಿಕಾರಿಗಳು ಸಂಘದ 
ನೊಂದಣಿಯನ್ನು ರದ್ದು ಪಡಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರ ರವರ ಮೂಲಕ ಉಲ್ಲೇಖ 2 ರ ಮೂಲಕ ಪ್ರಸ್ತಾವನೆಯನ್ನು 
ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. ಮತ್ತು ಸದರಿ ಸಂಘದ ಮಟ್ಟದಲ್ಲಿ ವಿಲೇವಾರಿಗಾಗಿ ಆಸ್ತಿ ಮತ್ತು ಜವಾಬ್ದಾರಿ ಇರುವದಿಲ್ಲವೆಂದು ಹಾಗೂ ಸರಕಾರಕ್ಕೆ 
ಪಾವತಿಸಬೇಕಾದಂತಹ ಯಾವುದೇ ಹಣ ಬಾಕಿ ಇರುವದಿಲ್ಲವೆಂದು ಪ್ರಮಾಣ ಪತ್ರ ನೀಡಿರುತ್ತಾರೆ. ಅಲ್ಲದೆ ಸಂಘದ ಹೆಸರಿನಲ್ಲಿ ರೂಪಾಯಿ 
__ ಗಳು ಡಿ.ಸಿ.ಸಿ. ಬ್ಯಾಂಕ ಶಾಖೆ ಬಸವಕಲ್ಯಾಣ, ದಲ್ಲಿದ್ದು ಈ ಹಣವನ್ನು ಸಹಕಾರ ಸಂಘಗಳ ಉಪ ನಿಬಂಧಕರು ಬೀದರವರ ಪಿ.ಡಿ. ಖಾತೆಗೆ 
ವರ್ಗಾಯಿಸಿ ಸಂಘದ ನೊಂದಣಿಯನ್ನು ರದ್ದು ಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 





ಆದ್ದರಿಂದ ಈ ಮೇಲಿನ ಅಂಶಗಳನ್ನು ಪರಿಗಣಿಸಿ, ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸಂಖ್ಯೆ/ಉನಿಬಿ/ವಿ2/ಸಮಾಪನೆ/2011-2012./2214 ದಿನಾಂಕ:27-12-2011. 
ಆದೇಶ 


ಈ ಆದೇಶದ ಪೀಠಿಕೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ನ್ನು ಸರಕಾರದ 
ಅಧಿಸೂಚನೆ ಸಂಖ್ಯೆ/ಸಿ.ಓ/139/ಸಿ.ಎಲ್‌.ಎಂ/2010/ದಿನಾಂಕಃ 17-02-2011 ರ ಮೂಲಕ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಗೋಪಾಲ 
ಚ್ಛಹಾಣ ಸಹಕಾರ ಸಂಘಗಳ ಉಪ ನಿಬಂದಕರು, ಬೀದರ ಆದ ನಾನು ಸಮಾಪನೆಗೊ೦ಡ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ಕಿಣಿವಾಡಿ ತಾಃ 
ಬಸವಕಲ್ಯಾಣ ಜಿಲ್ಲಾ ಬೀದರ ಇದನ್ನು ನೊಂದಣಿ ಸಂಖ್ಯೆ/ಸನಿಬಿ1/ವಿ-4/ನೊಂದಣಕಿ/36143/2007-2008/ ದಿನಾಂಕಃ29-11-2007 ರದ್ದು ಗೊಳಿಸಿ 
ಆದೇಶ ಹೊರಡಿಸಿರುತ್ತೇನೆ. 


ಈ ರದ್ದತಿ ಆದೇಶದ ದಿನಾಂಕದಿಂದ ಸದರಿ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳು ನಿಂತು ಹೋಗುತ್ತಿರುತ್ತವೆಂದು ಭಾವಿಸತಕ್ಕದ್ದು ಹಾಗೂ ಈ 
ಸಂಘವು ಅಸ್ತಿತ್ವದಲ್ಲಿರುವದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1960 ರ ನಿಯಮ 33 (ಎನ್‌) ರನ್ವಯ ಈ 
ಸಂಘದ ದಾಖಲೆಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರವರ ಕಛೇರಿಗೆ ಹಸ್ತಾಂತರಿಸಲು ಸಮಾಪನ ಅಧಿಕಾರಿಗಳಿಗೆ ಸೂಚಿಸಿದೆ 


ಸಹಕಾರ ಸಂಘಗಳ ಉಪ ನಿಬಂಧಕರು, 


ಪಿ.ಆರ್‌. 292 ಬೀದರ ಜಿಲ್ಲೆ, ಬೀದರ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೫೭೭ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ, ಬೀದರ ಜಿಲ್ಲೆ, ಬೀದರ. 


ವಿಷಯಃ- ಸಮಾಪನೆಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ಕಬೀರಬಾದ ವಾಡಿ, ತಾಃ ಹುಮನಾಬಾದ ಜಿಲ್ಲಾ ಬೀದರ ಇದರ 
ನೊಂದಣಿಯನ್ನು ರದ್ದು ಪಡಿಸುವ ಬಗ್ಗೆ. 


ಉಲ್ಲೇಖಃ- 1) ಈ ಕಛೇರಿ ಆದೇಶ ಸಂಖ್ಯೆ/ಉನಿಬಿ/ವಿ-1/ಸಮಾಪನೆ/2011-2012/964./ ದಿನಾಂಕಃ19-12-2011. 


2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರ ಇವರ ಪತ್ರ ಸಂಖ್ಯೆ/ಸನಿಬಿ1/ 
ಎ2/ಸಮಾಪನೆ/2011-2012/ದಿನಾ೦ಕ27-12-2011. 


ಪೀಠಿಕೆ ಃ- 


ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ, ಕಬೀರಬಾದ ವಾಡಿ ತಾಃ ಹುಮನಾಬಾದ ಜಿಲ್ಲಾ ಬೀದರ ಸಂಘವು ಸಂಖ್ಯೆ/ಸನಿಬಿ1/ಎ- 
9/ಆರ್‌.ಎಸ್‌.ಆರ್‌/11307/1985-86/ದಿನಾ೦ಕಃ19-07-1985ರಲ್ಲಿ ನೊಂದಣಿಯಾ ಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಸಂಪೂರ್ಣವಾಗಿ 
ಸ್ಥಗಿತಗೊ೦ಡಿದ್ದರಿಂದ ಈ ಸಂಘವನ್ನು ಮುಂದುವರೆಯಿಸಿಕೊಂಡು ಹೋಗುವದು ಸೂಕ್ತವಿಲ್ಲವೆಂದು ಭಾವಿಸಿ ಉಲ್ಲೇಖ 1ರ ಆದೇಶದ ಮೂಲಕ 
ಸಮಾಪನೆ ಗೊಳಿಸಿ, ಸಮಾಪನೆ ಅಧಿಕಾರಿ, ಇವರನ್ನು ಸಮಾಪನೆ ಅಧಿಕಾರಿ ಎಂದು ನೇಮಕ ಮಾಡಲಾಗಿತ್ತು ಸಮಾಪನೆ ಅಧಿಕಾರಿಗಳು ಸಂಘದ 
ನೊಂದಣಿಯನ್ನು ರದ್ದು ಪಡಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರ ರವರ ಮೂಲಕ ಉಲ್ಲೇಖ 2 ರ ಮೂಲಕ ಪ್ರಸ್ತಾವನೆಯನ್ನು 
ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. ಮತ್ತು ಸದರಿ ಸಂಘದ ಮಟ್ಟದಲ್ಲಿ ವಿಲೇವಾರಿಗಾಗಿ ಆಸ್ತಿ ಮತ್ತು ಜವಾಬ್ದಾರಿ ಇರುವದಿಲ್ಲವೆಂದು ಹಾಗೂ ಸರಕಾರಕ್ಕೆ 
ಪಾವತಿಸಬೇಕಾದಂತಹ ಯಾವುದೇ ಹಣ ಬಾಕಿ ಇರುವದಿಲ್ಲವೆಂದು ಪ್ರಮಾಣ ಪತ್ರ ನೀಡಿರುತ್ತಾರೆ. ಅಲ್ಲದೆ ಸಂಘದ ಹೆಸರಿನಲ್ಲಿ ಡಿ.ಸಿ.ಸಿ. ಬ್ಯಾಂಕ ಶಾಖೆ 
ಹಳ್ಳಿಖೇಡ (ಬಿ) ದಲ್ಲಿದ್ದು ಈ ಹಣವನ್ನು ಸಹಕಾರ ಸಂಘಗಳ ಉಪ ನಿಬಂಧಕರು ಬೀದರವರ ಪಿ.ಡಿ. ಖಾತೆಗೆ ವರ್ಗಾಯಿಸಿ ಸಂಘದ ನೊಂದಣಿಯನ್ನು 
ರದ್ದು ಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 


ಆದ್ದರಿಂದ ಈ ಮೇಲಿನ ಅಂಶಗಳನ್ನು ಪರಿಗಣಿಸಿ, ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸಂಖ್ಯೆ/ಉನಿಬಿ/ವಿ2/ಸಮಾಪನೆ/2011-2012./2219 ದಿನಾಂಕಃ27-12-2011. 
ಆದೇಶ 


ಈ ಆದೇಶದ ಪಿಠೀಕೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ನ್ನು ಸರಕಾರದ 
ಆಧಿಸೂಚನೆ ಸಂಖ್ಯೆ/ಸಿ.ಓ/139/ಸಿ.ಎಲ್‌.ಎಂ/2010/ ದಿನಾಂಕಃ17-02-2011ರ ಮೂಲಕ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಗೋಪಾಲ 
ಚ್ವಹಾಣ ಸಹಕಾರ ಸಂಘಗಳ ಉಪ ನಿಬಂದಕರು, ಬೀದರ ಆದ ನಾನು ಸಮಾಪನೆಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ಕಬೀರಬಾದ ವಾಡಿ 
ತಾಃ ಹುಮನಾಬಾದ ಜಿಲ್ಲಾ ಬೀದರ ಇದನ್ನು ನೊಂದಣಿ ಸಂಖ್ಯೆ/ಸನಿಬಿ1/ವಿ-9/ಆರ್‌.ಎಸ್‌.ಆರ್‌/11307/1985-86/ ದಿನಾಂಕಃ19-07-1985 ರದ್ದು ಗೊಳಿಸಿ 
ಆದೇಶ ಹೊರಡಿಸಿರುತ್ತೇನೆ. 


ಈ ರದ್ದತಿ ಆದೇಶದ ದಿನಾಂಕದಿಂದ ಸದರಿ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳು ನಿಂತು ಹೋಗುತ್ತಿರುತ್ತವೆಂದು ಭಾವಿಸತಕ್ಕದ್ದು ಹಾಗೂ 
ಈ ಸಂಘವು ಅಸಿತ್ವದಲ್ಲಿರುವದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1960 ರ ನಿಯಮ 33 (ಎನ್‌) ರನ್ವಯ 
ಈ ಸಂಘದ ದಾಖಲೆಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರವರ ಕಛೇರಿಗೆ ಹಸ್ತಾಂತರಿಸಲು ಸಮಾಪನ ಅಧಿಕಾರಿಗಳಿಗೆ ಸೂಚಿಸಿದೆ 


ಸಹಕಾರ ಸಂಘಗಳ ಉಪ ನಿಬಂಧಕರು, 


ಪಿ.ಆರ್‌. 293 ಬೀದರ ಜಿಲ್ಲೆ, ಬೀದರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ, ಬೀದರ ಜಿಲ್ಲೆ, ಬೀದರ. 


ವಿಷಯಃ- ಸಮಾಪನೆಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ಜಾಂಪಾಡ ತಾಃ ಮತ್ತು ಜಿಲ್ಲಾ ಬೀದರ. ಇದರ ನೊಂದಣಿಯನ್ನು 
ರದ್ದು ಪಡಿಸುವ ಬಗ್ಗೆ. 


ಉಲ್ಲೇಖಃ- 1) ಈ ಕಛೇರಿ ಆದೇಶ ಸಂಖ್ಯೆ/ಉನಿಬಿ/ಎ-1/ಸಮಾಪನೆ/2011-2012/964./ ದಿನಾಂಕಃ19-12-2011. 


2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರ ಇವರ ಪತ್ರ ಸಂಖ್ಯೆ/ಸನಿಬಿ1/ 
ಎ2/ಸಮಾಪನೆ/2011-2012/ದಿನಾ೦ಕ27-12-2011. 


೧೫೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ-೩ 





ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ, ಜಾಂಪಾಡ ತಾಃ ಮತ್ತು ಜಿಲ್ಲಾ ಬೀದರ. ಸಂಘವು ಸಂಖ್ಯೆ/ ಎ.ಆರ್‌-1/ಎಸ್‌- 
4/ಜೆ.ಓ.ಜಿ./18309/1993-94/ದಿನಾ೦ಕಃ15-01-1994 ರಲ್ಲಿ ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಕೆಗಳು ಸಂಪೂರ್ಣ ವಾಗಿ 
ಸ್ಥಗಿತಗೊ೦ಡಿದ್ದರಿಂದ ಈ ಸಂಘವನ್ನು ಮುಂದುವರೆಯಿಸಿಕೊ೦ಡು ಹೋಗುವದು ಸೂಕ್ತವಿಲ್ಲವೆಂದು ಭಾವಿಸಿ ಉಲ್ಲೇಖ 1ರ ಆದೇಶದ ಮೂಲಕ 
ಸಮಾಪನೆ ಗೊಳಿಸಿ, ಶ್ರೀ ಶ್ರೀ ಕೆ.ನಾಗಪೆ ಇವರನ್ನು ಸಮಾಪನೆ ಅಧಿಕಾರಿ ಎಂದು ನೇಮಕ ಮಾಡಲಾಗಿತ್ತು ಸಮಾಪನೆ ಅಧಿಕಾರಿಗಳು ಸಂಘದ 
ನೊಂದಣಿಯನ್ನು ರದ್ದು ಪಡಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರ ರವರ ಮೂಲಕ ಉಲ್ಲೇಖ 2 ರ ಮೂಲಕ ಪ್ರಸ್ತಾವನೆಯನ್ನು 
ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. ಮತ್ತು ಸದರಿ ಸಂಘದ ಮಟ್ಟದಲ್ಲಿ ವಿಲೇವಾರಿಗಾಗಿ ಆಸ್ತಿ ಮತ್ತು ಜವಾಬ್ದಾರಿ ಇರುವದಿಲ್ಲವೆಂದು ಹಾಗೂ ಸರಕಾರಕ್ಕೆ 
ಪಾವತಿಸಬೆಕಾದಂತಹ ಯಾವುದೇ ಹಣ ಬಾಕಿ ಇರುವದಿಲ್ಲವೆಂದು ಪ್ರಮಾಣ ಪತ್ರ ನೀಡಿರುತ್ತಾರೆ. ಅಲ್ಲದೆ ಸಂಘದ ಹೆಸರಿನಲ್ಲಿ ರೂಪಾಯಿ ಸದಸ್ಯರ ಶೇರು 
ಶಾಖೆ ಬೀದರ್‌ ದಲ್ಲಿದ್ದು ಈ ಹಣವನ್ನು ಸಹಕಾರ ಸಂಘಗಳ ಉಪ ನಿಬಂಧಕರು ಬೀದರವರ ಪಿ.ಡಿ. ಖಾತೆಗೆ ವರ್ಗಾಯಿಸಿ ಸಂಘದ ನೊಂದಣಿಯನ್ನು 
ರದ್ದು ಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 


ಆದ್ದರಿಂದ ಈ ಮೇಲಿನ ಅಂಶಗಳನ್ನು ಪರಿಗಣಿಸಿ, ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸಂಖ್ಯೆ/ಉನಿಬಿ/ವಿ2/ಸಮಾಪನೆ/2011-2012./2197 ದಿನಾಂಕಃ27-12-2011. 
ಆದೇಶ 


ಈ ಆದೇಶದ ಪೀಠಿಕೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ನ್ನು ಸರಕಾರದ 
ಆಧಿಸೂಚನೆ ಸಂಖ್ಯೆ/ಸಿ.ಓ/139/ಸಿ.ಎಲ್‌.ಎಂ/2010/ ದಿನಾ೦ಕಃ17-02-2011ರ ಮೂಲಕ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಗೋಪಾಲ 
ಚ್ವಹಾಣ ಸಹಕಾರ ಸಂಘಗಳ ಉಪ ನಿಬಂದಕರು, ಬೀದರ ಆದ ನಾನು ಸಮಾಪನೆಗೊ೦ಡ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ಜಾಂಪಾಡ ತಾಃ 
ಮತ್ತು ಜಿಲ್ಲಾ ಬೀದರ. ಇದನ್ನು ನೊಂದಣಿ ಸಂಖ್ಯೆ/ ಎ.ಆರ್‌-1/ಎಸ್‌-4/ ಜೆ.ಓ.ಜಿ./18309/1993-94/ದಿನಾ೦ಕಃ15-01-1994 ರದ್ದು ಗೊಳಿಸಿ ಆದೇಶ 
ಹೊರಡಿಸಿರುತ್ತೇನೆ. 


ಈ ರದ್ದತಿ ಆದೇಶದ ದಿನಾಂಕದಿಂದ ಸದರಿ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳು ನಿಂತು ಹೋಗುತ್ತಿರುತ್ತವೆಂದು ಭಾವಿಸತಕ್ಕದ್ದು ಹಾಗೂ 
ಈ ಸಂಘವು ಅಸಿತ್ವದಲ್ಲಿರುವದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1960 ರ ನಿಯಮ 33 (ಎನ್‌) ರನ್ವಯ 
ಈ ಸಂಘದ ದಾಖಲೆಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರವರ ಕಛೇರಿಗೆ ಹಸ್ತಾಂತರಿಸಲು ಸಮಾಪನ ಅಧಿಕಾರಿಗಳಿಗೆ ಸೂಚಿಸಿದೆ 


ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 294 ಬೀದರ ಜಿಲ್ಲೆ, ಬೀದರ. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ, ಬೀದರ ಜಿಲ್ಲೆ, ಬೀದರ. 


ವಿಷಯಃ- ಸಮಾಪನೆಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ). ಬಂಬಳಗಿ ತಾಃ ಮತ್ತು ಜಿಲ್ಲಾ ಬೀದರ. ಇದರ ನೊಂದಣಿಯನ್ನು 
ರದ್ದು ಪಡಿಸುವ ಬಗ್ಗೆ. 


ಉಲ್ಲೇಖಃ- 1) ಈ ಕಛೇರಿ ಆದೇಶ ಸಂಖ್ಯೆ/ಉನಿಬಿ/ವಿ-1/ಸಮಾಪನೆ/2011-2012/964./ ದಿನಾ೦ಕಃ19-12-2011. 


2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರ ಇವರ ಪತ್ರ ಸಂಖ್ಯೆ/ಸನಿಬಿ1/ 
ವಿ2/ಸಮಾಪನೆ/2011-2012/ದಿನಾಂಕ27-12-2011. 


ಪೀಠಿಕೆ 1 


ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ) ಬಂಬಳಗಿ ತಾಃ ಮತ್ತು ಜಿಲ್ಲಾ ಬೀದರ. ಸಂಘವು ಸಂಖ್ಯೆ/ ಎ.ಆರ್‌-1/ಎಸ್‌- 
3/ಜೆ.ಓ.ಜಿ./7394/1990-91/ದಿನಾ೦ಕಃ31-03-1999 ರಲ್ಲಿ ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಸಂಪೂರ್ಣ ವಾಗಿ 
ಸ್ಥಗಿತಗೊ೦ಡಿದ್ದರಿಂದ ಈ ಸಂಘವನ್ನು ಮುಂದುವರೆಯಿಸಿಕೊಂಡು ಹೋಗುವದು ಸೂಕ್ತವಿಲ್ಲವೆಂದು ಭಾವಿಸಿ ಉಲ್ಲೇಖ 1ರ ಆದೇಶದ ಮೂಲಕ 
ಸಮಾಪನೆ ಗೊಳಿಸಿ, ಶ್ರೀ ಶ್ರೀ ಕೆ.ನಾಗಪೆ ಇವರನ್ನು ಸಮಾಪನೆ ಅಧಿಕಾರಿ ಎಂದು ನೇಮಕ ಮಾಡಲಾಗಿತ್ತು ಸಮಾಪನೆ ಅಧಿಕಾರಿಗಳು ಸಂಘದ 
ನೊಂದಣಿಯನ್ನು ರದ್ದು ಪಡಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರ ರವರ ಮೂಲಕ ಉಲ್ಲೇಖ 2 ರ ಮೂಲಕ ಪ್ರಸ್ತಾವನೆಯನ್ನು 
ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. ಮತ್ತು ಸದರಿ ಸಂಘದ ಮಟ್ಟದಲ್ಲಿ ವಿಲೇವಾರಿಗಾಗಿ ಆಸ್ತಿ ಮತ್ತು ಜವಾಬ್ದಾರಿ ಇರುವದಿಲ್ಲವೆಂದು ಹಾಗೂ ಸರಕಾರಕ್ಕೆ 
ಪಾವತಿಸಬೇಕಾದಂತಹ ಯಾವುದೇ ಹಣ ಬಾಕಿ ಇರುವದಿಲ್ಲವೆಂದು ಪ್ರಮಾಣ ಪತ್ರ ನೀಡಿರುತ್ತಾರೆ. ಅಲ್ಲದೆ ಸಂಘದ ಹೆಸರಿನಲ್ಲಿ ರೂಪಾಯಿ ಸದಸ್ಯರ 
ಶೇರು ಶಾಖಿ ದಲ್ಲಿದ್ದು ಈ ಹಣವನ್ನು ಸಹಕಾರ ಸಂಘಗಳ ಉಪ ನಿಬಂಧಕರು ಬೀದರವರ ಪಿ.ಡಿ. ಖಾತೆಗೆ ವರ್ಗಾಯಿಸಿ ಸಂಘದ 
ನೊಂದಣಿಯನ್ನು ರದ್ದು ಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೫೭೯ 





ಆದ್ದರಿಂದ ಈ ಮೇಲಿನ ಆಂಶಗಳನ್ನು ಪರಿಗಣಿಸಿ, ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸಂಖ್ಯೆ/ಉನಿಬಿ/ವಿ2/ಸಮಾಪನೆ/2011-2012/2198 ದಿನಾ೦ಕಃ27-12-2011. 
ಆದೇಶ 


ಈ ಆದೇಶದ ಪೀಠಿಕೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ನ್ನು ಸರಕಾರದ 
ಆಧಿಸೂಚನೆ ಸಂಖ್ಯೆ/ಸಿ.ಓ/139/ಸಿ.ಎಲ್‌.ಎಂ/2010/ ದಿನಾಂಕಃ17-02-2011ರ ಮೂಲಕ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಗೋಪಾಲ 
ಚ್ವಹಾಣ ಸಹಕಾರ ಸಂಘಗಳ ಉಪ ನಿಬಂದಕರು, ಬೀದರ ಆದ ನಾನು ಸಮಾಪನೆಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ),ಬಂಬಳಗಿ ತಾಃ 
ಮತ್ತು ಜಿಲ್ಲಾ ಬೀದರ. ಇದನ್ನು ನೊಂದಣಿ ಸಂಖ್ಯೆ/ ಎ.ಆರ್‌-1/ಎಸ್‌-3/ ಜೆ.ಓ.ಜಿ./7394/1990-91/ದಿನಾಂಕಃ31-03-1999 ರದ್ದು ಗೊಳಿಸಿ ಆದೇಶ 
ಹೊರಡಿಸಿರುತ್ತೇನೆ. 


ಈ ರದ್ದತಿ ಆದೇಶದ ದಿನಾಂಕದಿಂದ ಸದರಿ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳು ನಿಂತು ಹೋಗುತ್ತಿರುತ್ತವೆಂದು ಭಾವಿಸತಕ್ಕದ್ದು ಹಾಗೂ 
ಈ ಸಂಘವು ಅಸಿತ್ವದಲ್ಲಿರುವದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1960 ರ ನಿಯಮ 33 (ಎನ್‌) ರನ್ವಯ 
ಈ ಸಂಘದ ದಾಖಲೆಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರವರ ಕಛೇರಿಗೆ ಹಸ್ತಾಂತರಿಸಲು ಸಮಾಪನ ಅಧಿಕಾರಿಗಳಿಗೆ ಸೂಚಿಸಿದೆ 


ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 295 ಬೀದರ ಜಿಲ್ಲೆ, ಬೀದರ. 


ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಇವರ ನ್ಯಾಯಾಲಯದಲ್ಲಿ. 
ಡಿಟಿಸಿಆರ್‌/270/2011-12, ದಿನಾಂಕ:13-01-2012. 


ಆರಕ್ಷಕ ನಿರೀಕ್ಷಕರು, ವಿಶೇಷ ಪೊಲೀಸ್‌ ಠಾಣೆ, ಅಬಕಾರಿ ಜಾರಿ ಮತ್ತುಲಾಟರಿ ನಿಷೇಧ ಘಟಕ, ಮಂಡ್ಯ ಜಿಲ್ಲೆ 
ಇವರ ಅಪರಾಧ ಸಂಖ್ಯೆ:61/2011, ದಿನಾಂಕ:01-07-2011, 


ಉಪಸ್ಲಿತರು 
ಉಪಸ್ಥಿತರು 
ಜೆ.ಎನ್‌.ಸೋಮೇಶ್ವರ್‌ 
ಅಧಿಕೃತ ಅಧಿಕಾರಿಗಳು ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 


ಮಂಡ್ಯ ಜಿಲ್ಲೆ, ಮಂಡ್ಯ. 


ಪಿರ್ಯಾದುದಾರರು ಆರೋಪಿಗಳು. 
ಆರಕ್ಷಕ ನಿರೀಕ್ಷಕರು, ಚಲುವರಾಜು ಬಿನ್‌ ಲೇಟ್‌ ಪಳನಿಸ್ವಾಮಿ, 55 ವರ್ಷ, ನಾಡರ್‌ ಜನಾಂಗ, 
ವಿಶೇಷ ಪೊಲೀಸ್‌ ಠಾಣೆ, ಸೇಂದಿ ಮಾರಾಟ ಕೆಲಸ, ವಾಸ- ಕೆರಾಫ್‌ ದೇವರಾಜುರವರ ಮನೆ, ಈಡಿಗರ 
ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ, ಬೀದಿ ಪೇಟೆ- ಮಳವಳ್ಳಿ ಟೌನ್‌, ಸ್ವಂತ ಊರು-ಮೇಟವಳಂ ಗಾಮ, 
ಮಂಡ್ಕ ಜಿಲ್ಲೆ, ಮಂಡ್ಯ. ಗೋಪಿಶೆಟ್ಟಿಪಾಳ್ಕ೦ ತಾಲ್ಲೂಕು, ಈರೋಡು ಜಿಲ್ಲೆ, ತಮಿಳುನಾಡು ರಾಜ್ಯ. 


ಪಕರಣದ ಮುಖ್ಯಾಂಶಗಳು 





ದಿನಾ೦ಕ:01-07-2011 ರಂದು ಬೆಳಿಗ್ಗೆ 11-55 ರ ಸಮಯದಲ್ಲಿ ಮಳವಳ್ಳಿ ತಾಲ್ಲೂಕು ಮಾರೇಹಳ್ಳಿ- ಲಕ್ಷ್ಮಿನರಸಿ೦ಹಸ್ವಾಮಿ ದೇವಾಲಯದ 
ಮದ್ಯ ಇರುವ ದೇವರಾಜು ಎಂಬುವರ ತೋಟದ ಮುಂದೆ ರಸ್ತೆಯಲ್ಲಿ ಅಕಮವಾಗಿ 35 ಲೀಟರ್‌ ಸೇಂದಿಯನ್ನು ಬಿಳಿಯ ಪ್ಲಾಸ್ಟಿಕ್‌ ಕ್ಯಾನ್‌ನಲ್ಲಿ ಟಿ.ವಿ.ಎಸ್‌ 
ಎಕ್ಸ್‌ಎಲ್‌ ಸೂಪರ್‌ ಮೊಪೆಡ್‌ ಸಂಖ್ಯೆ: ಕೆಎ-06-ಎಲ್‌-4296 ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆಮಾಡಿದ 
ಪಿರ್ಯಾದುದಾರರು ಈ ಅಕಮವು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 32,34 ಮತ್ತು 43(ಎ) ರ ರೀತ್ಯಾ ಅಪರಾಧವಾದ್ದರಿಂದ ಈ ಬಗ್ಗೆ 
ಪ್ರಮಾ.ವ ಸಂಖ್ಯೆ:61/2011 ರಂತೆ ಮೊಕದ್ದಮೆಯನ್ನು ದಾಖಲು ಮಾಡಿರುತ್ತಾರೆ. 


ಪಕರಣದ ತನಿಖೆಯನ್ನು ಮುಂದುವರೆಸಿದ ತನಿಖಾಧಿಕಾರಿಗಳು  ಜಪ್ತುಪಡಿಸಿಕೊಂಡಿರುವ ವಸ್ತುಗಳನ್ನು ತಮ್ಮದೆಂದು ಹಕ್ಕು ಸಾಧಿಸಲು 
ಯಾರು ಮುಂದೆ ಬಾರದೆ ಇರುವುದರಿಂದ ಮೇಲ್ಕಂಡ ಸೇಂದಿ, ವಾಹನ ಮತ್ತು ಇತರೇ ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ದಿನಾಂಕ:21-07-2011, 29-08-2011 ಮತ್ತು 17-09-2011 ರ ಪತಗಳ ಮೂಲಕ ಕೋರಿರುತ್ತಾರೆ. 


ಟಿ.ವಿ.ಎಸ್‌ ಎಕ್ಸ್‌ಎಲ್‌ ಸೂಪರ್‌ ಮೊಪೆಡ್‌ ಸಂಖ್ಯೆ ಕೆಎ-06-ಎಲ್‌-4296 ವಾಹನಕ್ಕೆ ಸಂಬಂಧ ಪಟ್ಟಂತೆ ಸಹಾಯಕ ಪಾದೇಶಿಕ ಸಾರಿಗೆ 
ಅಧಿಕಾರಿಗಳು, ತುಮಕೂರು ಇವರು ನೀಡಿರುವ "ಬಿ" ವಹಿಯ ಪರಿಶೀಲನೆಯಿಂದ ಶೀ ಡಿ.ವಿ.ಭೈರೇಶ್‌ ಬಿನ್‌ ವೀರಣ್ಣ, ದುರ್ಗದಹಳ್ಳಿ, 


೧೫೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ-೩ 





ದೇವರಾಯನದುರ್ಗ ಅಂಚೆ, ತುಮಕೂರು ತಾಲ್ಲೂಕು - ಇವರು ವಾಹನದ ಮಾಲೀಕರೆಂಬುದು ತಿಳಿದು ಬಂದಿದ್ದು, ಸದರಿಯವರಿಗೆ ದಿನಾಂಕ:24-12- 
2011 ರಂದು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಬಿ) ರನ್ವಯ ಕಾರಣ ಕೇಳುವ ನೋಟೀಸ್‌ನ್ನು ನೊಂದಣಿ ಅಂಚೆಯ ಮೂಲಕ 
ನೀಡಲಾಗಿತ್ತು. ಸದರಿ ಕಾರಣ ಕೇಳುವ ನೋಟೀಸ್‌ ವಾಹನದ ಮಾಲೀಕರ ವಿಳಾಸದಲ್ಲಿ ಸ್ವೀಕೃತಿಯಾಗಿರುತ್ತದೆ. 


ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪಕರಣದಲ್ಲಿ ಜಪ್ತುಪಡಿಸಿರುವ ಟಿ.ವಿ.ಎಸ್‌ ಎಕ್ಸ್‌ಎಲ್‌ ಸೂಪರ್‌ ಮೊಪೆಡ್‌ ಸಂಖ್ಯೆ ಕೆಎ-06-ಎಲ್‌- 
4296 ವಾಹನದಲ್ಲಿ ದಿನಾಂಕ:01-07-2011 ರಂದು ಅಕಮವಾಗಿ ಮದ್ಯಸಾರಯುಕ್ತ ದವವನ್ನು ಹೊಂದಿ ಸಾಗಾಣಿಕೆ ಮಾಡಿರುವುದು ಮೇಲ್ನೋಟಕ್ಕೆ 
ಸಾಬೀತಾಗಿರುತ್ತದೆ. ಈ ಪಕರಣ ದಾಖಲಾಗಿ ಈಗಾಗಲೇ ಸುಮಾರು (6) ತಿ೦ಗಳುಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು 
ತನ್ನದೆಂದಾಗಲೀ ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರು ಇಂದಿನ ವರೆವಿಗೂ ಖುದ್ದಾಗಿಯಾಗಲೀ, ಅಥವಾ 
ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ 
ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಈ ಪಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ, ಸದರಿಯವರು ತನ್ನ ಮೇಲೆ ಹೊರಿಸಿರುವ 
ಆರೋಪವನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ 
ಅಥವಾ ವಾಹನದ ಮಾಲೀಕರಿಗೆ/ಎಜೆ೦ಟರ ಗಮನಕ್ಕೆ ಬಾರದೇ ಮತ್ತು ಅವರುಗಳೂ ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ 
ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ ಪಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲ. ವಾಹನವನ್ನು ಚಾಲನೆಯಿಲ್ಲದೇ ಹೆಚ್ಚು ಸಮಯ ಇಟ್ಟುಕೊಂಡಲ್ಲಿ 
ಹವಾಮಾನದ ವೈಪರೀತ್ಯಕ್ಕೆ ಹಾಳಾಗುವ ಮತ್ತು ಬಿಡಿ ಭಾಗಗಳು ತುಕ್ಕು ಹಿಡಿಯುವ ಸಂಭವವಿರುವುದರಿಂದ, ಸರ್ಕಾರದ ಆದಾಯದ 
ಹಿತದೃಷ್ಠಿಯಿಂದ ಹಾಗೂ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅಧಿಕಾರ ಪಾಧಿಕಾರಕ್ಕೆ ದತ್ತವಾಗಿರುವುದರಿಂದ ಮೇಲ್ಕಂಡ ಸೇಂದಿ ಮತ್ತು 
ವಾಹನವನ್ನು ವಾರಸುದಾರರಿಲ್ಲದ ಸ್ವತ್ತು ಎಂದು ಪರಿಗಣಿಸಿ, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆ ಎಂದು ಅಭಿಪಾಯಪಟ್ಟು 
ಈ ಕೆಳಕಂಡ ಆದೇಶ. 


ಅದೇಶ ಸಂಖ್ಯೆ: ಡಿಟಿಸಿಆರ್‌/270/2011-12, ದಿನಾಂಕ:13-01-2012. 


ಜೆ.ಎನ್‌.ಸೋಮೇಶ್ವರ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಆದ ನಾನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಆರಕ್ಷಕ ನಿರೀಕ್ಷಕರು, ವಿಶೇಷ ಪೊಲೀಸ್‌ 
ಠಾಣೆ, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ, ಮಂಡ್ಯ ಜಿಲ್ಲೆ ಇವರ ಅಪರಾಧ ಸಂಖ್ಯೆ:61/2011, ದಿನಾಂಕ:01-07-2011 ರ ಪಕರಣದಲ್ಲಿ 
ಜಪ್ತುಪಡಿಸಿರುವ 35 ಲೀ ಸೇಂದಿ (ರಾಸಾಯನಿಕ ಪರೀಕ್ಷೆಗೆ ತೆಗೆದ ಮಾದರಿ ಹೊರತುಪಡಿಸಿ), ಪ್ಲಾಸ್ಟಿಕ್‌ ಕ್ಯಾನ್‌, ಟಿ.ವಿ.ಎಸ್‌ ಎಕ್ಸ್‌ಎಲ್‌ ಸೂಪರ್‌ 
ಮೊಪೆಡ್‌ ಸಂಖ್ಯೆ: ಕೆಎ-06-ಎಲ್‌-4296 ವಾಹನ ಮತ್ತು ಇತರೆ ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 


ಈ ಆದೇಶವನ್ನು ಇಂದು ಅಂದರೆ 2012 ನೇ ಇಸವಿ ಜನವರಿ ತಿಂಗಳ 13 ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತ ಲೇಖನ 
ನೀಡಿ, ಗಣಕಯಂತದಲ್ಲಿ ಬೆರಳಚ್ಚು ಮಾಡಿಸಿದ ಪತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 


ಅಧಿಕೃತ ಅಧಿಕಾರಿ ಹಾಗೂ 
ಪಿ.ಆರ್‌. 86 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಮಂಡ್ಯ ಜಿಲ್ಲೆ, ಮಂಡ್ಯ. 


ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ. ಮಂಡ್ಯ ಇವರ ನ್ಯಾಯಾಲಯದಲ್ಲಿ. 
ಡಿಟಿಸಿಆರ್‌/279/2011-12, ದಿನಾಂಕ:13-01-2012. 


ಆರಕ್ಷಕ ಉಪ ನಿರೀಕ್ಷಕರು, ವಿಶೇಷ ಪೊಲೀಸ್‌ ಠಾಣೆ, ಅಬಕಾರಿ ಜಾರಿ ಮತ್ತುಲಾಟರಿ ನಿಷೇಧ ಘಟಕ, ಮಂಡ್ಯ ಜಿಲ್ಲೆ 
ಇವರ ಅಪರಾಧ ಸಂಖ್ಯೆ:50/2011, ದಿನಾಂಕ:16-06-2011. 

ಉಪಸ್ಲಿತರು 
ಉಪಸ್ಥಿತರು 

ಜೆ.ಎನ್‌.ಸೋಮೇಶ್ವರ್‌ 

ಅಧಿಕೃತ ಅಧಿಕಾರಿಗಳು ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಮಂಡ್ಯ ಜಿಲ್ಲೆ, ಮಂಡ್ಯ. 


ಪಿರ್ಯಾದುದಾರರು ಆರೋಪಿಗಳು. 
ಆರಕ್ಷಕ ಉಪ ನಿರೀಕಕರು, 
ಯೈ ಯ 
ವಿಶೇಷ ಪೊಲೀಸ್‌ ಠಾಣೆ, ಜ್ಞಾನೇಶ್‌ ಸಿ.ಎಂ ಬಿನ್‌ ಮಲ್ಲೇಶ, 24 ವರ್ಷ, ಸಪ್ಲೈಯರ್‌ ಕೆಲಸ, ಒಕ್ಕಲಿಗರು, 
ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ, ಚಂದಗಿರಿ ಕೊಪ್ಪಲು, ಶೀರಂಗಪಟ್ಟಣ ತಾಲ್ಲೂಕು, ಮಂಡ್ಯ ಜಿಲ್ಲೆ. 


ಮಂಡ್ಯ ಜಿಲ್ಲೆ, ಮಂಡ್ಯ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೫೮೧ 








ಪಕರಣದ ಮುಖ್ಯಾಂಶಗಳು 


ದಿನಾ೦ಕ:16-06-2011 ರಂದು ಮಧ್ಯಾಹ್ನ 12-45 ರ ಸಮಯದಲ್ಲಿ ಮದ್ದೂರು ತಾಲ್ಲೂಕು ಸೋಮನಹಳ್ಳಿ ಗಾಮದ ಶೀ ಮಹದೇಶ್ವರ 
ದೇವಸ್ಥಾನದ ಮುಂಭಾಗ ಮೈಸೂರು-ಬೆಂಗಳೂರು ಮುಖ್ಯರಸ್ತೆಯಲ್ಲಿ ಅಕಮವಾಗಿ 36.360 ಲೀ ಮದ್ಯವನ್ನು ಬಜಾಜ್‌ ಸಿಟಿ 100 ಬೈಕ್‌ ಸಂಖ್ಯೆ: ಕೆಎ- 
05-ಇಎಕ್ಸ್‌-5172 ವಾಹನ ದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆಮಾಡಿದ ಪಿರ್ಯಾದುದಾರರು ಈ ಅಕಮವು ಕರ್ನಾಟಕ ಅಬಕಾರಿ 
ಕಾಯ್ದೆ 1965 ರ ಕಲಂ 32,34 ಮತ್ತು 43(ಎ) ರ ರೀತ್ಯಾ ಅಪರಾಧವಾದ್ದರಿಂದ ಈ ಬಗ್ಗೆ ಅಪರಾಧ ಸಂಖ್ಯೆ:50/2011 ರಂತೆ ಮೊಕದ್ದಮೆಯನ್ನು 
ದಾಖಲು ಮಾಡಿರುತ್ತಾರೆ. 


ಪಕರಣದ ತನಿಖೆಯನ್ನು ಮುಂದುವರೆಸಿದ ತನಿಖಾಧಿಕಾರಿಗಳು  ಜಪ್ತುಪಡಿಸಿಕೊಂಡಿರುವ ವಸ್ತುಗಳನ್ನು ತಮ್ಮದೆಂದು ಹಕ್ಕು ಸಾಧಿಸಲು 
ಯಾರು ಮುಂದೆ ಬಾರದೆ ಇರುವುದರಿಂದ ಮೇಲ್ಕಂಡ ಮದ್ಯ, ವಾಹನ ಮತ್ತು ಇತರೇ ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ದಿನಾಂಕ:13-07-2011, 06-08-2011 ಮತ್ತು 19-09-2011 ರ ಪತಗಳ ಮೂಲಕ ಕೋರಿರುತ್ತಾರೆ. 


ಬಜಾಜ್‌ ಸಿಟಿ 100 ಬೈಕ್‌ ಸಂಖ್ಯೆ: ಕೆಎ-05-ಇಎಕ್ಸ್‌-5172 ವಾಹನಕ್ಕೆ ಸಂಬಂಧ ಪಟ್ಟಂತೆ ಪಾದೇಶಿಕ ಸಾರಿಗೆ ಅಧಿಕಾರಿಗಳು, ಮಂಡ್ಯ 
ಇವರು ನೀಡಿರುವ "ಬಿ" ವಹಿಯ ಪರಿಶೀಲನೆಯಿಂದ ಶೀ ರಾಮಚಂದ್ರ ಬಿನ್‌ ಚಿಕ್ಕಮೂಗ, ಚನ್ನನೀಲಕ೦ಠನಹಳ್ಳಿ, ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ - 
ಇವರು ವಾಹನದ ಮಾಲೀಕರೆಂಬುದು ತಿಳಿದು ಬಂದಿದ್ದು, ಸದರಿಯವರಿಗೆ ದಿನಾಂಕ:24-12-2011 ರಂದು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ 
ಕಲಂ 43 (ಬಿ) ರನ್ವಯ ಕಾರಣ ಕೇಳುವ ನೋಟೀಸ್‌ನ್ನು ನೊಂದಣಿ ಅಂಚೆಯ ಮೂಲಕ ನೀಡಲಾಗಿತ್ತು. ಸದರಿ ಕಾರಣ ಕೇಳುವ ನೋಟೀಸ್‌ 


ವಾಹನದ ಮಾಲೀಕರ ವಿಳಾಸದಲ್ಲಿ ಸ್ವೀಕೃತಿಯಾಗಿರುತ್ತದೆ. 


ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪಕರಣದಲ್ಲಿ ಜಪ್ತುಪಡಿಸಿರುವ ಬಜಾಜ್‌ ಸಿಟಿ 100 ಬೈಖ್‌ ಸಂಖ್ಯೆ: ಕೆಎ-05-ಇಎಕ್ಸ್‌-5172 ವಾಹನದಲ್ಲಿ 
ದಿನಾ೦ಕ:16-06-2011 ರಂದು ಅಕಮವಾಗಿ ಮದ್ಯಸಾರಯುಕ್ತ ದವವನ್ನು ಹೊಂದಿ ಸಾಗಾಣಿಕೆ ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುತ್ತದೆ. 
ಈ ಪಕರಣ ದಾಖಲಾಗಿ ಈಗಾಗಲೇ ಸುಮಾರು (6) ತಿಂಗಳುಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು 
ತನ್ನದೆಂದಾಗಲೀ ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರು ಇಂದಿನ ವರೆವಿಗೂ ಖುದ್ದಾಗಿಯಾಗಲೀ, ಅಥವಾ 
ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ 
ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಈ ಪಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ, ಸದರಿಯವರು ತನ್ನ ಮೇಲೆ ಹೊರಿಸಿರುವ 
ಆರೋಪವನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ 
ಅಥವಾ ವಾಹನದ ಮಾಲೀಕರಿಗೆ /ಏಜೆಂಟರ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ 
ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ ಪಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲ. ವಾಹನವನ್ನು ಚಾಲನೆಯಿಲ್ಲದೇ ಹೆಚ್ಚು ಸಮಯ ಇಟ್ಟುಕೊಂಡಲ್ಲಿ 
ಹವಾಮಾನದ ವೈಪರೀತ್ಯಕ್ಕೆ ಹಾಳಾಗುವ ಮತ್ತು ಬಿಡಿ ಭಾಗಗಳು ತುಕ್ಕು ಹಿಡಿಯುವ ಸಂಭವವಿರುವುದರಿಂದ, ಸರ್ಕಾರದ ಆದಾಯದ 
ಹಿತದೃಷ್ಟಿಯಿಂದ ಹಾಗೂ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅಧಿಕಾರ ಪಾಧಿಕಾರಕ್ಕೆ ದತ್ತವಾಗಿರುವುದರಿಂದ ಮೇಲ್ಕಂಡ ಮದ್ಯ ಮತ್ತು 
ವಾಹನವನ್ನು ವಾರಸುದಾರರಿಲ್ಲದ ಸ್ವತ್ತು ಎಂದು ಪರಿಗಣಿಸಿ, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆ ಎಂದು ಅಭಿಪಾಯಪಟ್ಟು 
ಈ ಕೆಳಕಂಡ ಆದೇಶ. 


ಅದೇಶ ಸಂಖ್ಯೆ: ಡಿಟಿಸಿಆರ್‌/279/2011-12, ದಿನಾ೦ಕ:13-01-2012. 


ಜೆ.ಎನ್‌.ಸೋಮೇಶ್ವರ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಆದ ನಾನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಆರಕ್ಷಕ ಉಪ ನಿರೀಕ್ಷಕರು, ವಿಶೇಷ 
ಪೊಲೀಸ್‌ ಠಾಣೆ, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ, ಮಂಡ್ಯ ಜಿಲ್ಲೆ ಇವರ ಅಪರಾಧ ಸಂಖ್ಯೆ:50/2011, ದಿನಾಂಕ:16-06-2011 ರ 
ಪಕರಣದಲ್ಲಿ ಜಪ್ತುಪಡಿಸಿರುವ 36.360 ಲೀ ಮದ್ಯ (ರಾಸಾಯನಿಕ ಪರೀಕ್ಷೆಗೆ ತೆಗೆದ ಮಾದರಿ ಹೊರತುಪಡಿಸಿ), ಬಜಾಜ್‌ ಸಿಟಿ 100 ಬೈಕ್‌ ಸಂಖ್ಯೆ: 
ಕೆಎ-05-ಇಎಕ್ಸ್‌-5172 ವಾಹನ ಮತ್ತು ಇತರೆ ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 


ಈ ಆದೇಶವನ್ನು ಇಂದು ಅಂದರೆ 2012 ನೇ ಇಸವಿ ಜನವರಿ ತಿಂಗಳ 13 ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತ ಲೇಖನ 
ನೀಡಿ, ಗಣಕಯಂತದಲ್ಲಿ ಬೆರಳಚ್ಚು ಮಾಡಿಸಿದ ಪತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಅಧಿಕೃತ ಅಧಿಕಾರಿ ಹಾಗೂ 
ಪಿ.ಆರ್‌. 87 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 


ಮಂಡ್ಯ ಜಿಲ್ಲೆ, ಮಂಡ್ಯ. 


೧೫೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ-೩ 





ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಇವರ ನ್ಯಾಯಾಲಯದಲ್ಲಿ. 
ಡಿಟಿಸಿಆರ್‌/294/2011-12, ದಿನಾಂಕ:13-01-2012. 


ಆರಕ್ಷಕ ನಿರೀಕ್ಷಕರು, ವಿಶೇಷ ಪೊಲೀಸ್‌ ಠಾಣೆ, ಅಬಕಾರಿ ಜಾರಿ ಮತ್ತುಲಾಟರಿ ನಿಷೇಧ ಘಟಕ, ಮಂಡ್ಯ ಜಿಲ್ಲೆ 
ಇವರ ಅಪರಾಧ ಸಂಖ್ಯೆ:47/200, ದಿನಾಂಕ:09-06-2011. 
ಉಪಸಿತರು 
ಉಪಸ್ಥಿತರು 
ಜೆ.ಎನ್‌.ಸೋಮೇಶ್ವರ್‌ 
ಅಧಿಕೃತ ಅಧಿಕಾರಿಗಳು ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಮಂಡ್ಯ ಜಿಲ್ಲೆ, ಮಂಡ್ಯ. 
ಪಿರ್ಯಾದುದಾರರು ಆರೋಪಿಗಳು. 
ಆರಕ್ಷಕ ನಿರೀಕಕರು, 
ಯ ಯೈ 


ವಿಶೇಷ ಪೊಲೀಸ್‌ ಠಾಣೆ, 


ರಾಜು ಕೆ.ಆರ್‌ ಬಿನ್‌ ಲೇಟ್‌ ರಾಮೇಗೌಡ, ಸುಮಾರು 36 ವರ್ಷ, 
ಕುರುಬ ಜನಾಂಗ, ಅಗಹಾರ, ಕೆ.ಆರ್‌.ಪೇಟೆ ಟೌನ್‌, ಮಂಡ್ಯ ಜಿಲ್ಲೆ 


ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ, 
ಘಃ (ಆರೋಪಿ ಓಡಿಹೋಗಿರುತ್ತಾನೆ) 


ಮಂಡ್ಯ ಜಿಲ್ಲೆ, ಮಂಡ್ಯ. 


ಪಕರಣದ ಮುಖ್ಯಾಂಶಗಳು 





ದಿನಾ೦ಕ:0-06-2011 ರಂದು ಬೆಳಿಗ್ಗೆ 09-30 ರ ಸಮಯದಲ್ಲಿ ಕೆ.ಆರ್‌.ಪೇಟೆ ತಾಲ್ಲೂಕು ಮುರುಕನಹಳ್ಳಿ ಗ್ರಾಮದ ಬಳಿ ಕೆ.ಆರ್‌.ಪೇಟೆ - 
ಮೈಸೂರು ರಸ್ತೆಯ ಅಂಚಿನಲ್ಲಿ ಅಕಮವಾಗಿ 28.080 ಲೀ ಮದ್ಯ ಮತ್ತು 7.920 ಲೀ ಬಿಯರ್‌ನ್ನು ಹೊಂಡಾ ಡಿಯೋ ಸ್ಕೂಟರ್‌ ಸಂಖ್ಯೆ: ಕೆಎ-01-ವಿ- 
9299 ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆಮಾಡಿದ ಪಿರ್ಯಾದುದಾರರು ಈ ಅಕಮವು ಕರ್ನಾಟಕ ಅಬಕಾರಿ ಕಾಯ್ದೆ 1965 
ರ ಕಲಂ 32,34 ಮತ್ತು 43(ಎ) ರ ರೀತ್ಯಾ ಅಪರಾಧವಾದ್ದರಿಂದ ಈ ಬಗ್ಗೆ ಪ್ರಮಾ.ವ ಸಂಖ್ಯೆ:47/2011 ರಂತೆ ಮೊಕದ್ದಮೆಯನ್ನು ದಾಖಲು 
ಮಾಡಿರುತ್ತಾರೆ. 


ಪಕರಣದ ತನಿಖೆಯನ್ನು ಮುಂದುವರೆಸಿದ ತನಿಖಾಧಿಕಾರಿಗಳು  ಜಪ್ತುಪಡಿಸಿಕೊಂಡಿರುವ ವಸ್ತುಗಳನ್ನು ತಮ್ಮದೆಂದು ಹಕ್ಕು ಸಾಧಿಸಲು 
ಯಾರು ಮುಂದೆ ಬಾರದೆ ಇರುವುದರಿಂದ ಮೇಲ್ಕಂಡ ಮದ್ಯ, ಬಿಯರ್‌, ವಾಹನ ಮತ್ತು ಇತರೇ ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ದಿನಾಂಕ:12-09-2011, ಮತ್ತು 14-09-2011 ರ ಪತಗಳ ಮೂಲಕ ಕೋರಿರುತ್ತಾರೆ. 


ನೊಂದಣಿ ಸಂಖ್ಯೆ: ಕೆಎ-01-ವಿ-9299 ವಾಹನಕ್ಕೆ ಸಂಬಂಧಪಟ್ಟಂತೆ ಸಹಾಯಕ ಪಾದೇಶಿಕ ಸಾರಿಗೆ ಅಧಿಕಾರಿಗಳು, ಬೆ೦ಗಳೂರು (ಸೆಂಟಲ್‌) 
ಇವರು ನೀಡಿರುವ "ಬಿ" ವಹಿಯ ಪರಿಶೀಲನೆಯಿಂದ ಶೀ ರಾಧಾಕೃಷ್ಣ ಅಡಿಗ ಬಿನ್‌ ನಾಗೇಶ್ವರರಾವ್‌, #5/ಎ, ಬಸವನಗುಡಿ, ಬುಲ್‌ಟೆಂಪಲ್‌ ರಸ್ತೆ, 
ಬೆಂಗಳೂರು-560004  - ಇವರು ವಾಹನದ ಮಾಲೀಕರೆಂಬುದು ತಿಳಿದು ಬಂದಿದ್ದು, ಸದರಿಯವರಿಗೆ ದಿನಾಂಕ:24-12-2011 ರಂದು ಕರ್ನಾಟಕ 
ಅಬಕಾರಿ ಕಾಯ್ದೆ 1965 ರ ಕಲಂ 43 (ಬಿ) ರನ್ವಯ ಕಾರಣ ಕೇಳುವ ನೋಟೀಸ್‌ನ್ನು ನೊಂದಣಿ ಅಂಚೆಯ ಮೂಲಕ ನೀಡಲಾಗಿತ್ತು. ಈ ಸಂಬಂಧ 
ವಾಹನದ ಮಾಲೀಕರು ಅಂಚೆಯ ಮೂಲಕ ಲಿಖಿತ ಹೇಳಿಕೆ ಸಲ್ಲಿಸಿದ್ದು, ಸದರಿ ಹೇಳಿಕೆಯಲ್ಲಿ ನೊಂದಣಿ ಸಂಖ್ಯೆ ಕೆಎ-01-ವಿ-9299 ವಾಹನವು 
ಹೋಂಡಾ ಆಕ್ಟಿವಾ ಸ್ಕೂಟರ್‌ ಆಗಿದ್ದು, ಪಸ್ತುತ ಹೋಂಡಾ ಆಕ್ಟಿವಾ ನೊಂದಣಿ ಸಂಖ್ಯೆ: ಕೆಎ-01-ವಿ-9299 ವಾಹನವು ಈಗಲೂ ಅವರ ವಶದಲ್ಲಿಯೇ 
ಇರುವುದಾಗಿ ತಿಳಿಸಿ, ಪಕರಣದ ಆರೋಪದಿಂದ ಮುಕ್ತಗೊಳಿಸಲು ಕೋರಿರುತ್ತಾರೆ. 


ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪಕರಣದಲ್ಲಿ ಜಪ್ತುಪಡಿಸಿರುವ ಹೋಂಡಾ ಡಿಯೋ ಸ್ಕೂಟರ್‌ ನಕಲಿ ನೊಂದಣಿ ಸಂಖ್ಯೆ: ಕೆಎ-01-ವಿ- 
9299 ವಾಹನದಲ್ಲಿ ದಿನಾಂಕ:09-06-2011 ರಂದು ಅಕಮವಾಗಿ ಮದ್ಯಸಾರಯುಕ್ತ ದವವನ್ನು ಹೊಂದಿ ಸಾಗಾಣಿಕೆ ಮಾಡಿರುವುದು ಮೇಲ್ನೋಟಕ್ಕೆ 
ಸಾಬೀತಾಗಿರುತ್ತದೆ. ಈ ಪಕರಣ ದಾಖಲಾಗಿ ಈಗಾಗಲೇ ಸುಮಾರು (7) ತಿ೦ಗಳುಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು 
ತನ್ನದೆಂದಾಗಲೀ ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರು ಇಂದಿನ ವರೆವಿಗೂ ಖುದ್ದಾಗಿಯಾಗಲೀ, ಅಥವಾ 
ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ 
ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಈ ಪಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ, ಸದರಿಯವರು ತನ್ನ ಮೇಲೆ ಹೊರಿಸಿರುವ 
ಆರೋಪವನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ 
ಅಥವಾ ವಾಹನದ ಮಾಲೀಕರಿಗೆ/ಎಜೆ೦ಟರ ಗಮನಕ್ಕೆ ಬಾರದೇ ಮತ್ತು ಅವರುಗಳೂ ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ 
ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ ಪಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲ. ವಾಹನವನ್ನು ಚಾಲನೆಯಿಲ್ಲದೇ ಹೆಚ್ಚು ಸಮಯ ಇಟ್ಟುಕೊಂಡಲ್ಲಿ 
ಹವಾಮಾನದ ವೈಪರೀತ್ಯಕ್ಕೆ ಹಾಳಾಗುವ ಮತ್ತು ಬಿಡಿ ಭಾಗಗಳು ತುಕ್ಕು ಹಿಡಿಯುವ ಸಂಭವವಿರುವುದರಿಂದ, ಸರ್ಕಾರದ ಆದಾಯದ 
ಹಿತದೃಷ್ಠಿಯಿಂದ ಹಾಗೂ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅಧಿಕಾರ ಪಾಧಿಕಾರಕ್ಕೆ ದತ್ತವಾಗಿರುವುದರಿಂದ ಮೇಲ್ಕಂಡ ಮದ್ಯ, ಬಿಯರ್‌ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೫೮೩ 





ಮತ್ತು ವಾಹನವನ್ನು ವಾರಸುದಾರರಿಲ್ಲದ ಸ್ವತ್ತು ಎಂದು ಪರಿಗಣಿಸಿ, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆ ಎಂದು 
ಅಭಿಪಾಯ ಪಟ್ಟು ಈ ಕೆಳಕ೦ಡ ಆದೇಶ. 


ಅದೇಶ ಸಂಖ್ಯೆ: ಡಿಟಿಸಿಆರ್‌/294/2011-12, ದಿನಾಂಕ:13-01-2012. 


ಜೆ.ಎನ್‌.ಸೋಮೇಶ್ವರ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಆದ ನಾನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಆರಕ್ಷಕ ನಿರೀಕ್ಷಕರು, ವಿಶೇಷ ಪೊಲೀಸ್‌ 
ಠಾಣೆ, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ, ಮಂಡ್ಯ ಜಿಲ್ಲೆ ಇವರ ಅಪರಾಧ ಸಂಖ್ಯೆ:47/201, ದಿನಾಂಕ:09-06-2011 ರ ಪಕರಣದಲ್ಲಿ 
ಜಪ್ತುಪಡಿಸಿರುವ 28.080 ಲೀ ಮದ್ಯ, 7.920 ಲೀ ಬಿಯರ್‌ (ರಾಸಾಯನಿಕ ಪರೀಕ್ಷೆಗೆ ತೆಗೆದ ಮಾದರಿ ಹೊರತುಪಡಿಸಿ), ಹೋಂಡಾ ಡಿಯೋ ಸ್ಕೂಟರ್‌ 
ನಕಲಿ ನೊಂದಣಿ ಸಂಖ್ಯೆ: ಕೆಎ-01-ವಿ-9299 ವಾಹನ ಮತ್ತು ಇತರೆ ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 


ಈ ಆದೇಶವನ್ನು ಇಂದು ಅಂದರೆ 2012 ನೇ ಇಸವಿ ಜನವರಿ ತಿಂಗಳ 13 ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತ ಲೇಖನ 
ನೀಡಿ, ಗಣಕಯಂತದಲ್ಲಿ ಬೆರಳಚ್ಚು ಮಾಡಿಸಿದ ಪತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 


ಅಧಿಕೃತ ಅಧಿಕಾರಿ ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಪಿ.ಆರ್‌. 88 ಮಂಡ್ಯ ಜಿಲ್ಲೆ, ಮಂಡ್ಯ. 


ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಇವರ ನ್ಯಾಯಾಲಯದಲ್ಲಿ. 
ಡಿಟಿಸಿಆರ್‌/273/2011-12, ದಿನಾಂಕ:13-01-2012. 


ಆರಕ್ಷಕ ನಿರೀಕ್ಷಕರು, ವಿಶೇಷ ಪೊಲೀಸ್‌ ಠಾಣೆ, ಅಬಕಾರಿ ಜಾರಿ ಮತ್ತುಲಾಟರಿ ನಿಷೇಧ ಘಟಕ, ಮಂಡ್ಯ ಜಿಲ್ಲೆ 
ಇವರ ಅಪರಾಧ ಸಂಖ್ಯೆ:52/2011, ದಿನಾಂಕ:21-06-2011, 


ಉಪಸ್ತಿತರು 
ಉಪಸ್ಥಿತರು. 

ಜೆ.ಎನ್‌.ಸೋಮೇಶ್ವರ್‌ 

ಅಧಿಕೃತ ಅಧಿಕಾರಿಗಳು ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಮಂಡ್ಕ ಜಿಲ್ಲೆ, ಮಂಡ್ಯ. 
ಪಿರ್ಯಾದುದಾರರು ಆರೋಪಿಗಳು. 
ಆರಕ್ಷಕ ನಿರೀಕಕರು, 
OY OY 


ಸಿದ್ದರಾಜು ಬಿನ್‌ ಲೇಟ್‌ ಮಾದಯ್ಯ, 24 ವರ್ಷ, ಪರಿಶಿಷ್ಟ ಜನಾಂಗ, 
ವಿಶೇಷ ಪೊಲೀಸ್‌ ಠಾಣೆ, 


ವ್ಯವಸಾಯ, ಬೆಳಕವಾಡಿ ಗಾಮ, ಬಿ.ಜಿ.ಪರ ಹೋಬಳಿ, ಮಳವಳ್ಳಿ 


ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ, 
ತ ತಾಲ್ಲೂಕು, ಮಂಡ್ಯ ಜಿಲ್ಲೆ (ಆರೋಪಿ ಓಡಿಹೋಗಿರುತ್ತಾನೆ). 


ಮಂಡ್ಯ ಜಿಲ್ಲೆ, ಮಂಡ್ಯ. 


ಪಕರಣದ ಮುಖ್ಯಾಂಶಗಳು: 





ದಿನಾ೦ಕ:21-06-2011 ರಂದು ಮಧ್ಯಾಹ್ನ 03-00 ರ ಸಮಯದಲ್ಲಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲ್ಲೂಕು ಬೆಳಕವಾಡಿ-ಮಡುವಾಡಿ 
ರಸ್ತೆಯಲ್ಲಿ ಅಕಮವಾಗಿ 15 ಲೀ ಸೇಂದಿಯನ್ನು ಬಿಳಿಯ ಪ್ಲಾಸ್ಟಿಕ್‌ ಕ್ಯಾನಿನಲ್ಲಿ ಟಿ.ವಿ.ಎಸ್‌ ಚಾಂಪ್‌ ಸ್ಕೂಟರ್‌ ಸಂಖ್ಯೆ: ಕೆಎ-1-ಇ-9623 ವಾಹನದಲ್ಲಿ 
ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದು ದನ್ನು ಪತ್ತೆಮಾಡಿದ ಪಿರ್ಯಾದುದಾರರು ಈ ಅಕಮವು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 32,34 
ಮತ್ತು 43(ಎ) ರ ರೀತ್ಯಾ ಅಪರಾಧವಾದ್ದರಿಂದ ಈ ಬಗ್ಗೆ ಪ್ರಮಾ.ವ ಸಂಖ್ಯೆ:33/2011 ರಂತೆ ಮೊಕದ್ದಮೆ ಯನ್ನು ದಾಖಲು ಮಾಡಿರುತ್ತಾರೆ. 


ಪಕರಣದ ತನಿಖೆಯನ್ನು ಮುಂದುವರೆಸಿದ ತನಿಖಾಧಿಕಾರಿಗಳು  ಜಪ್ತುಪಡಿಸಿಕೊಂಡಿರುವ ವಸ್ತುಗಳನ್ನು ತಮ್ಮದೆಂದು ಹಕ್ಕು ಸಾಧಿಸಲು 
ಯಾರು ಮುಂದೆ ಬಾರದೆ ಇರುವುದರಿಂದ ಮೇಲ್ಕಂಡ ಸೇಂದಿ, ವಾಹನ ಮತ್ತು ಇತರೇ ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ದಿನಾಂಕ:30-06-2011, 09-08-2011, ಮತ್ತು 17-09-2011 ರ ಪತಗಳ ಮೂಲಕ ಕೋರಿರುತ್ತಾರೆ. 


ಟಿ.ಎ.ಎಸ್‌ ಚಾಂಪ್‌ ಸ್ಕೂಟರ್‌ ಸಂಖ್ಯೆ ಕೆಎ-11-ಇ-9623 ವಾಹನಕ್ಕೆ ಸಂಬ೦ಧಪಟ್ಟಂತೆ ಪಾದೇಶಿಕ ಸಾರಿಗೆ ಅಧಿಕಾರಿಗಳು, ಮಂಡ್ಯ ಇವರು 
ನೀಡಿರುವ "ಬಿ" ವಹಿಯ ಪರಿಶೀಲನೆಯಿಂದ ಶೀಮತಿ ನಾಗರತ್ನ.ಸಿ ಬಿನ್‌ ಬಿ.ಚೌಡಯ್ಯ, ವಾರ್ಡ್‌ ನಂ.90, ಚೆಕ್‌ ನಂ.1658, ಸಿ.ಪಿ.ಸಿ ಹಾಸ್ಪಿಟಲ್‌ 
ಕೆ.ಇ.ಬಿ, ಶಿವನಸಮುದಂ ಬ್ಲಫ್‌, ಮಳವಳ್ಳಿ ತಾಲ್ಲೂಕು - ಇವರು ವಾಹನದ ಮಾಲೀಕರೆಂಬುದು ತಿಳಿದು ಬಂದಿದ್ದು, ಸದರಿಯವರಿಗೆ ದಿನಾಂಕ: 


೧೫೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ-೩ 





24-12-2011 ರಂದು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಬಿ) ರನ್ವಯ ಕಾರಣ ಕೇಳುವ ನೋಟೀಸ್‌ನ್ನು ನೊಂದಣಿ ಅಂಚೆಯ 
ಮೂಲಕ ನೀಡಲಾಗಿತ್ತು ಈ ಸಂಬಂಧ ವಾಹನದ ಮಾಲೀಕರು ಅಂಚೆಯ ಮೂಲಕ ಲಿಖಿತ ಹೇಳಿಕೆ ಸಲ್ಲಿಸಿದ್ದು, ಸದರಿ ಹೇಳಿಕೆಯಲ್ಲಿ ಪಸ್ತಾಪಿತ 
ವಾಹನವನ್ನು 1998 ರಲ್ಲಿಯೇ ಮಾರಾಟ ಮಾಡಿರುವುದಾಗಿಯೂ, ವಶಪಡಿಸಿಕೊಂಡಿರುವ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಯಾವುದೇ ಅಭ್ಯಂತರವಿರುವುದಿಲ್ಲವೆಂದು ತಿಳಿಸಿ, ಪಕರಣದ ಆರೋಪದಿಂದ ಮುಕ್ತಗೊಳಿಸಲು ಕೋರಿರುತ್ತಾರೆ. 


ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪಕರಣದಲ್ಲಿ ಜಪ್ತುಪಡಿಸಿರುವ ಟಿ.ವಿ.ಎಸ್‌ ಚಾಂಪ್‌ ಸ್ಕೂಟರ್‌ ಸಂಖ್ಯೆ: ಕೆಎ-11-ಇ-9623 ವಾಹನದಲ್ಲಿ 
ದಿನಾ೦ಕ:21-06-2011 ರಂದು ಅಕಮವಾಗಿ ಮದ್ಯಸಾರಯುಕ್ತ ದವ ವನ್ನು ಹೊಂದಿ ಸಾಗಾಣಿಕೆ ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುತ್ತದೆ. 
ಈ ಪಕರಣ ದಾಖಲಾಗಿ ಈಗಾಗಲೇ ಸುಮಾರು (6) ತಿಂಗಳುಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು 
ತನ್ನದೆಂದಾಗಲೀ ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರು ಇಂದಿನವರೆವಿಗೂ ಖುದ್ಧಾಗಿಯಾಗಲೀ, ಅಥವಾ 
ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ 
ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಈ ಪಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ, ಸದರಿಯವರು ತನ್ನ ಮೇಲೆ ಹೊರಿಸಿರುವ 
ಆರೋಪವನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ 
ಅಥವಾ ವಾಹನದ ಮಾಲೀಕರಿಗೆ/ಎಜೆ೦ಟರ ಗಮನಕ್ಕೆ ಬಾರದೇ ಮತ್ತು ಅವರುಗಳೂ ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ 
ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ ಪಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲ. ವಾಹನವನ್ನು ಚಾಲನೆಯಿಲ್ಲದೇ ಹೆಚ್ಚು ಸಮಯ ಇಟ್ಟುಕೊಂಡಲ್ಲಿ 
ಹವಾಮಾನದ ವೈಪರೀತ್ಯಕ್ಕೆ ಹಾಳಾಗುವ ಮತ್ತು ಬಿಡಿ ಭಾಗಗಳು ತುಕ್ಕು ಹಿಡಿಯುವ ಸಂಭವವಿರುವುದರಿಂದ, ಸರ್ಕಾರದ ಆದಾಯದ 
ಹಿತದೃಷ್ಠಿಯಿಂದ ಹಾಗೂ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅಧಿಕಾರ ಪಾಧಿಕಾರಕ್ಕೆ ದತ್ತವಾಗಿರುವುದರಿಂದ ಮೇಲ್ಕಂಡ ಸೇಂದಿ ಮತ್ತು 
ವಾಹನವನ್ನು ವಾರಸುದಾರರಿಲ್ಲದ ಸ್ವತ್ತು ಎಂದು ಪರಿಗಣಿಸಿ, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆ ಎಂದು ಅಭಿಪಾಯಪಟ್ಟು 
ಈ ಕೆಳಕಂಡ ಆದೇಶ. 


ಅದೇಶ ಸಂಖ್ಯೆ: ಡಿಟಿಸಿಆರ್‌/273/2011-12, ದಿನಾಂಕ:13-01-2012. 


ಜೆ.ಎನ್‌.ಸೋಮೇಶ್ವರ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಆದ ನಾನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಆರಕ್ಷಕ ನಿರೀಕ್ಷಕರು, ವಿಶೇಷ ಪೊಲೀಸ್‌ 
ಠಾಣೆ, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ, ಮಂಡ್ಯ ಜಿಲ್ಲೆ ಇವರ ಅಪರಾಧ ಸಂಖ್ಯೆ:52/2011, ದಿನಾಂಕ:21-06-2011 ರ ಪಕರಣದಲ್ಲಿ 
ಜಪ್ತುಪಡಿಸಿರುವ 15 ಲೀ ಸೇಂದಿ, (ರಾಸಾಯನಿಕ ಪರೀಕ್ಷೆಗೆ ತೆಗೆದ ಮಾದರಿ ಹೊರತುಪಡಿಸಿ), ಪ್ಲಾಸ್ಟಿಕ್‌ ಕ್ಯಾನ್‌, ಟಿ.ವಿ.ಎಸ್‌ ಚಾಂಪ್‌ ಸ್ಕೂಟರ್‌ ಸಂಖ್ಯೆ: 
ಕೆಎ-11-ಇ-9623 ವಾಹನ ಮತ್ತು ಇತರೆ ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 


ಈ ಆದೇಶವನ್ನು ಇಂದು ಅಂದರೆ 2012 ನೇ ಇಸವಿ ಜನವರಿ ತಿಂಗಳ 13 ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತ ಲೇಖನ 
ನೀಡಿ, ಗಣಕಯಂತದಲ್ಲಿ ಬೆರಳಚ್ಚು ಮಾಡಿಸಿದ ಪತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 


ಅಧಿಕೃತ ಅಧಿಕಾರಿ ಹಾಗೂ 
ಪಿ.ಆರ್‌. 89 ಡೆಪ್ಕೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಮಂಡ್ಯ ಜಿಲ್ಲೆ, ಮಂಡ್ಯ. 


ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಇವರ ನ್ಯಾಯಾಲಯದಲ್ಲಿ. 
ಡಿಟಿಸಿಆರ್‌/573/2010-11, ದಿನಾಂಕ:13-01-2012. 
ಆರಕ್ಷಕ ಉಪ ನಿರೀಕ್ಷಕರು, ಕೊಪ್ಪ ಪೊಲೀಸ್‌ ಠಾಣೆ, ಮದ್ದೂರು ತಾಲ್ಲೂಕು ಇವರ ಪ.ಮಾ.ವ ಸಂಖ್ಯೆ 104/2010, ದಿನಾ೦ಕ:02-06-2010. 


ಉಪಸ್ತಿತರು 
ಉಪಸ್ಥಿತರು. 
ಜೆ.ಎನ್‌.ಸೋಮೇಶ್ವರ್‌ 
ಅಧಿಕೃತ ಅಧಿಕಾರಿಗಳು ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಮಂಡ್ಯ ಜಿಲ್ಲೆ, ಮಂಡ್ಯ. 
ಪಿರ್ಯಾದುದಾರರು ಆರೋಪಿಗಳು. 
ಆರಕಕ ಉಪ ನಿರೀಕಕರು, 
ಯ OY 
ಕೊಪ್ಪ ಪೊಲೀಸ್‌ ಠಾಣೆ, 


ಮದ್ದೂರು ತಾಲ್ಲೂಕು 


ಪವನ್‌ ಬಿನ್‌ ಶಿವರಾಜು, 20 ವರ್ಷ, ಈಡಿಗರು, ತಿರುಮಲ 
ಬಾರ್‌ನಲ್ಲಿ ಕೆಲಸ, ಕೊಪ್ಪ ಟೌನ್‌, ಮದ್ದೂರು ತಾಲ್ಲೂಕು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೫೮೫ 





ಪಕರಣದ ಮುಖ್ಯಾಂಶಗಳು 





ದಿನಾಂಕ:02-06-2010 ರಂದು ಸಂಜೆ 06-00 ರ ಸಮಯದಲ್ಲಿ ಮದ್ದೂರು ತಾಲ್ಲೂಕು ಕೊಪ್ಪ ಹೋಬಳಿ ಹರಳಕೆರೆ ಗಾಮದ 
ವಿಶ್ವೇಶ್ವರಯ್ಯ ವೃತ್ತದ ಬಳಿ ಅಕಮವಾಗಿ 8.640 ಲೀ ಮದ್ಯವನ್ನು ಬಜಾಜ್‌ ಚೇತಕ್‌ ಸ್ಕೂಟರ್‌ ಸಂಖ್ಯೆ: ಕೆಎ-11-ಹೆಚ್‌-8298 ವಾಹನದಲ್ಲಿ ಹೊಂದಿ 
ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆಮಾಡಿದ ಪಿರ್ಯಾದುದಾರರು ಈ ಅಕಮವು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 32 ಮತ್ತು 34 ರ 
ರೀತ್ಯಾ ಅಪರಾಧವಾದ್ದರಿಂದ ಈ ಬಗ್ಗೆ ಪ್ರಮಾ.ವ ಸಂಖ್ಯೆ:104/2010 ರಂತೆ ಮೊಕದ್ದಮೆಯನ್ನು ದಾಖಲು ಮಾಡಿರುತ್ತಾರೆ. 


ಪಕರಣದ ತನಿಖೆಯನ್ನು ಮುಂದುವರೆಸಿದ ತನಿಖಾಧಿಕಾರಿಗಳು ಜಪ್ತುಪಡಿಸಿಕೊಂಡಿರುವ ವಸ್ತುಗಳನ್ನು ತಮ್ಮದೆಂದು ಹಕ್ಕು ಸಾಧಿಸಲು 
ಯಾರು ಮುಂದೆ ಬಾರದೆ ಇರುವುದರಿಂದ ಮೇಲ್ಕಂಡ ಮದ್ಯ, ವಾಹನ ಮತ್ತು ಇತರೇ ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ದಿನಾಂಕ:22-03-2011, 27-04-2011, 26-05-2011 ಮತ್ತು 21-09-2011 ರ ಪತಗಳ ಮೂಲಕ ಕೋರಿರುತ್ತಾರೆ. 


ಬಜಾಜ್‌ ಚೇತಕ್‌ ಸ್ಕೂಟರ್‌ ಸಂಖ್ಯೆ: ಕೆಎ-11-ಹೆಚ್‌-8298 ವಾಹನಕ್ಕೆ ಸಂಬಂಧ ಪಟ್ಟಂತೆ ಪಾದೇಶಿಕ ಸಾರಿಗೆ ಅಧಿಕಾರಿಗಳು, ಮಂಡ್ಯ 
ಇವರು ನೀಡಿರುವ "ಬಿ" ವಜಯ ಪರಿಶೀಲನೆಯಿಂದ ಶ್ರೀ ಕೆ.ಪಿ.ಶಿವಕುಮಾರ್‌ ಬಿನ್‌ ರಂಗೇಗೌಡ, ಕಟ್ಟೆಕ್ಕಾತನಹಳ್ಳಿ, ಅಕ್ಕಿಹೆಬ್ಬಾಳು ಹೋಬಳಿ, ಕೆ.ಆರ್‌.ಪೇಟೆ 
ತಾಲ್ಲೂಕು, ಮಂಡ್ಯ ಜಿಲ್ಲೆ- ಇವರು ವಾಹನದ ಮಾಲೀಕರೆಂಬುದು ತಿಳಿದು ಬಂದಿದ್ದು, ಸದರಿಯವರಿಗೆ ದಿನಾ೦ಕ:24-12-2011 ರಂದು ಕರ್ನಾಟಕ 
ಅಬಕಾರಿ ಕಾಯ್ದೆ 1965 ರ ಕಲಂ 43 (ಬಿ) ರನ್ವಯ ಕಾರಣ ಕೇಳುವ ನೋಟೀಸ್‌ನ್ನು ನೊಂದಣಿ ಅಂಚೆಯ ಮೂಲಕ ನೀಡಲಾಗಿತ್ತು. ಸದರಿ ಕಾರಣ 
ಕೇಳುವ ನೋಟೀಸ್‌ ವಾಹನದ ಮಾಲೀಕರ ವಿಳಾಸದಲ್ಲಿ ಸ್ವೀಕೃತಿಯಾಗದೇ ಹಿಂತಿರುಗಿಬ೦ದಿರುತ್ತದೆ. 


ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪಕರಣದಲ್ಲಿ ಜಪ್ತುಪಡಿಸಿರುವ ಬಜಾಜ್‌ ಚೇತಕ್‌ ಸ್ಕೂಟರ್‌ ಸಂಖ್ಯೆ: ಕೆಎ-11-ಹೆಚ್‌-8298 ವಾಹನದಲ್ಲಿ 
ದಿನಾ೦ಕ:02-06-2010 ರಂದು ಅಕಮವಾಗಿ ಮದ್ಯಸಾರಯುಕ್ತ ದವವನ್ನು ಹೊಂದಿ ಸಾಗಾಣಿಕೆ ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುತ್ತದೆ. 
ಈ ಪಕರಣ ದಾಖಲಾಗಿ ಈಗಾಗಲೇ ಸುಮಾರು (19) ತಿ೦ಗಳುಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು 
ತನ್ನದೆಂದಾಗಲೀ ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರು ಇಂದಿನ ವರೆವಿಗೂ ಖುದ್ದಾಗಿಯಾಗಲೀ, ಅಥವಾ 
ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ 
ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಈ ಪಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ, ಸದರಿಯವರು ತನ್ನ ಮೇಲೆ ಹೊರಿಸಿರುವ 
ಆರೋಪವನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ 
ಅಥವಾ ವಾಹನದ ಮಾಲೀಕರಿಗೆ /ಏಜೆಂಟರ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ 
ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ ಪಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲ. ವಾಹನವನ್ನು ಚಾಲನೆಯಿಲ್ಲದೇ ಹೆಚ್ಚು ಸಮಯ ಇಟ್ಟುಕೊಂಡಲ್ಲಿ 
ಹವಾಮಾನದ ವೈಪರೀತ್ಯಕ್ಕೆ ಹಾಳಾಗುವ ಮತ್ತು ಬಿಡಿ ಭಾಗಗಳು ತುಕ್ಕು ಹಿಡಿಯುವ ಸಂಭವವಿರುವುದರಿಂದ, ಸರ್ಕಾರದ ಆದಾಯದ 
ಹಿತದೃಷ್ಟಿಯಿಂದ ಹಾಗೂ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅಧಿಕಾರ ಪಾಧಿಕಾರಕ್ಕೆ ದತ್ತವಾಗಿರುವುದರಿಂದ ಮೇಲ್ಕಂಡ ಮದ್ಯ ಮತ್ತು 
ವಾಹನವನ್ನು ವಾರಸುದಾರರಿಲ್ಲದ ಸ್ವತ್ತು ಎಂದು ಪರಿಗಣಿಸಿ, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆ ಎಂದು ಅಭಿಪಾಯಪಟ್ಟು 
ಈ ಕೆಳಕಂಡ ಆದೇಶ. 

ಅದೇಶ ಸಂಖ್ಯೆ: ಡಿಟಿಸಿಆರ್‌/573/2010-11, ದಿನಾ೦ಕ:13-01-2012. 


ಜೆ.ಎನ್‌.ಸೋಮೇಶ್ವರ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಆದ ನಾನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಆರಕ್ಷಕ ಉಪ ನಿರೀಕ್ಷಕರು, ಕೊಪ್ಪ ಪೊಲೀಸ್‌ 
ಠಾಣೆ, ಮದ್ದೂರು ತಾಲ್ಲೂಕು ಇವರ ಪ್ರಮಾ.ವ ಸಂಖ್ಯೆ:140/2010, ದಿನಾ೦ಕ:02-06-2010 ರ ಪಕರಣದಲ್ಲಿ ಜಪ್ತುಪಡಿಸಿರುವ 8.640 ಲೀ ಮದ್ಯ 
(ರಾಸಾಯನಿಕ ಪರೀಕ್ಷೆಗೆ ತೆಗೆದ ಮಾದರಿ ಹೊರತುಪಡಿಸಿ), ಬಜಾಜ್‌ ಚೇತಕ್‌ ಸ್ಕೂಟರ್‌ ಸಂಖ್ಯೆ: ಕೆಎ-11-ಹೆಚ್‌-8298 ವಾಹನ ಮತ್ತು ಇತರೆ 
ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 


ಈ ಆದೇಶವನ್ನು ಇಂದು ಅಂದರೆ 2012 ನೇ ಇಸವಿ ಜನವರಿ ತಿಂಗಳ 13 ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತ ಲೇಖನ 
ನೀಡಿ, ಗಣಕಯಂತದಲ್ಲಿ ಬೆರಳಚ್ಚು ಮಾಡಿಸಿದ ಪತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಅಧಿಕೃತ ಅಧಿಕಾರಿ ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 


ಪಿ.ಆರ್‌. 81 ಮಂಡ್ಯ ಜಿಲ್ಲೆ, ಮಂಡ್ಯ. 


೧೫೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ-೩ 





ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಇವರ ನ್ಯಾಯಾಲಯದಲ್ಲಿ. 
ಡಿಟಿಸಿಆರ್‌/267/2011-12, ದಿನಾಂಕ:13-01-2012. 


ಆರಕ್ಷಕ ನಿರೀಕ್ಷಕರು, ವಿಶೇಷ ಪೊಲೀಸ್‌ ಠಾಣೆ, ಅಬಕಾರಿ ಜಾರಿ ಮತ್ತುಲಾಟರಿ ನಿಷೇಧ ಘಟಕ, ಮಂಡ್ಯ ಜಿಲ್ಲೆ 
ಇವರ ಅಪರಾಧ ಸಂಖ್ಯೆ:29/2011, ದಿನಾಂಕ:17-04-2011. 
ಉಪಸ್ಸಿತರು 
ಜೆ.ಎನ್‌.ಸೋಮೇಶ್ವರ್‌ 
ಅಧಿಕೃತ ಅಧಿಕಾರಿಗಳು ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಮಂಡ್ಯ ಜಿಲ್ಲೆ, ಮಂಡ್ಯ. 
ಪಿರ್ಯಾದುದಾರರು ಆರೋಪಿಗಳು. 


ಆರಕ್ಷಕ ನಿರೀಕಕರು, 
ಈ ಇ ಬಿ.ಆರ್‌.ಮಲ್ಲೇಶ್‌ ಬಿನ್‌ ರಾಮಶೆಟ್ಟಿ, 40 ವರ್ಷ, ಮಡಿವಾಳ ಶೆಟ್ಟರು, 


ವ್ಯವಸಾಯ, ಬನ್ನಂಗಾಡಿ ಗಾಮ, ಚಿನಕುರಳಿ ಹೋಬಳಿ, ಪಾಂಡವಪುರ 
ತಾಲ್ಲೂಕು, ಮಂಡ್ಯ ಜಿಲ್ಲೆ (ಆರೋಪಿ ತಪ್ಪಿಸಿಕೊಂಡಿರುತ್ತಾರೆ) 


ವಿಶೇಷ ಪೊಲೀಸ್‌ ಠಾಣೆ, 
ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ, 
ಮಂಡ್ಯ ಜಿಲ್ಲೆ ಮಂಡ್ಯ. 





ಪಕರಣದ ಮುಖ್ಯಾಂಶಗಳು 


ದಿನಾ೦ಕ:17-04-2011 ರಂದು ಮಧ್ಯಾಹ್ನ 01-30 ರ ಸಮಯದಲ್ಲಿ ಬನ್ನಂಗಾಡಿ - ರಾಗಿಮುದ್ದನ ಹಳ್ಳಿ ಗಾಮದ ಮದ್ಯ ಇರುವ ಬೆಟ್ಟದ 
ಸರ್ಕಲ್‌ ಬಳಿ ರಸ್ತೆಯಲ್ಲಿ ಅಕಮವಾಗಿ 10.800 ಲೀ ಮದ್ಯವನ್ನು ಬಜಾಜ್‌ ಚೇತಕ್‌ ಸ್ಕೂಟರ್‌ ಸಂಖ್ಯೆ: ಕೆಎ-02-ಕ್ಕೂ-4531 ವಾಹನದಲ್ಲಿ ಹೊಂದಿ 
ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆಮಾಡಿದ ಪಿರ್ಯಾದುದಾರರು ಈ ಅಕಮವು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 32,34 ಮತ್ತು 43(ಎ) 
ರ ರೀತ್ಯಾ ಅಪರಾಧವಾದ್ದರಿಂದ ಈ ಬಗ್ಗೆ ಪ್ರಮಾ.ವ ಸಂಖ್ಯೆ:29/2011 ರಂತೆ ಮೊಕದ್ದಮೆಯನ್ನು ದಾಖಲು ಮಾಡಿರುತ್ತಾರೆ. 


ಪಕರಣದ ತನಿಖೆಯನ್ನು ಮುಂದುವರೆಸಿದ ತನಿಖಾಧಿಕಾರಿಗಳು  ಜಪ್ತುಪಡಿಸಿಕೊಂಡಿರುವ ವಸ್ತುಗಳನ್ನು ತಮ್ಮದೆಂದು ಹಕ್ಕು ಸಾಧಿಸಲು 
ಯಾರು ಮುಂದೆ ಬಾರದೆ ಇರುವುದರಿಂದ ಮೇಲ್ಕಂಡ ಮದ್ಯ, ವಾಹನ ಮತ್ತು ಇತರೇ ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ದಿನಾಂಕ:19-10-2011 ಮತ್ತು 24-10-2011 ರ ಪತಗಳ ಮೂಲಕ ಕೋರಿರುತ್ತಾರೆ. 


ಬಜಾಜ್‌ ಚೇತಕ್‌ ಸ್ಕೂಟರ್‌ ಸಂಖ್ಯೆ: ಕೆಎ-02-ಕ್ಯೂ-4531 ವಾಹನಕ್ಕೆ ಸಂಬಂಧಪಟ್ಟಂತೆ ಸಹಾಯಕ ಪಾದೇಶಿಕ ಸಾರಿಗೆ ಅಧಿಕಾರಿಗಳು, 
ಬೆಂಗಳೂರು (ಪಶ್ಚಿಮ) ಇವರು ನೀಡಿರುವ 'ಬಿ” ವಹಿಯ ಪರಿಶೀಲನೆಯಿಂದ ಶೀ ಎಸ್‌.ರವಿಕುಮಾರ್‌ ಬಿನ್‌ ಸಿದ್ದರಾಜು.ಸಿ, # 18(1), 7 ನೇ ಮೈನ್‌ 
ರೋಡ್‌, ಪದರಾಯನಪುರ, ಬೆಂಗ ಳೂರು-560026 - ಇವರು ವಾಹನದ ಮಾಲೀಕರೆಂಬುದು ತಿಳಿದು ಬಂದಿದ್ದು, ಸದರಿಯವರಿಗೆ ದಿನಾಂಕ: 
24-12-2011 ರಂದು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಬಿ) ರನ್ವಯ ಕಾರಣ ಕೇಳುವ ನೋಟೀಸ್‌ನ್ನು ನೊಂದಣಿ ಅಂಚೆಯ 
ಮೂಲಕ ನೀಡಲಾಗಿತ್ತು. ಸದರಿ ಕಾರಣ ಕೇಳುವ ನೋಟೀಸ್‌ ವಾಹನದ ಮಾಲೀಕರ ವಿಳಾಸದಲ್ಲಿ ಸ್ವೀಕೃತಿಯಾಗದೇ ಹಿಂತಿರುಗಿ ಬಂದಿರುತ್ತದೆ. 


ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪಕರಣದಲ್ಲಿ ಜಪ್ಪುಪಡಿಸಿರುವ ಬಜಾಜ್‌ ಚೇತಕ್‌ ಸ್ಕೂಟರ್‌ ಸಂಖ್ಯೆ: ಕೆಎ-02-ಕ್ಕೂ-4531 ವಾಹನದಲ್ಲಿ 
ದಿನಾ೦ಕ:17-04-2011 ರಂದು ಅಕಮವಾಗಿ ಮದ್ಯಸಾರಯುಕ್ತ ದವ ವನ್ನು ಹೊಂದಿ ಸಾಗಾಣಿಕೆ ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುತ್ತದೆ. 
ಈ ಪಕರಣ ದಾಖಲಾಗಿ ಈಗಾಗಲೇ ಸುಮಾರು (8) ತಿಂಗಳುಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು 
ತನ್ನದೆಂದಾಗಲೀ ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರು ಇಂದಿನವರೆವಿಗೂ ಖುದ್ಧಾಗಿಯಾಗಲೀ, ಅಥವಾ 
ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ 
ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಈ ಪಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ, ಸದರಿಯವರು ತನ್ನ ಮೇಲೆ ಹೊರಿಸಿರುವ 
ಆರೋಪವನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ 
ಅಥವಾ ವಾಹನದ ಮಾಲೀಕರಿಗೆ/ಎಜೆ೦ಟರ ಗಮನಕ್ಕೆ ಬಾರದೇ ಮತ್ತು ಅವರುಗಳೂ ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ 
ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ ಪಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲ. ವಾಹನವನ್ನು ಚಾಲನೆಯಿಲ್ಲದೇ ಹೆಚ್ಚು ಸಮಯ ಇಟ್ಟುಕೊಂಡಲ್ಲಿ 
ಹವಾಮಾನದ ವೈಪರೀತ್ಯಕ್ಕೆ ಹಾಳಾಗುವ ಮತ್ತು ಬಿಡಿ ಭಾಗಗಳು ತುಕ್ಕು ಹಿಡಿಯುವ ಸಂಭವವಿರುವುದರಿಂದ, ಸರ್ಕಾರದ ಆದಾಯದ 
ಹಿತದೃಷ್ಠಿಯಿಂದ ಹಾಗೂ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅಧಿಕಾರ ಪಾಧಿಕಾರಕ್ಕೆ ದತ್ತವಾಗಿರುವುದರಿಂದ ಮೇಲ್ಕಂಡ ಮದ್ಯ ಮತ್ತು 
ವಾಹನವನ್ನು ವಾರಸುದಾರರಿಲ್ಲದ ಸ್ವತ್ತು ಎಂದು ಪರಿಗಣಿಸಿ, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆ ಎಂದು ಅಭಿಪಾಯಪಟ್ಟು 
ಈ ಕೆಳಕಂಡ ಆದೇಶ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೫೮೭ 





ಅದೇಶ ಸಂಖ್ಯೆ: ಡಿಟಿಸಿಆರ್‌/267/2011-12, ದಿನಾಂಕ:13-01-2012. 


ಜೆ.ಎನ್‌.ಸೋಮೇಶ್ವರ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಆದ ನಾನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಆರಕ್ಷಕ ನಿರೀಕ್ಷಕರು, ವಿಶೇಷ ಪೊಲೀಸ್‌ 
ಠಾಣೆ, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ, ಮಂಡ್ಯ ಜಿಲ್ಲೆ ಇವರ ಅಪರಾಧ ಸಂಖ್ಯೆ:29/2011, ದಿನಾ೦ಕ:17-04-2011 ರ ಪಕರಣದಲ್ಲಿ 
ಜಪ್ತುಪಡಿಸಿರುವ 10.800 ಲೀ ಮದ್ಯ (ರಾಸಾಯನಿಕ ಪರೀಕ್ಷೆಗೆ ತೆಗೆದ ಮಾದರಿ ಹೊರತುಪಡಿಸಿ), ಬಜಾಜ್‌ ಚೇತಕ್‌ ಸ್ಕೂಟರ್‌ ಸಂಖ್ಯೆ: ಕೆಎ-02-ಕ್ಕೂ- 
4531 ವಾಹನ ಮತ್ತು ಇತರೆ ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊ೦ಡು ಆದೇಶ ನೀಡಿರುತ್ತೇನೆ. 


ಈ ಆದೇಶವನ್ನು ಇಂದು ಅಂದರೆ 2012 ನೇ ಇಸವಿ ಜನವರಿ ತಿಂಗಳ 13 ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತ ಲೇಖನ 
ನೀಡಿ, ಗಣಕಯಂತದಲ್ಲಿ ಬೆರಳಚ್ಚು ಮಾಡಿಸಿದ ಪತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 


ಅಧಿಕೃತ ಅಧಿಕಾರಿ ಹಾಗೂ 
ಪಿ.ಆರ್‌. 82 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಮಂಡ್ಯ ಜಿಲ್ಲೆ, ಮಂಡ್ಯ. 


ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಇವರ ನ್ಯಾಯಾಲಯದಲ್ಲಿ. 
ಡಿಟಿಸಿಆರ್‌/278/2011-12, ದಿನಾಂಕ:13-01-2012. 


ಆರಕ್ಷಕ ಉಪ ನಿರೀಕ್ಷಕರು, ವಿಶೇಷ ಪೊಲೀಸ್‌ ಠಾಣೆ, ಅಬಕಾರಿ ಜಾರಿ ಮತ್ತುಲಾಟರಿ ನಿಷೇಧ ಘಟಕ, ಮಂಡ್ಯ ಜಿಲ್ಲೆ 
ಇವರ ಅಪರಾಧ ಸಂಖ್ಯೆ;42/2011, ದಿನಾಂಕ:04-06-2011. 


ಉಪಸ್ಲಿತರು 
ಉಪಸ್ಥಿತರು 
ಜೆ.ಎನ್‌.ಸೋಮೇಶ್ವರ್‌ 
ಅಧಿಕೃತ ಅಧಿಕಾರಿಗಳು ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಮಂಡ್ಯ ಜಿಲ್ಲೆ, ಮಂಡ್ಯ. 
ಪಿರ್ಯಾದುದಾರರು ಆರೋಪಿಗಳು. 
ಆರಕಕ ಉಪ ನಿರೀಕಕರು, 
ಯ ಯೈ 


ಗೋಪಾಲ ಎಸ್‌ ಬಿನ್‌ ಲೇಟ್‌ ಸಿದ್ದಯ್ಯ, 42 ವರ್ಷ, 
ವಿಶೇಷ ಪೊಲೀಸ್‌ ಠಾಣೆ, 


ವಕ್ಕಲಿಗರು, ವ್ಯವಸಾಯ, ವಾಸ-ದೇಶಹಳ್ಳಿ ಗಾಮ, ಕಸಬಾ ಹೋಬಳಿ, 


ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ, 
ಎ ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ. 


ಮಂಡ್ಯ ಜಿಲ್ಲೆ, ಮಂಡ್ಯ. 
ಪಕರಣದ ಮುಖ್ಯಾಂಶಗಳು 


ದಿನಾ೦ಕ:04-06-2011 ರಂದು ಬೆಳಿಗ್ಗೆ 1-15 ರ ಸಮಯದಲ್ಲಿ ಮದ್ದೂರು ತಾಲ್ಲೂಕು ಚಾಮನಹಳ್ಳಿ ಗ್ರಾಮದ ಚನ್ನಕ್ಕ ಎಂಬುವರ 
ತೆಂಗಿನ ತೋಟದ ಬಳಿ ಮದ್ದೂರು-ಕೊಪ್ಪ ರಸ್ತೆಯಲ್ಲಿ ಅಕಮವಾಗಿ 14.940 ಲೀ ಮದ್ಯವನ್ನು ಟಿ.ವಿ.ಎಸ್‌ ಎಕ್ಸ್‌ಎಲ್‌ ಮೊಪೆಡ್‌ ಸಂಖ್ಯೆ: ಕೆಎ-02-ಎಲ್‌- 
717 ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆಮಾಡಿದ ಪಿರ್ಯಾದುದಾರರು ಈ ಅಕಮವು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ 
ಕಲಂ 32,34 ಮತ್ತು 43ಎ) ರ ರೀತ್ಯಾ ಅಪರಾಧವಾದ್ದರಿಂದ ಈ ಬಗ್ಗೆ ಪ್ರಮಾ.ವ ಸಂಖ್ಯೆ:42/2011 ರಂತೆ ಮೊಕದ್ದಮೆಯನ್ನು ದಾಖಲು 
ಮಾಡಿರುತ್ತಾರೆ. 


ಪಕರಣದ ತನಿಖೆಯನ್ನು ಮುಂದುವರೆಸಿದ ತನಿಖಾಧಿಕಾರಿಗಳು ಜಪ್ತು ಪಡಿಸಿದ ಮದ್ಯದ ಮಾದರಿ ಸೀಸೆಗಳನ್ನು ರಾಸಾಯನಿಕ ಪರೀಕ್ಷೆಗೆ 
ಒಳಪಡಿಸಿದ್ದು, ಮಾದರಿ ಬಾಟಲುಗಳಲ್ಲಿ ಈಥೈಲ್‌ ಆಲ್ಕೋಹಾಲ್‌ ಕಂಡು ಬಂದಿದ್ದು ಅವು ಮಾನವನ ಸೇವನೆಗೆ ಯೋಗ್ಯವಾಗಿರುತ್ತವೆ ಎಂದು ರಸಾಯನ 
ತಜ್ಞರ ವರದಿಯಿಂದ ದೃಢಪಟ್ಟಿ ರುವುದರಿಂದ, ವಾಹನ ಹಾಗೂ ಮದ್ಯವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ದಿನಾಂಕ: 13-07-2011, 
19-09-2011 ಮತ್ತು 06-08-2011 ರ ಪತ್ರಗಳ ಮೂಲಕ ಕೋರಿರುತ್ತಾರೆ. 


ಟಿ.ವಿ.ಎಸ್‌ ಎಕ್ಸ್‌ಎಲ್‌ ಮೊಪೆಡ್‌ ಸಂಖ್ಯೆ ಕೆಎ-02-ಎಲ್‌-717 ವಾಹನಕ್ಕೆ ಸಂಬಂಧಪಟ್ಟಂತೆ ಸಹಾಯಕ ಪಾದೇಶಿಕ ಸಾರಿಗೆ ಅಧಿಕಾರಿಗಳು, 
ಬೆಂಗಳೂರು (ಪಶ್ಚಿಮ) ಇವರು ನೀಡಿರುವ "ಬಿ" ವಹಿಯ ಪರಿಶೀಲನೆಯಿಂದ ಶೀ ಬಂ೦ಗಾರಸ್ವಾಮಿ ಬಿನ್‌ ಶೀನಿವಾಸಪ್ರ, #75, 3 ನೇ ಕಾಸ್‌, 
ಪದರಾಯನಪುರ, ಬೆಂಗಳೂರು - ಇವರು ವಾಹನದ ಮಾಲೀಕರೆಂಬುದು ತಿಳಿದು ಬಂದಿದ್ದು, ಸದರಿಯವರಿಗೆ ದಿನಾ೦ಕ:24-12-2011 ರಂದು 


೧೫೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ-೩ 





ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲ೦ 43 (ಬಿ) ರನ್ವಯ ಕಾರಣ ಕೇಳುವ ನೋಟೀಸ್‌ನ್ನು ನೊಂದಣಿ ಅಂಚೆಯ ಮೂಲಕ ನೀಡಲಾಗಿತ್ತು. 
ಸದರಿ ಕಾರಣ ಕೇಳುವ ನೋಟೀಸ್‌ ವಾಹನದ ಮಾಲೀಕರ ವಿಳಾಸದಲ್ಲಿ ಸ್ಟೀಕೃತಿಯಾಗದೇ ಹಿಂತಿರುಗಿ ಬಂದಿರುತ್ತದೆ. 


ಸ 

ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪಕರಣದಲ್ಲಿ ಜಪ್ತುಪಡಿಸಿರುವ ಟಿ.ವಿ.ಎಸ್‌ ಎಕ್ಸ್‌ಎಲ್‌ ಮೊಪೆಡ್‌ ಸಂಖ್ಯೆ: ಕೆಎ-02-ಎಲ್‌-717 
ವಾಹನದಲ್ಲಿ ದಿನಾಂಕ:04-06-2011 ರಂದು ಅಕಮವಾಗಿ ಮದ್ಯಸಾರಯುಕ್ತ ದವವನ್ನು ಹೊಂದಿ ಸಾಗಾಣಿಕೆ ಮಾಡಿರುವುದು ಮೇಲ್ನೋಟಕ್ಕೆ 
ಸಾಬೀತಾಗಿರುತ್ತದೆ. ಈ ಪಕರಣ ದಾಖಲಾಗಿ ಈಗಾಗಲೇ ಸುಮಾರು (7) ತಿಂಗಳುಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು 
ತನ್ನದೆಂ ದಾಗಲೀ ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರು ಇಂದಿನವರೆವಿಗೂ ಖುದ್ದಾಗಿಯಾಗಲೀ, ಅಥವಾ 
ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ 
ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಈ ಪಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ, ಸದರಿಯವರು ತನ್ನ ಮೇಲೆ ಹೊರಿಸಿರುವ 
ಆರೋಪವನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ 
ಅವರಿಗೆ ಅಥವಾ ವಾಹನದ ಮಾಲೀಕರಿಗೆ /ಏಜೆಂಟರ ಗಮನಕ್ಕೆ ಬಾರದೇ ಮತ್ತು ಅವರುಗಳೂ ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ 
ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ ಪಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲ. ವಾಹನವನ್ನು ಚಾಲನೆಯಿಲ್ಲದೇ ಹೆಚ್ಚು ಸಮಯ ಇಟ್ಟುಕೊಂಡಲ್ಲಿ 
ಹವಾಮಾನದ ವೈಪರೀತ್ಯಕ್ಕೆ ಹಾಳಾಗುವ ಮತ್ತು ಬಿಡಿ ಭಾಗಗಳು ತುಕ್ಕು ಹಿಡಿಯುವ ಸಂಭವವಿರುವುದರಿಂದ, ಸರ್ಕಾರದ ಆದಾಯದ 
ಹಿತದೃಷ್ಟಿಯಿಂದ ಹಾಗೂ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅಧಿಕಾರ ಪಾಧಿಕಾರಕ್ಕೆ ದತ್ತವಾಗಿರುವುದರಿಂದ ಮೇಲ್ಕಂಡ ಮದ್ಯ ಮತ್ತು 
ವಾಹನವನ್ನು ವಾರಸುದಾರರಿಲ್ಲದ ಸ್ವತ್ತು ಎಂದು ಪರಿಗಣಿಸಿ, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆ ಎಂದು ಅಭಿಪಾಯಪಟ್ಟು 
ಈ ಕೆಳಕಂಡ ಆದೇಶ. 


ಅದೇಶ ಸಂಖ್ಯೆ: ಡಿಟಿಸಿಆರ್‌/278/2011-12, ದಿನಾ೦ಕ:13-01-2012. 


ಜೆ.ಎನ್‌.ಸೋಮೇಶ್ವರ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಆದ ನಾನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಆರಕ್ಷಕ ಉಪ ನಿರೀಕ್ಷಕರು, ವಿಶೇಷ ಪೊಲೀಸ್‌ 
ಠಾಣೆ, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ, ಮಂಡ್ಯ ಜಿಲ್ಲೆ ಇವರ ಅಪರಾಧ ಸಂಖ್ಯೆ:42/2011, ದಿನಾ೦ಕ:04-06-2011 ರ ಪಕರಣದಲ್ಲಿ 
ಜಪ್ತುಪಡಿಸಿರುವ 14.940 ಲೀ ಮದ್ಯ (ರಾಸಾಯನಿಕ ಪರೀಕ್ಷೆಗೆ ತೆಗೆದ ಮಾದರಿ ಹೊರತುಪಡಿಸಿ), ಟಿ.ವಿ.ಎಸ್‌ ಎಕ್ಸ್‌ಎಲ್‌ ಮೊಪೆಡ್‌ ಸಂಖ್ಯೆ: ಕೆಎ-02- 
ಎಲ್‌-717 ವಾಹನ ಮತ್ತು ಇತರೆ ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 


ಈ ಆದೇಶವನ್ನು ಇಂದು ಅಂದರೆ 2012 ನೇ ಇಸವಿ ಜನವರಿ ತಿಂಗಳ 13 ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತ ಲೇಖನ 
ನೀಡಿ, ಗಣಕಯಂತದಲ್ಲಿ ಬೆರಳಚ್ಚು ಮಾಡಿಸಿದ ಪತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 


ಅಧಿಕೃತ ಅಧಿಕಾರಿ ಹಾಗೂ 
ಪಿ.ಆರ್‌. 83 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಮಂಡ್ಯ ಜಿಲ್ಲೆ, ಮಂಡ್ಯ. 


ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಇವರ ನ್ಯಾಯಾಲಯದಲ್ಲಿ. 
ಡಿಟಿಸಿಆರ್‌/271/2011-12, ದಿನಾಂಕ:13-01-2012. 


ಆರಕ್ಷಕ ನಿರೀಕ್ಷಕರು, ವಿಶೇಷ ಪೊಲೀಸ್‌ ಠಾಣೆ, ಅಬಕಾರಿ ಜಾರಿ ಮತ್ತುಲಾಟರಿ ನಿಷೇಧ ಘಟಕ, ಮಂಡ್ಯ ಜಿಲ್ಲೆ 
ಇವರ ಅಪರಾಧ ಸಂಖ್ಯೆ33/2011, ದಿನಾಂಕ:05-05-2011. 

ಉಪಸಿತರು 
ಉಪಸ್ಥಿತರು 

ಜೆ.ಎನ್‌.ಸೋಮೇಶ್ವರ್‌ 

ಅಧಿಕೃತ ಅಧಿಕಾರಿಗಳು ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಮಂಡ್ಯ ಜಿಲ್ಲೆ, ಮಂಡ 


ಪಿರ್ಯಾದುದಾರರು ಆರೋಪಿಗಳು. 
ಆರಕ್ಷಕ ನಿರೀಕಕರು, 
OY ಖ 
ವಿಶೇಷ ಪೊಲೀಸ್‌ ಠಾಣೆ, ಶಾಂತಕುಮಾರ್‌, ವಿಳಾಸ ತಿಳಿಯಬೇಕಿದೆ 
ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ, ಆರೋಪಿ ತಪ್ಪಿಸಿಕೊಂಡಿರುತ್ತಾರೆ. 


ಮಂಡ ಜಿಲ್ಲೆ, ಮಂಡ್ಯ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೫೮೯ 





ಪಕರಣದ ಮುಖ್ಯಾಂಶಗಳು 





ದಿನಾ೦ಕ:05-05-2011 ರಂದು ಸಂಜೆ 04-00 ರ ಸಮಯದಲ್ಲಿ ಮಳವಳ್ಳಿ - ಶೆಟ್ಟಿಹಳ್ಳಿ ಮದ್ಯ ಇರುವ ಸರ್ಕಾರಿ ಬಾಲಕರ ಕಾಲೇಜು 
ವಿದ್ಯಾರ್ಥಿ ನಿಲಯದ ಮುಂಭಾಗ ರಸ್ತೆಯಲ್ಲಿ ಅಕಮವಾಗಿ 17.280 ಲೀ ಮದ್ಯವನ್ನು ಬಜಾಜ್‌ ಚೇತಕ್‌ ಸ್ಕೂಟರ್‌ ಸಂಖ್ಯೆ: ಕೆಎ-04-ಇಇ-1035 
ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದು ದನ್ನು ಪತ್ತೆಮಾಡಿದ ಪಿರ್ಯಾದುದಾರರು ಈ ಅಕಮವು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ 
ಕಲಂ 32,34 ಮತ್ತು 43(ಎ) ರ ರೀತ್ಯಾ ಅಪರಾಧವಾದ್ದರಿಂದ ಈ ಬಗ್ಗೆ ಪ್ರಮಾ.ವ ಸಂಖ್ಯೆ:33/2011 ರಂತೆ ಮೊಕದ್ದಮೆ ಯನ್ನು ದಾಖಲು 
ಮಾಡಿರುತ್ತಾರೆ. 


ಪಕರಣದ ತನಿಖೆಯನ್ನು ಮುಂದುವರೆಸಿದ ತನಿಖಾಧಿಕಾರಿಗಳು ಜಪ್ತುಪಡಿಸಿಕೊಂಡಿರುವ ವಸ್ತುಗಳನ್ನು ತಮ್ಮದೆಂದು ಹಕ್ಕು ಸಾಧಿಸಲು 
ಯಾರು ಮುಂದೆ ಬಾರದೆ ಇರುವುದರಿಂದ ಮೇಲ್ಕಂಡ ಮದ್ಯ, ವಾಹನ ಮತ್ತು ಇತರೇ ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ದಿನಾಂಕ:30-06-2011, 16-08-2011, ಮತ್ತು 17-09-201 ರ ಪತಗಳ ಮೂಲಕ ಕೋರಿರುತ್ತಾರೆ. 


ಬಜಾಜ್‌ ಚೇತಕ್‌ ಸ್ಕೂಟರ್‌ ಸಂಖ್ಯೆ: ಕೆಎ-04-ಇಇ-1035 ವಾಹನಕ್ಕೆ ಸಂಬಂಧಪಟ್ಟಂತೆ ಸಹಾಯಕ ಪಾದೇಶಿಕ ಸಾರಿಗೆ ಅಧಿಕಾರಿಗಳು, 
ಬೆಂಗಳೂರು (ಉತ್ತರ) ಇವರು ನೀಡಿರುವ "ಬಿ" ವಹಿಯ ಪರಿಶೀಲನೆಯಿಂದ ಶೀ ಪಿ.ಮುರಳಿ ಬಿನ್‌ ಪುರುಷೋತ್ತಮ್‌, 475-27, 4 ನೇ ಕಾಸ್‌, 4 ನೇ 
ಮೈನ್‌, ಮುನೇಶ್ವರ ಬ್ಲಾಕ್‌, ಪ್ಯಾಲೇಸ್‌ ಗುಟ್ಟಹಳ್ಳಿ, ಬೆಂಗಳೂರು-560003 - ಇವರು ವಾಹನದ ಮಾಲೀಕರೆಂಬುದು ತಿಳಿದು ಬಂದಿದ್ದು, 
ಸದರಿಯವರಿಗೆ ದಿನಾಂಕ:24-12-2011 ರಂದು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಬಿ) ರನ್ವಯ ಕಾರಣ ಕೇಳುವ ನೋಟೀಸ್‌ನ್ನು 
ನೊಂದಣಿ ಅಂಚೆಯ ಮೂಲಕ ನೀಡಲಾಗಿತ್ತು ಈ ಸಂಬಂಧ ವಾಹನದ ಮಾಲೀಕರು ಅಂಚೆಯ ಮೂಲಕ ಲಿಖಿತ ಹೇಳಿಕೆ ಸಲ್ಲಿಸಿದ್ದು, ಸದರಿ 
ಹೇಳಿಕೆಯಲ್ಲಿ ಪಸ್ತಾಪಿತ ವಾಹನವನ್ನು ದಿನಾಂಕ:10-07-2009 ರಂದು ಶೀ ಎನ್‌.ಆರ್‌.ರಾಮು ಎಂಬುವವರಿಗೆ ಮಾರಾಟ ಮಾಡಿರುವುದಾಗಿ ತಿಳಿಸಿ, 
ಪಕರಣದ ಆರೋಪದಿಂದ ಮುಕ್ತಗೊಳಿಸಲು ಕೋರಿರುತ್ತಾರೆ. 


ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪಕರಣದಲ್ಲಿ ಜಪ್ತುಪಡಿಸಿರುವ ಬಜಾಜ್‌ ಚೇತಕ್‌ ಸ್ಕೂಟರ್‌ ಸಂಖ್ಯೆ: ಕೆಎ-04-ಇಇ-1035 ವಾಹನದಲ್ಲಿ 
ದಿನಾ೦ಕ:05-05-2011 ರಂದು ಅಕಮವಾಗಿ ಮದ್ಯಸಾರಯುಕ್ತ ದವ ವನ್ನು ಹೊಂದಿ ಸಾಗಾಣಿಕೆ ಮಾಡಿರುವುದು ಮೇಲ್ನೋಟಕ್ಕೆ 
ಸಾಬೀತಾಗಿರುತ್ತದೆ. ಈ ಪಕರಣ ದಾಖಲಾಗಿ ಈಗಾಗಲೇ ಸುಮಾರು (8) ತಿ೦ಗಳುಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು 
ತನ್ನದೆಂದಾಗಲೀ ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರು ಇಂದಿನವರೆವಿಗೂ ಖುದ್ಧಾಗಿಯಾಗಲೀ, ಅಥವಾ 
ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ 
ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಈ ಪಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ, ಸದರಿಯವರು ತನ್ನ ಮೇಲೆ ಹೊರಿಸಿರುವ 
ಆರೋಪವನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ 
ಅಥವಾ ವಾಹನದ ಮಾಲೀಕರಿಗೆ/ಎಜೆ೦ಟರ ಗಮನಕ್ಕೆ ಬಾರದೇ ಮತ್ತು ಅವರುಗಳೂ ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ 
ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ ಪಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲ. ವಾಹನವನ್ನು ಚಾಲನೆಯಿಲ್ಲದೇ ಹೆಚ್ಚು ಸಮಯ ಇಟ್ಟುಕೊಂಡಲ್ಲಿ 
ಹವಾಮಾನದ ವೈಪರೀತ್ಯಕ್ಕೆ ಹಾಳಾಗುವ ಮತ್ತು ಬಿಡಿ ಭಾಗಗಳು ತುಕ್ಕು ಹಿಡಿಯುವ ಸಂಭವವಿರುವುದರಿಂದ, ಸರ್ಕಾರದ ಆದಾಯದ 
ಹಿತದೃಷ್ಟಿಯಿಂದ ಹಾಗೂ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅಧಿಕಾರ ಪಾಧಿಕಾರಕ್ಕೆ ದತ್ತವಾಗಿರುವುದರಿಂದ ಮೇಲ್ಕಂಡ ಮದ್ಯ ಮತ್ತು 
ವಾಹನವನ್ನು ವಾರಸುದಾರರಿಲ್ಲದ ಸ್ವತ್ತು ಎಂದು ಪರಿಗಣಿಸಿ, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆ ಎಂದು ಅಭಿಪಾಯಪಟ್ಟು 


ಈ ಕೆಳಕಂಡ ಆದೇಶ. 
ಅದೇಶ ಸಂಖ್ಯೆ: ಡಿಟಿಸಿಆರ್‌/271/2011-12, ದಿನಾ೦ಕ:13-01-2012. 


ಜೆ.ಎನ್‌.ಸೋಮೇಶ್ವರ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಆದ ನಾನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಆರಕ್ಷಕ ನಿರೀಕ್ಷಕರು. ವಿಶೇಷ ಪೊಲೀಸ್‌ 
ಠಾಣೆ, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಘಟಕ, ಮಂಡ್ಯ ಜಿಲ್ಲೆ ಇವರ ಅಪರಾಧ ಸಂಖ್ಯೆ:33/2011, ದಿನಾಂಕ:05-05-2011 ರ ಪಕರಣದಲ್ಲಿ 
ಜಪ್ತುಪಡಿಸಿರುವ 17.280 ಲೀ ಮದ್ಯ (ರಾಸಾಯನಿಕ ಪರೀಕ್ಷೆಗೆ ತೆಗೆದ ಮಾದರಿ ಹೊರತುಪಡಿಸಿ), ಬಜಾಜ್‌ ಚೇತಕ್‌ ಸ್ಕೂಟರ್‌ ಸಂಖ್ಯೆ: ಕೆಎ-04-ಇಇ- 
1035 ವಾಹನ ಮತ್ತು ಇತರೆ ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟು ಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 


ಈ ಆದೇಶವನ್ನು ಇಂದು ಅಂದರೆ 2012 ನೇ ಇಸವಿ ಜನವರಿ ತಿಂಗಳ 13 ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತ ಲೇಖನ 
ನೀಡಿ. ಗಣಕಯಂತದಲ್ಲಿ ಬೆರಳಚ್ಚು ಮಾಡಿಸಿದ ಪತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 


ಅಧಿಕೃತ ಅಧಿಕಾರಿ ಹಾಗೂ 
ಪಿ.ಆರ್‌. 84 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಮಂಡ್ಯ ಜಿಲ್ಲೆ, ಮಂಡ್ಯ. 


೧೫೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ-೩ 





ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಇವರ ನ್ಯಾಯಾಲಯದಲ್ಲಿ. 
ಡಿಟಿಸಿಆರ್‌/88/2011-12, ದಿನಾಂಕ:12-01-2012. 


ಆರಕ್ಷಕ ಉಪ ನಿರೀಕ್ಷಕರು, ಗಾಮಾಂತರ ಪೊಲೀಸ್‌ ಠಾಣೆ, ನಾಗಮಂಗಲ ಇವರ ಪ.ಮಾ.ವ ಸಂಖ್ಯೆ:26/2011, ದಿನಾಂಕ:20-02-2011. 


ಉಪಸ್ಸಿತರು 
ಉಪಸ್ಥಿತರು. 


ಜೆ.ಎನ್‌.ಸೋಮೇಶ್ವರ್‌ 
ಅಧಿಕೃತ ಅಧಿಕಾರಿಗಳು ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 


ಮಂಡ್ಯ ಜಿಲ್ಲೆ, ಮಂಡ್ಕ. 
ಪಿರ್ಯಾದುದಾರರು ಆರೋಪಿಗಳು. 
ಆರಕ್ಷಕ ಉಪ ನಿರೀಕ್ಷಕರು, 
ಗಾಮಾಂತರ ಹೊಲೀಸ್‌ ಠಾಣೆ, ತಲೆಮರೆಸಿಕೊಂಡಿರುತ್ತಾನೆ. 
ನಾಗಮಂಗಲ. 


ಪಕರಣದ ಮುಖ್ಯಾಂಶಗಳು 





ದಿನಾಂಕ:20-02-2011 ರಂದು ಬೆಳಿಗ್ಗೆ 11-00 ರ ಸಮಯದಲ್ಲಿ ನಾಗಮಂಗಲದಿಂದ ಬೋಗಾದಿ ಕಡೆಗೆ ಹೋಗುವಾಗ ಸಿಗುವ ಬೋರೆ 
ಬಳಿ ಅಕಮವಾಗಿ 57.060 ಲೀ ಮದ್ಯವನ್ನು ಹೀರೋ ಹೋಂಡಾ ಬೈಕ್‌ ಸಂಖ್ಯೆ: ಕೆಎ-02-ಎಲ್‌-7097 ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದನ್ನು 
ಪತ್ತೆಮಾಡಿದ ಪಿರ್ಯಾದುದಾರರು ಈ ಅಕಮವು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 32 ಮತ್ತು 34 ರ ರೀತ್ಯಾ ಅಪರಾಧವಾದ್ದರಿಂದ ಈ 
ಬಗ್ಗೆ ಪ್ರಮಾ.ವ ಸಂಖ್ಯೆ:26/2011 ರಂತೆ ಮೊಕದ್ದಮೆಯನ್ನು ದಾಖಲು ಮಾಡಿರುತ್ತಾರೆ. 


ಪಕರಣದ ತನಿಖೆಯನ್ನು ಮುಂದುವರೆಸಿದ ತನಿಖಾಧಿಕಾರಿಗಳು ಜಪ್ತುಪಡಿಸಿಕೊ೦ಡಿರುವ ವಸ್ತುಗಳನ್ನು ತಮ್ಮದೆಂದು ಹಕ್ಕು ಸಾಧಿಸಲು 
ಯಾರು ಮುಂದೆ ಬಾರದೆ ಇರುವುದರಿಂದ ಮೇಲ್ಕಂಡ ಮದ್ಯ, ವಾಹನ ಮತ್ತು ಇತರೇ ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ದಿನಾಂಕ:17-11-2011 ರ ಪತದ ಮೂಲಕ ಕೋರಿರುತ್ತಾರೆ. 


ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪಕರಣದಲ್ಲಿ ಜಪ್ತುಪಡಿಸಿರುವ ಹೀರೋ ಹೋಂಡಾ ಬೈಕ್‌ ಸಂಖ್ಯೆ: ಕೆಎ-02-ಎಲ್‌-7097 ವಾಹನದಲ್ಲಿ 
ದಿನಾಂಕ:20-02-2011 ರಂದು ಅಕಮವಾಗಿ ಮದ್ಯಸಾರಯುಕ್ತ ದವವನ್ನು ಹೊಂದಿ ಸಾಗಾಣಿಕೆ ಮಾಡಿರುವುದು ಮೇಲ್ನೋಟಕ್ಕೆ 
ಸಾಬೀತಾಗಿರುತ್ತದೆ. ಈ ಪಕರಣ ದಾಖಲಾಗಿ ಈಗಾಗಲೇ ಸುಮಾರು (10) ತಿ೦ಗಳುಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು 
ತನ್ನದೆಂದಾಗಲೀ ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರು ಇಂದಿನವರೆವಿಗೂ ಖುದ್ದಾಗಿಯಾಗಲೀ, ಅಥವಾ 
ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ 
ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಈ ಪಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ, ಸದರಿಯವರು ತನ್ನ ಮೇಲೆ ಹೊರಿಸಿರುವ 
ಆರೋಪವನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ 
ಅಥವಾ ವಾಹನದ ಮಾಲೀಕರಿಗೆ /ಏಜೆಂಟರ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ 
ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ ಪಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲ. ವಾಹನವನ್ನು ಚಾಲನೆಯಿಲ್ಲದೇ ಹೆಚ್ಚು ಸಮಯ ಇಟ್ಟುಕೊಂಡಲ್ಲಿ 
ಹವಾಮಾನದ ವೈಪರೀತ್ಯಕ್ಕೆ ಹಾಳಾಗುವ ಮತ್ತು ಬಿಡಿ ಭಾಗಗಳು ತುಕ್ಕು ಹಿಡಿಯುವ ಸಂಭವವಿರುವುದರಿಂದ, ಸರ್ಕಾರದ ಆದಾಯದ 
ಹಿತದೃಷ್ಟಿಯಿಂದ ಹಾಗೂ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅಧಿಕಾರ ಪಾಧಿಕಾರಕ್ಕೆ ದತ್ತವಾಗಿರುವುದರಿಂದ ಮೇಲ್ಕಂಡ ಮದ್ಯ ಮತ್ತು 
ವಾಹನವನ್ನು ವಾರಸುದಾರರಿಲ್ಲದ ಸ್ವತ್ತು ಎಂದು ಪರಿಗಣಿಸಿ, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆ ಎಂದು ಅಭಿಪಾಯಪಟ್ಟು 


ಈ ಕೆಳಕಂಡ ಆದೇಶ. 
ಅದೇಶ ಸಂಖ್ಯೆ: ಡಿಟಿಸಿಆರ್‌/88/2011-12, ದಿನಾಂಕ:12-01-2012. 


ಜೆ.ಎನ್‌.ಸೋಮೇಶ್ವರ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಆದ ನಾನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಆರಕ್ಷಕ ನಿರೀಕ್ಷಕರು. ಗ್ರಾಮಾಂತರ ಪೊಲೀಸ್‌ 
ಠಾಣೆ, ನಾಗಮಂಗಲ ಇವರ ಪ್ರಮಾ.ವ ಸಂಖ್ಯೆ:26/2011, ದಿನಾ೦ಕ:20-02-2011 ರ ಪಕರಣದಲ್ಲಿ ಜಪ್ತುಪಡಿಸಿರುವ 57.060 ಲೀ ಮದ್ಯ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೫೯೧ 





(ರಾಸಾಯನಿಕ ಪರೀಕ್ಷೆಗೆ ತೆಗೆದ ಮಾದರಿ ಹೊರತುಪಡಿಸಿ), ಹಿರೋ ಹೋಂಡಾ ಬೈಕ್‌ ಸಂಖ್ಯೆ: ಕೆಎ-02-ಎಲ್‌-7097 ವಾಹನ ಮತ್ತು ಇತರೆ 
ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟು ಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 


ಈ ಆದೇಶವನ್ನು ಇಂದು ಅಂದರೆ 2012 ನೇ ಇಸವಿ ಜನವರಿ ತಿಂಗಳ 12 ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತ ಲೇಖನ 
ನೀಡಿ, ಗಣಕಯಂತದಲ್ಲಿ ಬೆರಳಚ್ಚು ಮಾಡಿಸಿದ ಪತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಅಧಿಕೃತ ಅಧಿಕಾರಿ ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಪಿ.ಆರ್‌. 85 ಮಂಡ್ಯ ಜಿಲ್ಲೆ, ಮಂಡ್ಯ. 


ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಆವರ ನ್ಯಾಯಾಲಯದಲ್ಲಿ. 
ಡಿಟಿಸಿಆರ್‌/268/2011-12, ದಿನಾ೦ಕ:24-01-2012. 
ಆರಕ್ಷಕ ಉಪ ನಿರೀಕ್ಷಕರು, ಮೇಲುಕೋಟೆ ಪೊಲೀಸ್‌ ಠಾಣೆ, ಪಾಂಡವಪುರ ತಾಲ್ಲೂಕು ಇವರ ಅಪರಾಧ ಸಂಖ್ಯೆ: 163/2011, ದಿನಾಂಕ:10-07-2011. 


ಉಪಸ್ಲಿತರು 
ಉಪ್ಪಾತಿರು 


ಜೆ.ಎನ್‌.ಸೋಮೇಶ್ವರ್‌ 
ಅಧಿಕೃತ ಅಧಿಕಾರಿಗಳು ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಮಂಡ್ಯ ಜಿಲ್ಲೆ, ಮಂಡ್ಯ. 


ಪಿರ್ಯಾದುದಾರರು ಆರೋಪಿಗಳು. 


ದ್‌ 
ಧರ್ಮ್ಷಕ ಉಪ ನಡ ಕಕಣು। ವೆಂಕಟೇಶ ಬಿನ್‌ ಯಲ್ಲಪ್ಪ, 41 ವರ್ಷ, ಈಡಿಗ ಜನಾಂಗ, ಅಸಿಸ್ಟೆಂಟ್‌ 


ಮೇಲುಕೋಟೆ ಪೊಲೀಸ್‌ ಠಾಣೆ, ಕ್ಯಾಷಿಯರ್‌, ಪಿಯ ಬಾರ್‌ ಅಂಡ್‌ ರೆಸ್ಟೋರೆಂಟ್‌, ಜಕ್ಕನಹಳ್ಳಿ, 
ಜಳ 


ಖ.ಹೆ ಣ್‌ 
ಪಾಂಡವಪುರ ತಾಲ್ಲೂಕು ವಾಸ:ಕೊಪ್ಪ ಗಾಮ, ಮದ್ದೂರು ತಾಲ್ಲೂಕು. 





ಪಕರಣದ ಮುಖ್ಯಾಂಶಗಳು 


ದಿನಾ೦ಕ:10-07-2011 ರಂದು ಮಧ್ಯಾಹ್ನ 03-30 ರ ಸಮಯದಲ್ಲಿ ಮೇಲುಕೋಟೆ- ಜಕ್ಕನಹಳ್ಳಿ ಮುಖ್ಯರಸ್ತೆಯ ಕಣಿವೆ ಕಾಸ್‌ ಬಳಿ 
ರಸ್ತೆಯಲ್ಲಿ ಅಕಮವಾಗಿ 10.440 ಲೀ ಮದ್ಯವನ್ನು ಬಜಾಜ್‌ ಚೇತಕ್‌ ಸ್ಕೂಟರ್‌ ಸಂಖ್ಯೆ: ಕೆಎ-05-ಇಸಿ-2498 ವಾಹನದಲ್ಲಿ ಹೊಂದಿ ಸಾಗಾಣಿಕೆ 
ಮಾಡುತ್ತಿದ್ದುದನ್ನು ಪತ್ತೆಮಾಡಿದ ಪಿರ್ಯಾದು ದಾರರು ಈ ಅಕಮವು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 34 ರ ರೀತ್ಯಾ ಅಪರಾಧ 
ವಾದ್ದರಿಂದ ಈ ಬಗ್ಗೆ ಅಪರಾಧ ಸಂಖ್ಯೆ163/2011 ರಂತೆ ಮೊಕದ್ದಮೆಯನ್ನು ದಾಖಲು ಮಾಡಿರುತ್ತಾರೆ. 


ಪಕರಣದ ತನಿಖೆಯನ್ನು ಮುಂದುವರೆಸಿದ ತನಿಖಾಧಿಕಾರಿಗಳು  ಜಪ್ತುಪಡಿಸಿಕೊಂಡಿರುವ ವಸ್ತುಗಳನ್ನು ತಮ್ಮದೆಂದು ಹಕ್ಕು ಸಾಧಿಸಲು 
ಯಾರು ಮುಂದೆ ಬಾರದೆ ಇರುವುದರಿಂದ ಮೇಲ್ಕಂಡ ಮದ್ಯ, ವಾಹನ ಮತ್ತು ಇತರೇ ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ದಿನಾಂಕ:19-10-2011, 24-10-2011, ಮತ್ತು 06-01-2012 ರ ಪತಗಳ ಮೂಲಕ ಕೋರಿರುತ್ತಾರೆ. 


ಅದರಂತೆ ಪಾಧಿಕಾರದಲ್ಲಿ ಮುಟ್ಟುಗೋಲು ನಡುವಳಿಗಳನ್ನು ಕೈಗೊಂಡಿದ್ದು. ಮದ್ಯವನ್ನು ತನ್ನದೆಂದು ಕೋರಿ ಯಾರು ಮುಂದೆ ಬಾರದ 
ಕಾರಣ ದಿನಾ೦ಕ:24-12-2011 ರಂದು ಸರ್ಕಾರಕ್ಕೆ ಈಗಾಗಲೇ ಮುಟ್ಟುಗೋಲು ಹಾಕಿಕೊಂಡು ಆದೇಶ ಹೊರಡಿಸಲಾಗಿದೆ. 


ಬಜಾಜ್‌ ಚೇತಕ್‌ ಸ್ಕೂಟರ್‌ ಸಂಖ್ಯೆ: ಕೆಎ-05-ಇಸಿ-2498 ವಾಹನಕ್ಕೆ ಸಂಬಂಧಪಟ್ಟಂತೆ ಸಹಾಯಕ ಪಾದೇಶಿಕ ಸಾರಿಗೆ ಅಧಿಕಾರಿಗಳು, 
ಬೆಂಗಳೂರು (ದಕ್ಷಿಣ) ಇವರು ನೀಡಿರುವ "ಬಿ" ವಹಿಯ ಪರಿಶೀಲನೆಯಿಂದ ಶೀ ಗಿರೀಶ್‌ ವಿ. ಬಿನ್‌ ಲೇಟ್‌ ವೆಂಕಟಪ್ಪ ಲಕ್ಷ್ಮೀಪುರ, ಕನಕಪುರ 
ರೋಡ್‌, ಬೆಂಗಳೂರು (ದಕ್ಷಿಣ) - ಇವರು ವಾಹನದ ಮಾಲೀಕರೆಂಬುದು ತಿಳಿದು ಬಂದಿದ್ದು, ಸದರಿಯವರಿಗೆ ದಿನಾಂಕ:12-01-2012 ರಂದು 
ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಬಿ) ರನ್ವಯ ಕಾರಣ ಕೇಳುವ ನೋಟೀಸ್‌ನ್ನು ನೊಂದಣಿ ಅಂಚೆಯ ಮೂಲಕ ನೀಡಲಾಗಿತ್ತು. 


ಸದರಿ ಕಾರಣ ಕೇಳುವ ನೋಟೀಸ್‌ ವಾಹನದ ಮಾಲೀಕರ ವಿಳಾಸದಲ್ಲಿ ಸ್ವೀಕೃತಿಯಾಗದೇ ಹಿಂತಿರುಗಿಬಂದಿರುತ್ತದೆ. 


೧೫೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ-೩ 





ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪಕರಣದಲ್ಲಿ ಜಪ್ಪುಪಡಿಸಿರುವ ಬಜಾಜ್‌ ಚೇತಕ್‌ ಸ್ಕೂಟರ್‌ ಸಂಖ್ಯೆ: ಕೆಎ-05-ಇಸಿ-2498 ವಾಹನದಲ್ಲಿ 
ದಿನಾ೦ಕ:10-07-2011 ರಂದು ಅಕಮವಾಗಿ ಮದ್ಯಸಾರಯುಕ್ತ ದವವನ್ನು ಹೊಂದಿ ಸಾಗಾಣಿಕೆ ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುತ್ತದೆ. 
ಈ ಪಕರಣ ದಾಖಲಾಗಿ ಈಗಾಗಲೇ ಸುಮಾರು (6) ತಿ೦ಗಳುಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು ತನ್ನದೆಂದಾಗಲೀ 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರು ಇಂದಿನವರೆವಿಗೂ ಖುದ್ದಾಗಿಯಾಗಲೀ, ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು 
ನೀಡಿದಾಗಲೂ ಸಹ ಈ ಪಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ, ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು 
ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ 
ವಾಹನದ ಮಾಲೀಕರಿಗೆ /ಏಜೆಂಟರ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲ. ವಾಹನವನ್ನು ಚಾಲನೆಯಿಲ್ಲದೇ ಹೆಚ್ಚು ಸಮಯ ಇಟ್ಟುಕೊಂಡಲ್ಲಿ ಹವಾಮಾನದ 
ವೈಪರೀತ್ಯಕ್ಕೆ ಹಾಳಾಗುವ ಮತ್ತು ಬಿಡಿ ಭಾಗಗಳು ತುಕ್ಕು ಹಿಡಿಯುವ ಸಂಭವವಿರುವುದರಿಂದ, ಸರ್ಕಾರದ ಆದಾಯದ ಹಿತದೃಷ್ಠಿಯಿಂದ ಹಾಗೂ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅಧಿಕಾರ ಪಾಧಿಕಾರಕ್ಕೆ ದತ್ತವಾಗಿರುವುದರಿಂದ ಮೇಲ್ಕಂಡ ವಾಹನವನ್ನು ವಾರಸುದಾರರಿಲ್ಲದ ಸ್ವತ್ತು 
ಎಂದು ಪರಿಗಣಿಸಿ, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆ ಎಂದು ಅಭಿಪಾಯಪಟ್ಟು ಈ ಕೆಳಕಂಡ ಆದೇಶ. 


ಅದೇಶ ಸಂಖ್ಯೆ: ಡಿಟಿಸಿಆರ್‌/268/2011-12, ದಿನಾಂಕ:24-01-2012. 


ಜೆ.ಎನ್‌.ಸೋಮೇಶ್ವರ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಆದ ನಾನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಆರಕ್ಷಕ ಉಪ ನಿರೀಕ್ಷಕರು, ಮೇಲುಕೋಟೆ 
ಪೊಲೀಸ್‌ ಠಾಣೆ, ಪಾಂಡವಪುರ ತಾಲ್ಲೂಕು ಇವರ ಅಪರಾಧ ಸಂಖ್ಯೆ:163/2011, ದಿನಾ೦ಕ:10-07-2011 ರ ಪಕರಣದಲ್ಲಿ ಜಪ್ತುಪಡಿಸಿರುವ ಬಜಾಜ್‌ 
ಚೇತಕ್‌ ಸ್ಕೂಟರ್‌ ಸಂಖ್ಯೆ: ಕೆಎ-05-ಇಸಿ-2498 ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿ ಕೊಂಡು ಆದೇಶ ನೀಡಿರುತ್ತೇನೆ. 


ಈ ಆದೇಶವನ್ನು ಇಂದು ಅಂದರೆ 2012 ನೇ ಇಸವಿ ಜನವರಿ ತಿಂಗಳ 24 ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತ ಲೇಖನ 
ನೀಡಿ, ಗಣಕಯಂತದಲ್ಲಿ ಬೆರಳಚ್ಚು ಮಾಡಿಸಿದ ಪತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಅಧಿಕೃತ ಅಧಿಕಾರಿ ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಪಿ.ಆರ್‌. 114 ಮಂಡ್ಯ ಜಿಲ್ಲೆ, ಮಂಡ್ಯ. 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ. ನಂ. 1 ಉಪವಿಭಾಗ, ಶಿವಮೊಗ್ಗ 


ನಮೂನೆ 
ಸಚಿವಾಲಯ ಕರ್ನಾಟಕ ಸರ್ಕಾರ 
ಇಲಾಖೆ ಕ ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ. 
ಉಪ ಘಟಕ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, ಲೋಕೋಪಯೋಗಿ, ಬಂದರು ಮತ್ತು 


ಒಳನಾಡು ಜಲಸಾರಿಗೆ ಇಲಾಖೆ, ನಂ.1. ಉಪವಿಭಾಗ, ಶಿವಮೊಗ್ಗ, ಶಿವಮೊಗ್ಗ (ಜಿಲ್ಲೆ). 
ಕರ್ನಾಟಕ. ಪಿನ್‌ ಕೋಡ್‌: 577201. 


ಸಾರ್ವಜನಿಕ ಪ್ರಾಧಿಕಾರ ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ದಕ್ಷಿಣ), ಲೋಕೋಪಯೋಗಿ, ಬಂದರು 


ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ.ಕೆ.ಆರ್‌. ವೃತ್ತ, ಬೆಂಗಳೂರು - 560001. 





ಮೇಲ್ಮನವಿ ಪ್ರಾಧಿಕಾರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 


(ಹೆಸರು/ವಿಳಾಸ/ದೂರವಾಣಿ ಇತ್ಯಾದಿ) 


(ಹೆಸರು/ವಿಳಾಸ/ದೂರವಾಣಿ ಇತ್ಯಾದಿ) 


(ಹೆಸರು/ವಿಳಾಸ/ದೂರವಾಣಿ ಇತ್ಯಾದಿ) 





ಶ್ರೀ ಹೆಚ್‌.ವಿ. ನಂಜೇಶಯ್ಯ 
ಕಾರ್ಯಪಾಲಕ ಇಂಜಿನಿಯರ್‌, 
ಲೋ.ಬಂ. ಮತ್ತು ಒ.ಜ.ಸಾ. ಇಲಾಖೆ 
ಶಿವಮೊಗ್ಗ ವಿಶೇಷ ವಿಭಾಗ, ಶಿವಮೊಗ್ಗ 


ಪಿನ್‌ ಕೋಡ್‌: 577201. 








ಶ್ರೀ ರಘುರಾಮ್‌ ಶೆಟ್ಟ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, 
ಲೋ.ಬಂ. ಮತ್ತು ಒ.ಜ.ಸಾ. ಇಲಾಖೆ, 
ನಂ.1, ಉಪವಿಭಾಗ, ಶಿವಮೊಗ್ಗ, ಶಿವಮೊಗ್ಗ 


(ಜಿಲ್ಲೆ. ಕರ್ನಾಟಕ. ಪಿನ್‌ ಕೋಡ್‌: 577201. 





ಶ್ರೀ ಬಿ.ಎಂ. ಧನಂಜಯ ಮೂರ್ತಿ, 
ಸಹಾಯಕ ಇಂಜಿನಿಯರ್‌, ಲೋ.ಬಂ. ಮತ್ತು 


ಒ.ಜ.ಸಾ. ಇಲಾಖೆ, ನಂ.1, ಉಪವಿಭಾಗ, 
ಶಿವಮೊಗ್ಗ, ಶಿವಮೊಗ್ಗ (ಜಿಲ್ಲೆ, ಕರ್ನಾಟಕ. 
ಪಿನ್‌ ಕೋಡ್‌: 577201. 








ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೫೯೩ 























ಫಾಕ್ಸ್‌;- 08182-222942 ಫಾಕ್ಸ್‌:- ಇಲ್ಲ ಫಾಕ್ಸ್‌:- ಇಲ್ಲ 
ದೂರವಾಣಿ ಕಛೇರಿ:-08182- 222942 ದೂರವಾಣಿ ಕಛೇರಿ:- 08182-222212 ದೂರವಾಣಿ ಕಛೇರಿ:- 08182-222212 
ಇ-ಮೈಲ್‌ :pdivision@gmail.com ಇ-ಮೈಲ್‌:- aceesmg@kpwd.gov.in ಇ-ಮೈಲ್‌:- aceesmg@kpwd.gov.in 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, 
ಲೋ.ಬಂ. ಮತ್ತು ಒ.ಜ.ಸಾ. ಇಲಾಖೆ, 
ನಂ. 1 ಉಪವಿಭಾಗ, ಶಿವಮೊಗ್ಗ. 
FORMAT 
Secretariat ; GOVERMENT OF KARNATAKA 
Department : P.W.P. &1.W.l.Dept., , 
Sub Unit | The Assistant Executive Engineer, P.W.D & 1.W.l. Dept., Sub Division, Division, 


No.1, SHIMOGA (Dist), KARNATAKA. Pin Code:-577201 


Public Authority ಕ The Chief Engineer, 
C&B (South), P.W.D &1.W.l. Dept., K.R. Circle, BANGALORE;- 560001 " 




















Appellate Authority Public Information Officer Assistant Public Information Officer 

(Name/Address/Phone etc.) (Name/Address/Phone etc.) (Name/Address/Phone etc.) 
Shri. H.\V. NANJESHAIHA, Executive | Shri. RAGHURAMA SHETTY, Assistant Shri. B.M. DHANANJAYA MURTHY, 
Engineer, P.W.D &1.W.l.Dept., Executive Engineer, P.W.D &1.W.l. Assistant Engineer, P.W.D &1.W.l. Dept., 
Shimoga Special Division, Dept., No.1, Sub Division, No.1, Sub Division, SHIMOGA. Pin Code:- 
SHIMOGA. Pin Code:-577201 SHIMOGA. Pin Code:-577201 577201 
Fax:- 08182-222942 Fax:- Nil Fax:- Nil 
Phone Office:- 08182-222942 Phone Office:- 08182-222212 Phone Office:- 08182-222212 
E-mail:- spdivision@gmail.com E-mail:- aeesmg@kpwd.gov.in E-mail:- aeesmg@kpwd.gov.in 














Assistant Executive Engineer, 
P.W.D &1.W.l. Dept., 
No.1, Sub Division, Shimoga. 


ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರ ಕಛೇರಿ ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ನಂ. 1 ಉಪವಿಭಾಗ, ಶಿವಮೊಗ್ಗ. 


ಸುತ್ತೋಲೆ 
ನಂ. : ಸ.ಕಾ.ಅ/ನಂ.1/ಉ.ವಿ.ಶಿ/ಮಾಹಿತಿ ಹಕ್ಕು ಕೈಪಿಡಿ/2011-12 


ಮಾಹಿತಿ ಹಕ್ಕು ಅಧಿನಿಯಮ 2005ರ ಸೆಕ್ಷನ್‌ 5(1) ರ ಅಡಿಯಲ್ಲಿ ಇಲಾಖಾ ಮುಖ್ಯಸ್ಥರ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ಷೇತ್ರ 
ಕಛೇರಿಗಳಲ್ಲಿನ ಕಾರ್ಯವಿಧಾನದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ), 
ಬೆಂಗಳೂರು ಇವರ ಅಧಿಸೂಚನೆ ಸಂಖ್ಯೆ : ಸಿ.ಬಿ.ಎಸ್‌./ ಮಾಹಿತಿ ಹಕ್ಕು ಕೈಪಿಡಿ / 2005 / ಇ.ಎಸ್‌.ಎಲ್‌ /05-06/ ದಿನಾ೦ಕ : 19-09-05ರ ಪ್ರಕಾರ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, ಶ್ರೀ ರಘುರಾಮಶೆಟ್ಟಿ, ನಂ. 1 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 
ಉಪವಿಭಾಗ, ಶಿವಮೊಗ್ಗ ಇವರು ವಿಶೇಷ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ (ಎಸ್‌.ಪಿ.ಐ.ಓ) ನೇಮಕಗೊಂಡಿದ್ದು, ಮಾಹಿತಿ ನೀಡುವ ಪ್ರಕ್ರಿಯೆಯು 
ಸುಲಲಿತವಾಗಿ ನಡೆಯಲು ಅನುಕೂಲವಾಗುವಂತೆ ಶ್ರೀ ಬಿ.ಎಂ. ಧನಂಜಯ ಮೂರ್ತಿ, ಸಹಾಯಕ ಇಂಜಿನಿಯರ್‌, ಲೋಕೋಪಯೋಗಿ, ಬ೦ದರು 


೧೫೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ-೩ 





ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ನಂ. 1ನೇ ಉಪವಿಭಾಗ, ಶಿವಮೊಗ್ಗ ಇವರನ್ನು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 
(ಎ.ಪಿ.ಐ.ಓ)ಯಾಗಿ ನೇಮಕಗೊಳಿಸಲಾಗಿದೆ. 


ಈ ಕಛೇರಿಯ ಮಾಹಿತಿಗಳನ್ನು ಸಾರ್ವಜನಿಕರಿಗೆ ನೀಡುವ ಸಲುವಾಗಿ ಮಾಹಿತಿ ಹಕ್ಕು ಕೈಪಿಡಿ - 2005 ನ್ನು ಈ ಮೂಲಕ ಪರಿಷ್ಕರಿಸಿ 


ಠ 
ಪ್ರಕಟಿಸಿದೆ. 


ರಘುರಾಮಶೆಟ್ಟಿ, 
ಸಹಾಯಕ ಕಾರ್ಯಪಾಲಕ ಅಭಿಯಂತರು 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ನಂ.1 ಉಪವಿಭಾಗ, ಶಿವಮೊಗ್ಗ 


ಕರ್ತವ್ಯದ ಹಾಜರಾತಿ 


ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ-2005ರ ಸೆಕ್ಷನ್‌. 5(1)ರ ಪ್ರಕಾರ ಶ್ರೀ ರಘುರಾಮಶೆಟ್ಟಿ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, 
ಆದ ನಾನು ವಿಶೇಷ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ (ಎಸ್‌.ಪಿ.ಐ.ಓ.) ಕರ್ತವ್ಯ ನಿರ್ವಹಿಸಲು ದಿನಾಂಕ: 22-10-2008 ರಂದು 
ಹೊಣೆಗಾರಿಕೆಯನ್ನು ಒಪ್ಪಿಕೊಂಡಿರುತ್ತೇನೆ. 


ಸಹಿ: 
ಪದನಾಮ: ಸಹಾಯಕ ಕಾರ್ಯಪಾಲಕ ಅಭಿಯಂತರರು 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ನಂ.1 ಉಪವಿಭಾಗ, ಶಿವಮೊಗ್ಗ 


ಕರ್ತವ್ಯದ ಹಾಜರಾತಿ 


ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ-2005ರ ಸೆಕ್ಷನ್‌ 5(1)ರ ಪ್ರಕಾರ ಶ್ರೀ ಬಿ.ಎಂ. ಧನಂಜಯ ಮೂರ್ತಿ, ಸಹಾಯಕ ಇಂಜಿನಿಯರ್‌, 
ಆದ ನಾನು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ (ಎಸ್‌.ಪಿ.ಐ.ಓ.) ಕರ್ತವ್ಯ ನಿರ್ವಹಿಸಲು ದಿನಾಂಕ:- 16-03-2011 
ಹೊಣೆಗಾರಿಕೆಯನ್ನು ಒಪ್ಪಿಕೊಂಡಿರುತ್ತೇನೆ. 
ಸಹಿ: 
ಪದನಾಮ: ಸಹಾಯಕ ಕಾರ್ಯಪಾಲಕ ಅಭಿಯಂತರರು 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ನಂ.1 ಉಪವಿಭಾಗ, ಶಿವಮೊಗ್ಗ 


ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ರವರ ಕಛೇರಿ, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಇಲಾಖಿ, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ 


ಪ್ರಕಟಣೆ 





ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ, ನಿಯಮಗಳು 2005 ದಿನಾಂಕ 11-10-2005 ಮತ್ತು ಪರಿಷ್ಠರಣೆ ದಿನಾಂಕ 31-05-2009 
ರಲ್ಲಿ ಇದ್ದಂತೆ 





ಮಾಹಿತಿ ಕೋರಿಕೆ ಅರ್ಜಿಗಳನ್ನು ನಿಗಧಿತ ನಮೂನೆಯಲ್ಲಿ ಸಲ್ಲಿಸಬೇಕು. ಅರ್ಜಿ ನಮೂನೆಯನ್ನು ಉಚಿತವಾಗಿ ಈ ಕಛೇರಿಯ 
ಸಾರ್ವಜನಿಕ ಮಾಹಿತಿ ಹಕ್ಕು ವಿಭಾಗದಿಂದ ಪಡೆಯಬಹುದು 





ಸರಿಯಾಗಿ ಭರ್ತಿ ಮಾಡಿದ ಅರ್ಜಿಯನ್ನು ಈ ಕಛೇರಿಯ ಸಾರ್ವಜನಿಕ ಟಪಾಲು ಸ್ವೀಕೃತಿ ವಿಭಾಗದಲ್ಲಿ ಸಲ್ಲಿಸಬೇಕು ಮತ್ತು 
ಸ್ವೀಕೃತಿಯನ್ನು ತಪ್ಪದೇ ಪಡೆಯಬೇಕು ಮತ್ತು ರೂ. 10.00 ಅರ್ಜಿ ಶುಲ್ಕವನ್ನು ಪಾವತಿಸತಕ್ಕದ್ದು 





ಅರ್ಜಿಯಲ್ಲಿ ಕೋರಿದ ಮಾಹಿತಿಯನ್ನು ಒದಗಿಸಲು ಅವಕಾಶವಿದ್ದಲ್ಲಿ ಸಂದಾಯ ಮಾಡಬೇಕಾದ ಶುಲ್ಕದ ಮಾಹಿತಿಯನ್ನು ನಿಮಗೆ 7 
ದಿನಗಳ ಒಳಗೆ ತಿಳಿಸಲಾಗುವುದು 





5 ಶುಲ್ಕ ಪಾವತಿಸಿದ ದಿನಾಂಕದಿಂದ 30 ದಿನಗಳೊಳಗೆ ಕೋರಿದ ಮಾಹಿತಿಯನ್ನು ಒದಗಿಸಲಾಗುತ್ತದೆ 








6 ಅರ್ಜಿಯಲ್ಲಿ ಕೋರಿದ ಮಾಹಿತಿಯನ್ನು ಒದಗಿಸಲು ಅವಕಾಶವಿದ್ದಲ್ಲಿ 15 ದಿನಗಳೊಳಗೆ ತಿಳಿಸಲಾಗುವುದು 











ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೫೯೫ 


ನಿಗಧಿತ ಕಾಲಾವಧಿಯಲ್ಲಿ ಮಾಹಿತಿ ಅಥವಾ ಸೂಚನೆ ನೀಡದಿದ್ದಲ್ಲಿ ಅಥವಾ ಆದೇಶದಿ೦ದ ಅರ್ಜಿದಾರರು ಬಾಧಿತರಾಗಿದ್ದಲ್ಲಿ 30 
ದಿನಗಳೊಳಗೆ ಮೇಲ್ಮನವಿ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಬಹುದು 





ಮಾಹಿತಿ ನೀಡಲು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, ಲೋ.ಬಂ. ಮತ್ತು ಒ.ಜ.ಸಾ. ಇಲಾಖೆ, ನಂ.1, ಉಪವಿಭಾಗ, 
ಶಿವಮೊಗ್ಗ ಇವರು ಸಕ್ಷಮ ಪ್ರಾಧಿಕಾರಿಯಾಗಿರುತ್ತಾರೆ 





ಮೇಲ್ಮನವಿ ಸಲ್ಲಿಸಲು ಕಾರ್ಯಪಾಲಕ ಇಂಜಿನಿಯರ್‌, ಲೋ.ಬಂ. ಮತ್ತು ಒ.ಜ.ಸಾ. ಇಲಾಖೆ, ವಿಶೇಷ ವಿಭಾಗ, ಶಿವಮೊಗ್ಗ ಇವರು 
ಮೇಲ್ಮನವಿ ಪ್ರಾಧಿಕಾರಿಯಾಗಿರುತ್ತಾರೆ 














10 ಹೆಚ್ಚಿನ ವಿವರಗಳಿಗೆ ಮೇಲ್ಕಂಡ ಅಧಿಕಾರಿಗಳನ್ನು ಕಛೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದು 
ದಿನಾಂಕ : 31-12-2011 ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 
ಸ್ಥಳ : ಶಿವಮೊಗ್ಗ ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 


ನಂ. 1 ಉಪವಿಭಾಗ, ಶಿವಮೊಗ್ಗ 


ನಮೂನೆ 
ಮಾಹಿತಿ ಹಕ್ಕು ಅಧಿನಿಯಮ 2005 (ಕೇಂದ್ರ ಕಾಯ್ದೆ ಸೆಕ್ಷನ್‌ 22) 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ನಂ. 1 ಉಪವಿಭಾಗ, ಶಿವಮೊಗ್ಗ. 


ಮಾಹಿತಿ ಹಕ್ಕು ಅಧಿನಿಯಮ 2005 ಸೆಕ್ಷನ್‌ 5(2) ಮತ್ತು 19 (1 ರ ಅಡಿಯಲ್ಲಿ ಈ ಕಛೇರಿಯಿಂದ ನೇಮಿಸಲಾದ ಅಧಿಕಾರಿಗಳು 
ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾಗಿರುತ್ತಾರೆ. 


ಈ ಕಛೇರಿಯಲ್ಲಿ ಮಾಹಿತಿ-ದಾಖಲೆಗಳನ್ನು ನೀಡುವ ಅಧಿಕಾರಿಗಳು : 


ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸೆಕ್ಷನ್‌ 5(1) ರ ಪ್ರಕಾರ 





ಅಧಿಕಾರಿ ಹೆಸರು ಪದನಾಮ 





ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 
ಶ್ರೀ ರಘುರಾಮಶೆಟ್ಟಿ ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ನಂ. 1 ಉಪವಿಭಾಗ, ಶಿವಮೊಗ್ಗ. ದೂ:ಸಂ: 08182-222212 














ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸೆಕ್ಷನ್‌ 5(2) ರ ಪ್ರಕಾರ 





ಅಧಿಕಾರಿ ಹೆಸರು ಪದನಾಮ 





ಸಹಾಯಕ ಇಂಜಿನಿಯರ್‌, 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ರವರ ಕಛೇರಿ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ನಂ. 1 ಉಪವಿಭಾಗ, ಶಿವಮೊಗ್ಗ. ದೂ:ಸಂ: 08182-222212 


ಶ್ರೀ ಶ್ರೀ ಬಿ.ಎಂ. ಧನಂಜಯ ಮೂರ್ತಿ, 














ಮೇಲಿನ ಅಧಿಕಾರಿಗಳು ಮಾಹಿತಿಯನ್ನು 30 ದಿನಗಳೊಳಗಾಗಿ ನೀಡದಿದ್ದ ಪಕ್ಷದಲ್ಲಿ ಅಥವಾ ಸಹಕರಿಸದಿದ್ದಲ್ಲಿ ದೂರನ್ನು ಮತ್ತು 
ಮೇಲ್ಮನವಿಯನ್ನು ಈ ಕೆಳಕಂಡ ಅಧಿಕಾರಿಗಳಿಗೆ ನೀಡಬಹುದು. 


ಕಾರ್ಯಪಾಲಕ ಇಂಜಿನಿಯರ್‌, 
ಲೋಕೋಪಯೋಗಿ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಇಲಾಖೆ, 
ಶಿವಮೊಗ್ಗ ವಿಶೇಷ ವಿಭಾಗ, ಶಿವಮೊಗ್ಗ. 


ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 
ಲೋಕೋಪಯೋಗಿ, ಬ೦ದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ನಂ. 1 ಉಪವಿಭಾಗ, ಶಿವಮೊಗ್ಗ. 





೧೫೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ-೩ 





ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ರವರ ಕಛೇರಿ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಮಾಹಿತಿ ಹಕ್ಕು ಕೈಪಿಡಿ - 2005 ಸೆಕ್ಷನ್‌ 4(1)(ಬಿ) ಅನ್ವಯ 


1) ಸಂಸ್ಥೆಯ ಬಗ್ಗೆ ವಿವರಗಳು : ಕಾರ್ಯಗಳು ಮತ್ತು ಕರ್ತವ್ಯಗಳು 
ಅ) ಸಂಸ್ಥೆಯ ಹೆಸರು : ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ನಂ. 1 ಉಪವಿಭಾಗ, ಶಿವಮೊಗ್ಗ. 
ಆ) ರಚನೆ: 


ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ - 1 
ಮಂಜೂರಾದ ಹುದ್ದೆಗಳು 


ತಾಂತ್ರಿಕ ಶಾಖೆ ಆಡಳಿತ ಶಾಖೆ 

ಸಹಾಯಕ ಇಂಜಿನಿಯರ್‌ 2 ಪ್ರಥಮ ದರ್ಜೆ ಸಹಾಯಕರು 1 
ಸಹಾಯಕ ಇಂಜಿನಿಯರ್‌ ಸ್ಥಳಾಂತರ ಹುದ್ದೆ I ದ್ವಿತೀಯ ದರ್ಜೆ ಸಹಾಯಕ 2 
ಸಹಾಯಕ ಇಂಜಿನಿಯರ್‌ ನಿಯೋಜನೆ ಹುದ್ದೆ 2 “ಡಿ' ಗ್ರೂಪ್‌ ನೌಕರರು 2 
ಕಿರಿಯ ಇಂಜಿನಿಯರ್‌ 5 


ಆಕೃತಿ ರಚನಾಕಾರರು 1 


ಸಂಖ್ಯಾತಿರಿಕ್ತ ಹುದ್ದೆಗಳು 


ಕಿರಿಯ ಕೆಲಸ ನಿರೀಕ್ಷಕರು 1 ಚಾಲಕರು 3 
ವೈರ್ಸನ್‌ I ಸ್ವಚ್ಛಕ (ಕ್ಷೀನರ್‌) 1 
ಅಕರಸ್ನ ಸಹಾಯಕರು 1 
ಥಿ 
ಪದವೀಧರ ಬೆರಳಚ್ಚುಗಾರ 1 
ಐ.ಬಿ./ಸರ್ಕ್ಯೂಟ್‌ ಹೌಸ್‌ ಸಿಬ್ಬಂಧಿ ಮೇಟಿ 1 
ಅಡಿಗೆಯವರು 2 
ವಾಟರ್‌ಬಾಯ್‌ 1 
ಸ್ಲೀಪರ್‌ 1 
ಸ 
ಮಾಲಿ 1 


ನಿಯೋಜನೆ ಮೇರೆಗೆ ಅರುವ ನೌಕರರು: 


1) ಶ್ರೀ ಬಿ.ಎಸ್‌.ನಾಗೇಶ್‌ ಸಹಾಯಕ ಇಂಜಿನಿಯರ್‌ ಲೊಕೋಪಯೋಗಿ ಉಪವಿಭಾಗ ಹೊಸನಗರ ದಿಂದ 
2) ಟಿ.ಮುಕುಂದರಾಜ್‌ ಸಹಾಯಕ ಇಂಜಿನಿಯರ್‌ ಶಿವಮೊಗ್ಗ ಲೊಕೋಪಯೊಗಿ ವೃತ್ತ ಕಛೇರಿ ಇಂದ 


ಕಾರ್ಯಗಳು ಮತ್ತು ಕರ್ತವ್ಯಗಳು : 


ಶಿವಮೊಗ್ಗ ತಾಲ್ಲೂಕು ವ್ಯಾಪ್ತಿಯಲ್ಲಿ ಬರುವ ರಾಜ್ಯ ಹೆದ್ದಾರಿ, ಜಿಲ್ಲಾ ಮುಖ್ಯ ರಸ್ತೆ ಮತ್ತು ಕಟ್ಟಡ ಕಾಮಗಾರಿಗಳ ನಿರ್ವಹಣೆ ಮತ್ತು ನಿರ್ಮಾಣ 
ಕರ್ತವ್ಯಗಳನ್ನು ನಿರ್ವಹಿಸಲಾಗಿರುತ್ತಿದೆ ಹಾಗೂ ಸಾರ್ವಜನಿಕ ಆಸ್ತಿ ಪಾಸ್ಕಿಗಳಿಗೆ ಸಂಬಂಧಿಸಿದ ಆಡಳಿತಾತ್ಮಕ, ಆರ್ಥಿಕ ಹಾಗೂ ಸೇವೆಗಳಿಗೆ ಸಂಬಂಧಿಸಿದ 
ಕಾರ್ಯಗಳನ್ನು ನಿರ್ವಹಿಸಲಾಗುತ್ತದೆ. 


2) ಅಧಿಕಾರಿ ಮತ್ತು ಸಿಬ್ಬಂಧಿಗಳ ಅಧಿಕಾರಿಗಳು ಮತ್ತು ಕರ್ತವ್ಯಗಳು ಕ 


1) ಸಹಾಯಕ ಕಾರ್ಯಪಾಲಕ ಅಭಿಯಂತರು : ಶಿವಮೊಗ್ಗ ಲೋಕೋಪಯೋಗಿ ಉಪವಿಭಾಗದ ಮುಖ್ಯಸ್ಥರಾಗಿದ್ದು, ಇಲಾಖಾ 
ಮೇಲಾಧಿಕಾರಿಗಳ ನಿರ್ದೇಶನದ್ವಯ ನಿಯಮದ ಚೌಕಟ್ಟಿನಲ್ಲಿ ಉಪವಿಭಾಗದ ವ್ಯಾಪ್ತಿಗೆ ಸಂಬಂಧಿಸಿದ ಎಲ್ಲ ಕಾಮಗಾರಿಗಳ ಮೇಲುಸ್ತುವಾರಿ 
ವಹಿಸುವುದು. ಸಲಹೆ ಸೂಚನೆಗಳನ್ನು ನೀಡುವುದು ಮತ್ತು ಕಾಮಗಾರಿಗಳಿಗೆ ಸಂಬಂಧಿಸಿದ ಅಂದಾಜು ಪಟ್ಟಿಗಳನ್ನು ಶಾಖಾಧಿಕಾರಿಗಳಿಂದ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೫೯೭ 





3) 


4) 


5) 


6) 


ಲ್ಲಿಸುವುದು, ಬಿಲ್‌ಗಳಲ್ಲಿ ನಮೂದಿಸಿದ ಅಳತೆಗಳನ್ನು ಪರಿಶೀಲಿಸಿ ದೃಢೀಕರಿಸುವುದು, ನಿಗಧಿತ ಸಭೆಗಳಿಗೆ ಹಾಜರಾಗುವುದು, 


ಮೇಲ್ಚಿಚಾರಣೆ ಮತ್ತು ನಿಯಂತ್ರಣವನ್ನು ಹೊಂದಿರುವುದು. 
ತಾಂತ್ರಿಕ ಶಾಖೆ: 


ಸಹಾಯಕ ಇಂಜಿನಿಯರ್‌ - : ಶಿವಮೊಗ್ಗ ನಗರ ಹಾಗೂ ತಾಲ್ಲೂಕು ವ್ಯಾಪ್ತಿಯ ರಸ್ತೆ, ಸೇತುವೆ ಮತ್ತು ಕಟ್ಟಡಗಳ ನಿರ್ಮಾಣ, 
ನಿರ್ವಹಣೆ ಮತ್ತು ಹೊಸ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಅಂದಾಜು ಪಟ್ಟಿಗಳನ್ನು ದರಪಟ್ಟಿಯಂತೆ ತಯಾರಿಸುವುದು, 
ಮೇಲಾಧಿಕಾರಿಗಳಿಂದ ನಿಯಮಾನುಸಾರ ಅನುಮೋದನೆ ಪಡೆದು ಕಾಮಗಾರಿ ನಿರ್ವಹಿಸುವುದು ಮತ್ತು ವಾರ್ಷಿಕ ರಸ್ತೆ ಸಂಚಾರ 
ಗಣತಿ ನಡೆಸುವುದು, ಕಾಲಕಾಲಕ್ಕೆ ಮೇಲಾಧಿಕಾರಿಗಳ ನಿರ್ದೇಶನದಂತೆ ಕರ್ತವ್ಯವನ್ನು ನಿಯಮದ ಚೌಕಟ್ಟಿನೊಳಗೆ 
ನಿರ್ವಹಿಸುವುದು. 


ಕಿರಿಯ ಇಂಜಿನಿಯರ್‌ - : ಮೇಲ್ಕಂಡಂತೆ ಸಹಾಯಕ ಇಂಜಿನಿಯರ್‌ಗಳಿಗೆ ನಿಗಧಿಪಡಿಸಿದ ರೀತಿಯಲ್ಲಿ ಕಾರ್ಯವನ್ನು 
ನಿರ್ವಹಿಸುವುದು. ಕಾಲಕಾಲಕ್ಕೆ ಮೇಲಾಧಿಕಾರಿಗಳ ನಿರ್ದೇಶನದಂತೆ ಕರ್ತವ್ಯವನ್ನು ನಿಯಮದ ಚೌಕಟ್ಟಿನೊಳಗೆ ನಿರ್ವಹಿಸುವುದು. 


ಆಕೃತಿ ರಚನಾಕಾರರು : ಉಪವಿಭಾಗ ಕಛೇರಿಗೆ ಸಂಬಂಧಿಸಿದ ತಾಂತ್ರಿಕ ಶಾಖೆಯ ಎಲ್ಲ ಪತ್ರ ವ್ಯವಹಾರ, ಮೀಟಿಂಗ್‌ 
ಪೇಪರ್‌ಗಳನ್ನು ತಯಾರಿಸುವುದು, ಕಾಮಗಾರಿಗಳ ಪ್ರಗತಿ ವರದಿ ಸಲ್ಲಿಸುವುದು, ಎಲ್‌.ಎ. ಕ್ಯೂ. ಎಲ್‌.ಸಿ.ಕ್ಯೂ ಪತ್ರ ವ್ಯವಹಾರ 
ಸಂಚಾರ ಗಣತಿಯ ಅಂಕಿ ಅಂಶ ನೀಡುವುದು ಮತ್ತು ಇತರೆ ಕಾರ್ಯಗಳನ್ನು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರ 
ನಿರ್ದೇಶನದಂತೆ ನಿರ್ವಹಿಸುವುದು. 


ಕಿರಿಯ ಕೆಲಸ ನಿರೀಕ್ಷಕರು ಕ್ಯ ಶಿವಮೊಗ್ಗ ತಾಲ್ಲೂಕು ವ್ಯಾಪ್ತಿಯಲ್ಲಿ ನಿರ್ವಹಿಸುತ್ತಿರುವ ಎಲ್ಲ ಕಾಮಗಾರಿಗಳ ಸ್ಥಳದಲ್ಲಿದ್ದು ಉಸ್ತುವಾರಿ 
ಮಾಡುವುದು ಮತ್ತು ಸರಿಯಾದ ಕೆಲಸವನ್ನು ಕೆಲಸಗಾರರಿಂದ ತೆಗೆದುಕೊಳ್ಳುವುದು. ಸಹಾಯಕ ಇಂಜಿನಿಯರ್‌ ಮತ್ತು ಕಿರಿಯ 
ಇಂಜಿನಿಯರ್‌ ಮತ್ತು ಮೇಲಾಧಿಕಾರಿಗಳ ನಿರ್ದೇಶನದಂತೆ ಕೆಲಸ ನಿರ್ವಹಿಸುವುದು. 


ವೈರ್ಕನ್‌ -.: ಈ ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವವರು ಕಾರ್ಯಪಾಲಕ ಅಭಿಯಂತರರು ದಾವಣಗೆರೆ ವಿಭಾಗದಲ್ಲಿ 
ನಿಯೋಜನೆ ಮೇರೆಗೆ ಕಾರ್ಯ ನಿರ್ವಹಿಸುತ್ತಿದ್ದಾರೆ. 


ಆಡಳಿತ ಶಾಖೆ 


1) ಪ್ರಥಮ ದರ್ಜೆ ಸಹಾಯಕರು : ಆಡಳಿತ ಶಾಖೆಯ ಪತ್ರ ವ್ಯವಹಾರ, ಉಪವಿಭಾಗ ಕಛೇರಿಯ ಕಾಮಗಾರಿ ಮತ್ತು 
ಸಾಮಾನ್ಯ ನಗದುಪುಸ್ತಕ ನಿರ್ವಹಣೆ, ಮ೦ಜೂರಾದ ಕಾಮಗಾರಿ ಬಿಲ್‌ಗಳ ಪ್ರಿ ಆಡಿಟ್‌ ಮಾಡುವುದು, ಸಿಬ್ಬಂಧಿ 
ವೆಚ್ಚದ ವರದಿ ಸಲ್ಲಿಸುವುದು, ರಹಸ್ಯ ವರದಿಗಳ ನಿರ್ವಹಣೆ, ಚೆಕ್‌ ಪುಸ್ತಕ ರಶೀದಿ ಪುಸ್ತಕ ಚಲನ್‌ ಪುಸ್ತಕಗಳ 
ನಿರ್ವಹಣೆ, ಸಿಬ್ಬಂಧಿ ವರ್ಗದ ಸೇವಾ ವಿವರಗಳು, ಉದ್ಯೋಗ ವಿನಿಮಯ ಕಛೇರಿಯ ವರದಿಗಳ ಸಲ್ಲಿಕೆ ಹಾಗೂ 
ಇತರೆ ಮಾಸಿಕ, ತ್ರೈಮಾಸಿಕ, ಅರ್ಧವಾರ್ಷಿಕ ವರದಿಗಳ ಸಲ್ಲಿಕೆ. 

2) ದ್ವಿತೀಯ ದರ್ಜೆ ಸಹಾಯಕರು : ಆಡಳಿತ ಇಲಾಖೆಯ ಸ್ವೀಕೃತಿ ಮತ್ತು ರವಾನೆ ವಹಿಗಳ ನಿರ್ವಹಣೆ ಅಂಚೆ 
ಚೀಟಿಗಳು, ವಹಿ ನಿರ್ವಹಣೆ, ಕಛೇರಿ ಸಿಬ್ಬಂಧಿಗಳ ವೇತನಪಟ್ಟಿ ತಯಾರಿಸಿ ವಿತರಿಸುವುದು, ನಿವೃತ್ತಿ ವೇತನಗಳ 
ಕಡತ/ವರದಿಗಳ ನಿರ್ವಹಣೆ, ಪ್ರವಾಸ ಭತ್ಯೆ ಬೆಲೆಗಳ ತಯಾರಿಕೆ, ವೈದ್ಯಕೀಯ ಮರುಪಾವತಿ ಬಿಲ್‌ಗಳ ತಯಾರಿಕೆ 


ಮತ್ತು ವ್ಯವಹಾರ. 
3) “ಡಿ” ದರ್ಜೆ ನೌಕರರು - 2 : ಕಛೇರಿಯ ಎಲ್ಲ ಕೊಠಡಿಗಳ ಸ್ವಚ್ಛತೆ, ಕಡತ ವಿಲೇವಾರಿ ಬಗ್ಗೆ ಅಧಿಕಾರಿ/ಸಿಬ್ಬಂಧಿಗಳಿಗೆ 
ಸಹಕರಿಸುವುದು, ಕಡತ ಟಪಾಲು ಇತ್ಯಾದಿಗಳನ್ನು ಶಾಖೆಯೊಳಗೆ ಮತ್ತು ಇತರೆ ಕಛೇರಿಗಳಿಗೆ ತಲುಪಿಸುವುದು 


4) ಚಾಲಕರು : ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರ ವಾಹನ ಚಾಲನೆ, ರೋಡ್‌ರೋಲರ್‌ ಚಾಲನೆ, 
ಲಾರಿಗಳ ಚಾಲನೆ ಮತ್ತು ನಿರ್ವಹಣೆ ನಡೆಸುವುದು 


5) ಸ್ವಚ್ಛ - 1: ಲಾರಿ ಮತ್ತು (ಡಿ.ಆರ್‌.ಆರ್‌. ರೋಡ್‌ ರೋಲರ್‌ಗಳ ಸ್ವಚ್ಛತೆ ಮಾಡುವುದು, ಸದರಿ ವಾಹನಗಳು 
ಚಾಲನೆಯಲ್ಲಿಲ್ಲದ ಸಂದರ್ಭದಲ್ಲಿ ಕಛೇರಿಗೆ ಸಹಾಯಕರಾಗಿ ಕೆಲಸ ನಿರ್ವಹಿಸಬೇಕು. 


6) ಅಕ್ಷರಸ್ಥ ಸಹಾಯಕ : ಕಛೇರಿಯಲ್ಲಿ ಎರಡು ಕಂಪ್ಯೂಟರ್‌ ಯಂತ್ರಗಳಿದ್ದು, ನೌಕರರಿಗೆ ಕಂಪ್ಯೂಟರ್‌ ತರಬೇತಿ 
ಹೊಂದಿರುವುದರಿಂದ ಕಛೇರಿಯ ಇತರೆ ನೌಕರರಿಗೆ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತ ಕಂಪ್ಯೂಟರ್‌ ಕೆಲಸವನ್ನು 
ನಿರ್ವಹಿಸುವುದು. ಲೋಕೋಪಯೋಗಿ ವಸತಿಗೃಹಗಳ ಕಡತ ನಿರ್ವಹಣೆ. 


೧೫೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ-೩ 





7) ಪದವೀಧರ ಬೆರಳಚ್ಛುಗಾರ : ಬೆರಳಚ್ಚು ಯಂತ್ರದಲ್ಲಿ ಬೆರಳಚ್ಚು ಮಾಡುವುದು ಮತ್ತು ನಿರ್ವಹಣೆ. ಕಛೇರಿಯ ರವಾನೆ 
ಮತ್ತು ಆಮದು ವಹಿಗಳನ್ನು ನಿರ್ವಹಿಸುವುದು, ಕಛೇರಿಯ ಸಾದಿಲ್ವಾರು, ದೂರವಾಣಿ, ವಿದ್ಯುತ್‌ ಬಿಲ್‌ ತಯಾರಿಸಿ 
ಮೇಲಾಧಿಕಾರಿಗಳಿಂದ ಅನುದಾನ ಪಡೆದು ಪಾವತಿಸುವುದು, 


8) ಮೇಟಿ - 1 : ಶಿವಮೊಗ್ಗ ನಗರದ ಐ.ಬಿ. ಮತ್ತು ಸರ್ಕ್ಯೂಟ್‌ ಹೌಸ್‌ ಉಸ್ತುವಾರಿ ಮತ್ತು ನಿರ್ವಹಣೆ 
9) ಅಡಿಗೆಯವರು : ಶಿವಮೊಗ್ಗ ನಗರದ ಐ.ಬಿ. ಮತ್ತು ಸರ್ಕ್ಯೂಟ್‌ ಹೌಸ್‌ನಲ್ಲಿ ಅಡಿಗೆ ಕೆಲಸ ಮಾಡುವುದು 


10) ವಾಟರ್‌ ಬಾಯ್‌ : ಐ.ಬಿ. ಮತ್ತು ಸರ್ಕ್ಯೂಟ್‌ ಹೌಸ್‌ನ ಕೊಠಡಿಗಳಿಗೆ ನೀರು ಸರಬರಾಜು ಮಾಡುವುದು ಹಾಗೂ 
ಆವರಣದಲ್ಲಿನ ಗಿಡ, ಮರ, ಲಾ೦ಚ್‌ನ ನಿರ್ವಹಣೆ. 


11) ಸ್ಪೀಪರ್‌-1 : ಐ.ಬಿ. ಮತ್ತು ಸರ್ಕ್ಯೂಟ್‌ ಹೌಸ್‌ನ ಆವರಣವನ್ನು ಶುಚಿಗೊಳಿಸುವುದು, ಶೌಚಾಲಯ ನಿರ್ವಹಣೆ 
ಮತ್ತು ಗಿಡಗಳ ನಿರ್ವಹಣೆ. 


12) ಮಾಲಿ - 1 : ಶಿವಮೊಗ್ಗ ನಗರದ ಐ.ಬಿ. ಮತ್ತು ಸರ್ಕ್ಯೂಟ್‌ ಹೌಸ್‌ನ ಗಿಡ ಮತ್ತು ಅಲಂಕಾರಿಕ ಗಿಡಗಳ 
ನಿರ್ವಹಣೆ, ಆವರಣದಲ್ಲಿನ ಹುಲ್ಲು ಸಮತಟ್ಟು ಮಾಡುವುದು. 


7) ಮೇಲ್ವಿಚಾರಣೆ ಮತ್ತು ಜವಾಬ್ದಾರಿಗಳನ್ನು ಒಳಗೊಂಡಂತೆ ತೀರ್ಮಾನ ಕೈಗೊಳ್ಳುವಲ್ಲಿ ಅನುಸರಿಸುವ ಕ್ರಮಗಳು : 


ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ : ಉಪವಿಭಾಗ ವ್ಯಾಪ್ತಿಯಲ್ಲಿ ನಿರ್ವಹಿಸುತ್ತಿರುವ ಕಾಮಗಾರಿಗಳ ಗುಣಮಟ್ಟದ ಬಗ್ಗೆ ಆದ್ಯ 
ಗಮನ ನೀಡಿ ಮೇಲ್ವಿಚಾರಣೆ ನಡೆಸುವುದು, ಜವಾಬ್ದಾರಿಯುತವಾಗಿ ಕಛೇರಿಗೆ ನಮೂದಿಸಿದಂತೆ ಕಾಮಗಾರಿಗಳ ಮತ್ತು ಇತರೆ 
ವಿಷಯಗಳಲ್ಲಿ ಮೇಲಾಧಿಕಾರಿಗಳಿಗೆ ಯೋಜನೆಗಳ ವರದಿ ಮತ್ತು ಪ್ರಗತಿ ವರದಿಗಳನ್ನು ಸಲ್ಲಿಸುವುದು, ಉಪವಿಭಾಗ ಕಛೇರಿಯ ಎಲ್ಲ 
ಜವಾಬ್ದಾರಿಗಳನ್ನು ಹೊಣೆಯರಿತು ಕೆಲಸ ನಿರ್ವಹಿಸುವುದು. 








ಸಹಾಯಕ ಇಂಜಿನಿಯರ್‌ : ಉಪವಿಭಾಗ ವ್ಯಾಪ್ತಿಯ ನಿರ್ದಿಷ್ಟ ಕಾಮಗಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಮೇಲ್ವಿಚಾರಣೆ ಮತ್ತು 
ಜವಾಬ್ದಾರಿಯುತವಾಗಿ ಇತರೆ ಕೆಲಸಗಳನ್ನು ನಿರ್ವಹಿಸುವುದು. 


ಕಿರಿಯ ಇಂಜಿನಿಯರ್‌ : ಉಪವಿಭಾಗ ವ್ಯಾಪ್ತಿಯಲ್ಲಿ ನಿರ್ದಿಷ್ಟಪಡಿಸಿದ ಕಾಮಗಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಮೇಲ್ವಿಚಾರಣೆ 
ಮತ್ತು ಜವಾಬ್ದಾರಿಯುತವಾಗಿ ಇತರೆ ಕೆಲಸಗಳನ್ನು ನಿರ್ವಹಿಸುವುದು 





ಆಕೃತಿ ರಚನಾಕಾರರು : ಉಪವಿಭಾಗ ಕಛೇರಿಗೆ ನಮೂದಿಸಿದಂತೆ ಎಲ್ಲ ಮೀಟಿಂಗ್‌ ಪೇಪರ್‌ಗಳನ್ನು ತಯಾರಿಸುವುದು, ಪ್ರಗತಿ 
ವರದಿಗಳನ್ನು ಸಲ್ಲಿಸುವುದು ಮತ್ತು ನಿಗಧಿತ ಸಮಯದೊಳಗೆ ವರದಿಗಳು ರವಾನೆಯಾಗುತ್ತಿರುವ ಬಗ್ಗೆ ಮೇಲ್ವಿಚಾರಣೆ ನಡೆಸುವುದು, 
ಕಟ್ಟಡಗಳ ಬಾಡಿಗೆ ನಿಗಧಿಪಡಿಸುವುದು, ರಸ್ಕೆ ಕತ್ತರಿಸಲು ಬರುವ ಅರ್ಜಿ ಪರಿಶೀಲಿಸಿ ಪರವಾನಗಿ ನೀಡುವುದು. 








ಪ್ರಥಮ ದರ್ಜೆ ಸಹಾಯಕರು : ಉಪವಿಭಾಗ ಕಛೇರಿಯ ಮಾಸಿಕ ಲೆಕ್ಕಗಳನ್ನು ನಿಗಧಿತ ಸಮಯಕ್ಕೆ ಸಲ್ಲಿಸುವುದು ಮತ್ತು ಇತರೆ ಮಾಸಿಕ 
ವರದಿ ಇತ್ಯಾದಿ ನಿಗಧಿತ ಸಮಯದೊಳಗೆ ವಿಲೇವಾರಿಯಾಗುವಂತೆ ಮೇಲ್ವಿಚಾರಣೆ ಮಾಡುವುದು. 


ದ್ವಿದಸ : ಉಪವಿಭಾಗ ಕಛೇರಿಯ ಮಾಸಿಕ ವೇತನಪಟ್ಟಿ ಇತರೆ ಬಿಲ್ಲುಗಳನ್ನು ನಿಗಧಿತ ಸಮಯಕ್ಕೆ ತಯಾರಿಸಿ ಸಲ್ಲಿಸುವುದು ಮತ್ತು 


ಮಾಸಿಕ ವರದಿಗಳ ಮೇಲೆ ನಿಗಾ ವಹಿಸುವುದು 


“ಡಿ' ದರ್ಜೆ ನೌಕರರು : ಕಛೇರಿಯ ಶುಚಿತ್ವ ಕಾಪಾಡುವುದು ಹಾಗೂ ಎಲ್ಲ ಟಪಾಲು ಕಡತಗಳನ್ನು ತಲುಪಿಸುವುದು, ಸದರಿ ಟಪಾಲು 
ಕಡತಗಳು ನಿರ್ದಿಷ್ಟ ಪಡಿಸಿದ ಕಛೇರಿ/ವ್ಯಕ್ತಿಗಳಿಗೆ ತಲುಪಿರುವ ಬಗ್ಗೆ ನಿಗಾ ವಹಿಸುವುದು. 





4) ಕಾರ್ಯನಿರ್ವಹಿಸುವಲ್ಲಿ ಅನುಸರಿಸುವ ಮಾನದಂಡಗಳು : 


ಕೆಪಿಡಬ್ಲ್ಯೂಡಿ ಕೋಡ್‌ ಮತ್ತು ಕೆ.ಪಿ.ಡಬ್ಲ್ಯೂಡಿ "ಎ' ಕೋಡ್‌ ಮತ್ತು ಕರ್ನಾಟಕ ಟ್ರಾನ್ಸ್‌ಫರೆನ್ಸಿ ಇನ್‌ ಪಬ್ಲಿಕ್‌ 
ಪ್ರೆಕ್ಕೂರ್‌ಮೆಂಟ್‌ ಅ್ಯಕ್ಟ್‌ 2002 ರಲ್ಲಿ ನಿಗಧಿಪಡಿಸಿದ ಮಾನದಂಡ ಅನುಸರಿಸುವುದು 


5) ಕಾರ್ಯನಿರ್ವಹಿಸುವಲ್ಲಿ ಇಲಾಖೆ ಸಿಬ್ಬಂಧಿ ಹೊಂದಿರುವ ಅಥವಾ ಉಪಯೋಗಿಸುವ ನಿಯಮಗಳು ನಿಬಂಧನೆಗಳು, ಸೂಚನೆಗಳು, ಕೈಪಿಡಿ 


ಮತ್ತು ದಾಖಲೆಗಳು : 
ಅ. ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 
ಆ. ಕರ್ನಾಟಕ ಆರ್ಥಿಕ ಸಂಹಿತೆ ನಿಯಮ 


ಇ. ಖಜಾನೆ ಸಂಹಿತೆ 


ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೫೯೯ 





6) 


ಸಾದಿಲ್ವಾರು ವೆಚ್ಚದ ಕೈಪಿಡಿ 

ಕೆ.ಪಿ.ಡಬ್ರ್ಯೂಡಿ. “ಎ' ಕೋಡ್‌ 

ಕೆ.ಪಿ.ಡಬ್ಲ್ಯೂ.ಡಿ. “ಡಿ' ಕೋಡ್‌ 

ಕರ್ನಾಟಕ ನಾಗರಿಕ ಸೇವೆಗಳು (ನಡತೆ) ನಿಯಮಗಳು 1966 

ಕರ್ನಾಟಕ ನಾಗರೀಕ ಸೇವೆಗಳು (ಸಿ.ಸಿ.ಎ. ನಿಯಮಗಳು 1957 

ಕಾರ್ಯಾಲಯದ ಕೈಪಿಡಿ 

ಉಗ್ರಾಣದ ಕೈಪಿಡಿ 

ಆರ್ಥಿಕ ಅಧಿಕಾರ ಪ್ರತ್ಯಾಯೋಜನೆ ನಿಯಮಗಳು (ಆದೇಶ 2-2-01) 

ಲೋ.ಇ. ಮತ್ತು ನೀರಾವರಿ ಇಲಾಖಾ ಅಧಿಕಾರಿ ಪ್ರತ್ಯಾಯೋಜನೆಯ ನಿಯಮಗಳು ಆದೇಶ 15-12-1984) 
ಸೇವಾ ವಿಷಯಗಳು ಇತ್ಯಾದಿ ವಿಚಾರದಲ್ಲಿ ಸಿಬ್ಬಂಧಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
ಆರ್ಥಿಕ ಇಲಾಖೆ, ಲೋ.ಇ. ಹೊರಡಿಸಿದ ಆದೇಶ, ಸುತ್ತೋಲೆ ಸೂಚನೆಗಳು 

ಅಂ. ಇಲಾಖಾ ಮುಖ್ಯಸ್ಥರು ಹೊರಡಿಸಿದ ಸುತ್ತೋಲೆ ಮತ್ತು ಆದೇಶಗಳು 


೯ ೯8೪ ೪ ಕಿ $8 


ಇಲಾಖೆಯು ಹೊಂದಿರುವ ದಸ್ತಾವೇಜುಗಳ ಪಟ್ಟಿ 


ವಿಷಯ ವಹಿ/ಸಿಬ್ಬಂಧಿ ವಹಿ 
ರವಾನೆ ವಹಿ/ಆಮದು ವಹಿ 
ಸ್ಥಳೀಯ ಬಟವಾಡೆ ಪುಸ್ತಕ 
ನಗದು ಪುಸ್ತಕ 
ಆಕಸ್ಮಿಕ ರಜಾ ವಹಿ 
ನೌಕರರ ಸೇವಾ ವಹಿ 
ಇನ್‌ಕಂಬೆನ್ಸಿ ವಹಿ 
ವಿಧಾನಸಭಾ/ವಿಧಾನಪರಿಷತ್‌ ಪ್ರಶ್ನೆಗಳಿಗೆ ಸಂಬಂಧಿಸಿದ ರಿಜಿಸ್ಟರ್‌ 
ನ್ಯಾಯಾಲಯೆ.ಎಟ್‌ ಪ್ರಕರಣಗಳ ಕಡತ 
ಆಯವ್ಯಯ ಅಂದಾಜು ಪಟ್ಟಿ ಕಡತ 
ಇಲಾಖಾ ಕಟ್ಟಡ ರಸ್ತೆ ಸೇತುವೆಗಳ ಅಂಕಿ ಅಂಶದ ರಿಜಿಸ್ಟರ್‌ 
ನಿವೃತ್ತಿ ವೇತನ ನಿಗಾ ವಹಿ 
ದೂರವಾಣಿ ಟ್ರಂಕಲ್‌ ವಹಿ 
ಅಂ. ಕಾರ್ಯನಿರ್ವಹಣಾ (ರಹಸ್ಯ) ವರದಿಗಳ ದಾಖಲು ವಹಿ. 


ಎ ಆ ಚಟ... 2೭22. ೬2ಎ ಚ್ಟ 


ಅ. ಹಾಜರಿ ಪುಸ್ತಕ 

ಅ2. ಎಸ್‌.ಬಿ.ಆರ್‌. ಪುಸ್ತಕ 
ಅ3. ಟಿ. ಆಂಡ್‌ .ಪಿ ವಹಿ 
ಅ. ಕಛೇರಿ ಆದೇಶ 

ಅರಿ. ಸಂಬಳ ಪುಸ್ತಕ. 
ಅ6. ಬಟವಾಡೆ ಪುಸ್ತಕ. 
ಅ7. ಸಾದಿಲ್ವಾರು ಮಹಿ. 


7) ನೀತಿ ನಿಯಮಗಳನ್ನು ಈ ಮೊದಲು ಸಾರ್ವಜನಿಕರೊಂದಿಗೆ ಸಮಾಲೋಚಿಸಲು ಅಸ್ತಿತ್ವದಲ್ಲಿರುವ ಕಾರ್ಯವಿಧಾನದ ವಿವರಗಳು : 


8) 


ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರನ್ನು ಮತ್ತು ಸಹಾಯಕ ಸಾರ್ವಜನಿಕ ಮಾಹಿತಿ 
ಅಧಿಕಾರಿಯಾಗಿ ಸಹಾಯಕ ಇಂಜಿನಿಯರ್‌ ನೇಮಕ ಮಾಡಿ ಸಾರ್ವಜನಿಕ ವ್ಯಕ್ತಿಗಳಿಂದ ಬರುವ ದೂರು ಆಕ್ಷೇಪಣೆಗಳನ್ನು ಆಲಿಸಿ 
ಪರಿಹರಿಸಲು ಕ್ರಮಕ್ಕೆಗೊಳ್ಳಲಾಗುವುದು. 


ಸರ್ಕಾರದ ಒಂದು ಭಾಗದ ಅಥವಾ ಸಲಹೆಗಳನ್ನು ಪಡೆಯಲು ರಚಿತವಾದ ಎರಡು ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿ, 
ಪರಿಷತ್ತು, ಸಮಿತಿ ಮತ್ತು ಇದರ ಅಂಗಗಳು ಮತ್ತು ಅವುಗಳ ಸಭೆಗಳು ಸಾರ್ವಜನಿಕರ ಪ್ರವೇಶಕ್ಕೆ ಸೂಕ್ತವಾಗಿದೆಯೇ ಅಥವಾ ಈ ಸಭೆಗಳ 
ನಡವಳಿಕೆಗಳು ಸಾರ್ವಜನಿಕರಿಗೆ ದೊರೆತಿರುತ್ತದೆಯೇ ಎಂಬ ಬಗ್ಗೆ ವಿವರಣೆ : 


ಯಾವುದೂ ಇರುವುದಿಲ್ಲ. 


೧೬೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ-೩ 





9) ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರ ಕಛೇರಿ, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ನಂ. 1 
ಉಪವಿಭಾಗ, ಶಿವಮೊಗ್ಗದ ಅಧಿಕಾರಿಗಳ/ಸಿಬ್ಬಂಧಿ ವರ್ಗದವರ ದೂರವಾಣಿ ಸಂಖ್ಯೆಯ ವಿವರಗಳು 


































































































ಕ್ರ 
mi ನೌಕರರ ಹೆಸರು ಹುದ್ದೆ ಕಛೇರಿ ವಿಳಾಸ ದೂರವಾಣಿ ಸಂಖ್ಯೆ 
ಸಂ. 
1 ರಘುರಾಮಶೆಟ್ಟಿ ಸ.ಕಾ.ಇಂ. ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
ಬಿ.ಎಂ. 

2 ಸ.ಇಂ. ಲೋ.ಇ.ಉಪವಿಭಾಗ ಶಿವಮೊಗ 08182-222212 

ಧನಂಜಯಮೂರ್ತಿ & 
3 ಆರ್‌. ಮಂಜುನಾಥ್‌ ಸ.ಇಂ. ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
4 ಬಿ.ಎಸ್‌. ನಾಗೇಶ್‌ ಸ.ಇಂ. ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
೨ ಎಸ್‌. ಕಿರಣ್‌ ಸ.ಇಂ. ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
6 ಟಿ. ಮುಂಕುಂದರಾಜ್‌ ಸ.ಇಂ. ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
7 ಕೆ.ಆರ್‌. ರವೀಂದ್ರ ಕಿ.ಇಂ. ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
8 | ಎಂ.ಎಸ್‌. ಚಂದ್ರಪ್ಪ ಕಿ.ಇಂ. ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
9 ಡಿ. ಮಂಜಪ್ಪ ಕಿ.ಇಂ. ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
10 ಎನ್‌.ಎಲ್‌.ಶರತ್‌ಕುಮಾರ್‌ ಕಿ.ಇಂ. ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
1] ಎಸ್‌. ರಾಜು ಕಿ.ಇಂ. ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
12 | ಎಂ. ಸುಬ್ರಮಣ್ಯಾಚಾರಿ ಆಕೃತಿ ರಚನಾಕಾರರು ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
08182-222212 

13 | ಕೆ. ಬಸವರಾಜಪ್ಪ ಪ್ರದ.ಸ ಲೋ.ಇ.ಉಪವಿಭಾಗ ಶಿವಮೊಗ್ಗ 
ಲೋ.ಇ.ಉಪವಿಭಾಗ ಶಿವಮೊಗ 08182-222212 

14 |ಬಿ. ಜಯಲಕ್ಷಿ ದ್ವಿದ.ಸ. 3 

ನ ಶಿವಮೊಗ್ಗ 

15 | ಎಸ್‌. ನೇತ್ರಾವತಿ ದ್ವಿದ.ಸ. ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
16 | ಆರ್‌.ಎಂ. ಗಣೇಶಪ್ಪ ಡಿ ಗೂಪ್‌ ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
17 ಆರ್‌. ಸರಸ್ಪತಿ ಡಿ ಗ್ರೂಪ್‌ ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
17 |ಪಿ. ಆನಂದನ್‌ ಚಾಲಕರು ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
18 ಬಿ. ಬಲರಾಮ್‌ ಚಾಲಕರು ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
19 | ಎ.ಎಂ. ಲೋಕೇಶ್‌ ರಾವ್‌ ಕ್ಷೇನರ್‌ ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
20 ಆರ್‌. ರಾಮು ಕಿ.ಕೆ.ನಿ. ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
21 | ಶ್ರೀಧರ್‌ ಅಕ್ಷರಸ್ಥ ಸಹಾಯಕರು ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
22 | ಎಸ್‌.ಹೆಚ್‌. ನಾಗರಾಜ್‌ ಪದವೀಧರ ಬೆರಳಚ್ಚುಗಾರರು ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
23 ಮಹಮದ್‌ ಇಸ್ಮಾಯಿಲ್‌ ವೈರ್ಮನ್‌ ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
24 ಗುಲ್ಜಾರ್‌ ಭಾನು ಮೇಟಿ ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 

















































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೦೧ 

ಕ್ರ 

ನೌಕರರ ಹೆಸರು ಹುದೆ ಕಛೇರಿ ವಿಳಾಸ ದೂರವಾಣಿ ಸಂಖೆ 
ಸಂ. 4 ಕ 
25 | ಹೆಚ್‌.ಎಲ್‌. ಧರ್ಮರಾಯ ವಾಟರ್‌ ಬಾಯ್‌ ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
26 ಕೆ. ನಾಗಯ್ಯ ಸ್ವೀಪರ್‌ ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
27 ಟಿ. ನಾಗರಾಜ್‌ ಅಡಿಗೆಯವರು ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
28 ಮೂರ್ತಿ ಮಾಲಿ ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 
39 ಜಯಣ್ಣ ಅಡಿಗೆಯವರು ಲೋ.ಇ.ಉಪವಿಭಾಗ ಶಿವಮೊಗ್ಗ 08182-222212 

10) ನಿಯಮಾನುಸಾರ ಅಧಿಕಾರಿಗಳು /ಸಿಬ್ಬಂಧಿ ವರ್ಗದವರು ಪಡೆಯುತ್ತಿರುವ ಮಾಸಿಕ ವೇತನದ ವಿವರಗಳು 

ಕ್ರ 
ಫ್ರಾ ನೌಕರರ ಹೆಸರು ಹುದ್ದೆ ವೇತನ ಶ್ರೇಣಿ ಮೂಲ ವೇತನ 
1 ರಘುರಾಮಶೆಟ್ಟಿ ಸ.ಕಾ.ಇಂ. 14050-25050 15200.00 
2 ಬಿ.ಎಂ. ಧನಂಜಯಮೂರ್ತಿ ಸ.ಇಂ. 13000-23850 19500.00 
3 ಆರ್‌. ಮಂಜುನಾಥ್‌ ಸ.ಇಂ. 11400-21600 14400.00 
4 ಎಸ್‌.ಕಿರಣ್‌ ಸ.ಇಂ 11400-21600 14050.00 
5 ಕೆ.ಆರ್‌. ರವೀಂದ್ರ ಕಿ.ಇಂ. 10000-18150 16400.00 
6 ಎಂ.ಎಸ್‌. ಚ೦ದ್ರಪ್ಪ ಕಿ.ಇಂ. 8825-16000 13000.00 
7 ಡಿ. ಮಂಜಪ್ಪ ಕಿ.ಇಂ. 8825-16000 13350.00 
$ ಎನ್‌.ಎಲ್‌.ಶರತ್‌ಕುಮಾರ್‌ ಕಿ.ಇಂ. 8825-16000 13000.00 
9 ಎಸ್‌. ರಾಜು ಕಿ.ಇಂ 8825-16000 13350.00 
10 ಎಂ. ಸುಬ್ರಮಣ್ಯಾಚಾರಿ ಆಕೃತಿ ರಚನಾಕಾರರು 7275-13350 14400.00 
1] ಕೆ ಬಸವರಾಜಪ್ಪ ಪ್ರ.ದ.ಸ 7275-13350 13700.00 
12 ಎಸ್‌. ನೇತ್ರಾವತಿ ದ್ವಿದ.ಸ 5800-10500 6375.00 
13 ಬಿ ಜಯಲಕ್ಷ್ಮಿ ದ್ವಿದ.ಸ 5800-10500 8600.00 
14 ಆರ್‌.ಎಂ. ಗಣೇಶಪ್ಪ ಡಿ ಗ್ರೂಪ್‌ 5200-8200 6375.00 
15 ಆರ್‌. ಸರಸ್ವತಿ ಡಿ ಗೂಪ್‌ 5200-8200 6500.00 
16 ಪಿ. ಆನಂದನ್‌ ಚಾಲಕರು 7275-13350 11100.00 
17 ಬಿ. ಬಲರಾಮ್‌ ಚಾಲಕರು 7275-13350 10250.00 
18 ಎ.ಎಂ. ಲೋಕೇಶ್‌ ರಾವ್‌ ಕ್ಷೇನರ್‌ 5200-8200 8600.00 
19 ಆರ್‌. ರಾಮು ಕಿ.ಕೆ.ನಿ. 7275-13350 13350.00 
20 ಶ್ರೀಧರ್‌ ಅಕ್ಷರಸ್ಥ ಸಹಾಯಕರು 5800-10500 9000.00 
21 ಎಸ್‌.ಹೆಚ್‌. ನಾಗರಾಜ್‌ ಪದವೀಧರ ಬೆರಳಚ್ಚುಗಾರರು 5800-10500 9050.00 
22 ಮಹಮದ್‌ ಇಸ್ಮಾಯಿಲ್‌ ವೈರ್ಮನ್‌ 7275-13350 13000.00 
23 ಗುಲ್ಲಾರ್‌ ಭಾನು ಮೇಟಿ 5200-8200 7275.00 























೧೬೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ-೩ 






































. ನೌಕರರ ಹೆಸರು ಹುದ್ದೆ ವೇತನ ಶ್ರೇಣಿ ಮೂಲ ವೇತನ 
24 ಹೆಚ್‌.ಎಲ್‌. ಧರ್ಮರಾಯ ವಾಟರ್‌ ಬಾಯ್‌ 5200-8200 8000.00 
25 ಕೆ. ನಾಗಯ್ಯ ಸ್ವೀಪರ್‌ 5200-8200 8825.00 
26 ಟಿ. ನಾಗರಾಜ್‌ ಅಡಿಗೆಯವರು 5200-8200 7800.00 
27 ಮೂರ್ತಿ ಮಾಲಿ 5200-8200 7275.00 
28 ಜಯಣ್ಣ ಅಡಿಗೆಯವರು 5200-8200 7625.00 
29 ಜಾನ್ಯನಾಯ್ಕ ಚಾಲಕ 5800-10500 8000.00 





11) 2011-12ನೇ ಸಾಲಿನಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರ ಕಛೇರಿ, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆ, ನಂ. 1 ಉಪವಿಭಾಗ, ಶಿವಮೊಗ್ಗಕ್ಕೆ ಒದಗಿಸಲಾದ ಅನುದಾನದ ವಿವರ : 

































































ಕ ಕ್ರ ಎ, ಅ೦ದಾಜು 
ಸ ಲೆಕ್ಕಶೀರ್ಷಿಕೆ £ 1%! ಮೂತ (ರೂ 
ಇ B ಇಡ ಎಂ 
ಸಂ. 
[3 ಲಕಗಳಲ್ಲಿ) 
ಉಲ ೧೨: 
ರಸ್ಕೆ ಮತ್ತು ಸೇತುವೆ 
1 5054 ಇತರೆ ರಸ್ತೆಗಳ ನಿರ್ಮಾಣ ಸೇತುವೆಗಳು 7 2952.80 
2 5054 ಸೇತುವೆಗಳ ನಿರ್ಮಾಣ 1 146.79 
3 ಲೆಕ್ಕಶೀರ್ಷಿಕೆ : ಸುವರ್ಣ ರಸ್ತೆ ಯೋಜನೆ 2 178.26 
4 ಲೆಕ್ಕಶೀರ್ಷಿಕೆ : ಎಸ್‌.ಸಿ.ಪಿ 5054-03-337-0-02 4 48.86 
5 ಲೆಕ್ಕಶೀರ್ಷಿಕೆ : ಟಿ.ಎಸ್‌.ಪಿ 5054-04-800-3-01 2 10.38 
ಒಟ್ಟು 16 3337.09 
ಕಟ್ಟಡಗಳು 
1 | 4216 ವಸತಿ ಗೃಹಗಳು ಇತರೆ ಇಲಾಖೆ ಕಟ್ಟಡಗಳು 1 400.00 
2 4059-05 ಲೋಕೋಪಯೋಗಿ ಕಟ್ಟಡ ಕಾಮಗಾರಿಗಳು - ಯೋಜನೆ 2 450.00 
3 | 4059 ಆರ್‌.ಟಿ.ಓ. ಮತ್ತು ಮಾರಾಟ ತೆರೆಗೆ ಕಟ್ಟಡಗಳು 1 400.00 
4 4210 ಮೆಡಿಕಲ್‌ ಕಟ್ಟಡಗಳು 1 5900.00 
5 8443 ಠೇವಣಿ ವಂತಿಗೆ ಕಾಮಗಾರಿ ಪಶುವೈದ್ಯಕೀಯ ಕಾಲೇಜು 1 2300.00 
6 4202 ನಬಾರ್ಡ್‌ ಆರ್‌.ಐ.ಡಿ.ಎಫ್‌.-15 ಹೈಯರ್‌ ಸೆಕೆಂಡರಿ ಶಾಲೆ (ಕಟ್ಟಡ) 2 32.60 
ಒಟ್ಟು 8 9482.60 





12) ಇಲಾಖೆಯಲ್ಲಿ ಸಹಾಯ ಧನ ನೀಡುವ ಕಾರ್ಯಕ್ರಮಗಳ ನಿರ್ವಹಣಾ ವಿವರ ಮತ್ತು ಅದಕ್ಕೆ ಒದಗಿಸಲಾದ ಅನುದಾನ ಮತ್ತು ಫಲಾನುಭವಿಗಳ 
ವಿವರಗಳು 
ಯಾವುದೂ ಇರುವುದಿಲ್ಲ. 


13) ರಿಯಾಯಿತಿಗಳನ್ನು ಪಡೆಯುವವರ ಅಧಿಕಾರ ಪತ್ರಗಳನ್ನು ಮಂಜೂರು ಮಾಡಿದ ಬಗ್ಗೆ ವಿವರ : 


ಯಾವುದೂ ಇರುವುದಿಲ್ಲ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೦೩ 





14) ಇಲಾಖೆಯಲ್ಲಿ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನೀಡಿರುವ ವಿವರ 


©—mail : aeesmg@kpwd.gov.in 


15) ಸಾರ್ವಜನಿಕ ಉಪಯೋಗಕ್ಕಾಗಿ ಪುಸ್ತಕ ಭಂಡಾರ ಅಥವಾ ವಾಚನಾಲಯಗಳನ್ನು ನಿರ್ವಹಿಸುತ್ತಿದ್ದಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಪಡೆಯಲು ಇಲ್ಲಿ 
ದೊರೆಯುವ ಸೌಲಭ್ಯಗಳು ಮತ್ತು ಕೆಲಸದ ಅವಧಿಯ ವಿವರಗಳು: 


ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ನಂ. 1 ಉಪವಿಭಾಗ, 
ಶಿವಮೊಗ್ಗ ರವರ ವ್ಯಾಪ್ತಿಯಲ್ಲಿ ಲಭ್ಯವಿರುವ ಸವಲತ್ತುಗಳನ್ನು ಪಡೆಯಲು ಸಾರ್ವಜನಿಕರು ಶ್ರೀ ರಘುರಾಮಶೆಟ್ಟಿ, ಸ.ಕಾ.ಇಂ., ಇವರಿಗೆ ಅರ್ಜಿ 
ನೀಡುವುದು ಅಥವಾ ಸಂಪರ್ಕಿಸುವುದು. 

ಕಛೇರಿ ಸಮಯದ ವೇಳೆಯಲ್ಲಿ ಮೇಲ್ಕಂಡ ಅಧಿಕಾರಿಗಳ ದೂರವಾಣಿ ಸಂಖ್ಯೆ : 08182-222212, 


೮-781 : aeesmg@kpwd.gov.in ಸಾರ್ವಜನಿಕರ ಬಳಕೆಗೆ ವಾಚನಾಲಯ ಲಭ್ಯವಿರುವುದಿಲ್ಲ. 
16) ಇಲಾಖೆಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು, ಹುದ್ದೆ ಮತ್ತು ಇತ್ಯಾದಿ ವಿವರಗಳು : 


ಮಾಹಿತಿಹಕ್ಕು ಅಧಿನಿಯಮ 2005 (ಕೇಂದ್ರ ಅಧಿನಿಯಮ ಸಂಖ್ಯೆ 22) ರ ಸೆಕ್ಷನ್‌ 5(2) ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರ ಕಛೇರಿ, ನಂ. 1 ಲೋಕೋಪಯೋಗಿ 
ಉಪವಿಭಾಗ, ಶಿವಮೊಗ್ಗಕ್ಕೆ ಸಂಬಂಧಿಸಿದಂತೆ ಉಪವಿಭಾಗ ಕಛೇರಿಯ ಈ ಕೆಳಕಂಡ ಅಧಿಕಾರಿಗಳನ್ನು ಸಹಾಯಕ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ ಎಂದು ನೇಮಕಾತಿ ಮಾಡಲಾಗಿದೆ. 


1) ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ : ಶ್ರೀ ರಘುರಾಮಶೆಟ್ಟ ಸಾರ್ವಜನಿಕ ಮಾಹಿತಿ ಅಧಿಕಾರಿ 
2) ಸಹಾಯಕ ಇಂಜಿನಿಯರ್‌ : ಶ್ರೀ ಬಿ.ಎಂ. ಧನಂಜಯ ಮೂರ್ತಿ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 


17) ಇತರೆ ವಿವರಗಳು : 
ಯಾವುದೂ ಇರುವುದಿಲ್ಲ. 
ಮಾಹಿತಿಯನ್ನು ನಿಯಮಗಳಡಿಯಲ್ಲಿ ಪರಿಶೀಲಿಸಿ ವರದಿಯನ್ನು ತಯಾರಿಸಿ ಸಲ್ಲಿಸಲಾಗಿದೆ. 


ರಘುರಾಮಶೆಟ್ಟ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 
ಪಿ.ಆರ್‌. 299 ನಂ.1, ಉಪವಿಭಾಗ, ಶಿವಮೊಗ್ಗ 


ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, 2ನೇ ಮಹಡಿ ಮಿನಿ ವಿಧಾನಸೌಧ, ತುಮಕೂರು ಜಿಲ್ಲೆ, ತುಮಕೂರು, 
ಅವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ : ಟಿ.ವಿ.ಎಸ್‌.ಇ. ಸರ್ವಿಸಸ್‌ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ಪಂಡಿತನಹಳ್ಳಿ, 


ತುಮಕೂರು ಈ ಸಂಘವನ್ನು ಸಮಾಪನೆಗೊಳಿಸುವ ಕುರಿತು. 


ಉಲ್ಲೇಖ : ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು. ಇವರ 
ಪ್ರಸಾವನೆ ಪತ್ರದ ಸಂಖ್ಯೆ : ಸನಿ-32/ಸಮಾಪನೆ : 2 : 2011-12, ದಿನಾಂಕ : 24-2-2011. 


ಪ್ರಸ್ತಾವನೆ : 

ಟಿ.ವಿ.ಎಸ್‌.ಇ. ಸರ್ವಿಸಸ್‌ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ಪಂಡಿತನಹಳ್ಳಿ, ತುಮಕೂರು. ಈ ಸಂಘವು 
ಸ.ನಿ./2/ಆರ್‌.ಸಿ.ಎಸ್‌./28317/2002-03 ದಿನಾ೦ಕ : 26-7-2002 ರಂದು ನೋಂದಣಿಯಾಗಿದ್ದು, ಇದರ ಕಾರ್ಯವ್ಯಾಪ್ತಿಯು ಊರ್ಡಿಗೆರೆ ಕಸಬಾ 
ಮತ್ತು ಗೂಳೂರು ಹೋಬಳಿಗಳಿಗೆ ಸೀಮಿತವಾಗಿದ್ದು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆ ಕಾರ್ಯವ್ಯಾಪಿವುಳ್ಳದ್ದಾಗಿರುತ್ತದೆ. 

ಸಂಘವು 2010-11ನೇ ಸಾಲಿನ ಆಸ್ತಿ ಜವಾಬ್ದಾರಿ ತಃಖ್ತೆಯಂತೆ ರೂ. 5,000/- ನಿವ್ವಳ ನಷ್ಟವನ್ನೊಂದಿದ್ದು, ಕಾರ್ಯಚಟುವಟಿಕೆಗಳು 
ಸಂಪೂರ್ಣಸ್ಥಗಿತಗೊಂಡಿರುತ್ತದೆ. ಹಾಗೂ ಸಂಘವು ಸರ್ವ ಸದಸ್ಯರ ಸಭೆಯನ್ನು ನಡೆಸದೇ ಇದ್ದು, ಉಪ ನಿಯಮಕ್ಕನುಗುಣವಾಗಿ ಕಾರ್ಯ ನಿರ್ವಹಿಸದೆ 
ಕಾರ್ಯಚಟುವಟಿಕೆಗಳು ಸ್ಥಗಿತಗೊಂಡಿರುತ್ತವೆ. 


೧೬೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ-೩ 





ಆದ್ದರಿಂದ ಸದರಿ ಸಂಘವು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2) (ಬಿ)ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ 
ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ರವರ ಉಲ್ಲೇಖಿತ ಪತ್ರದನ್ವಯ 
ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಅಸ್ತಿತ್ರದಲ್ಲಿಲ್ಲದ ಕಾರಣ ಹಾಗೂ ಸಂಘದ 


ಸದಸ್ಯರುಗಳಿಂದಾಗಲೀ ಸಾರ್ವಜನಿಕರುಗಳಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲದ ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು 
ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ ಈ ಕೆಳಕಂಡಂತೆ ಆದೇಶ ನೀಡಿದೆ. 
ಆದೇಶ 
ಸಂಖ್ಯೆ ; ಡಿಆರ್‌ಟಿ/ಎಲ್‌ಕ್ಯೂಡಿ/ಸಿಆರ್‌-63/2011-12, ದಿನಾಂಕ : 29-2-2012. 

ಶ್ರೀ ಆರ್‌. ಲೋಕೇಶ್‌, ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2)(ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ/39/ಸಿಎಲ್‌ಎಂ./2010, ದಿನಾಂಕ : 
17-2-2011 ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಟಿ.ವಿ.ಎಸ್‌.ಇ. ಸರ್ವೀಸಸ್‌ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. 
ತುಮಕೂರು. ಇದನ್ನು ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು, ತುಮಕೂರು ತಾಲ್ಲೂಕು, ಇವರನ್ನು ಸಂಘದ ಯಣ 
ಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. ಯಣಸಮಾಪನಾಧಿಕಾರಿಗಳು ಸಂಘದ ಪೂರ್ಣ ಪ್ರಭಾರವನ್ನು ಸಂಬಂಧಪಟ್ಟವರಿಂದ 
ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ ಸಲ್ಲಿಸಲು ತಿಳಿಸಿದೆ ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ 
ಜವಾಬ್ದಾರಿ ತಃಖ್ತೆಯ ರೀತ್ಯಾ ಆಸ್ತಿ ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಅಧ್ಯತಾ ಪಟ್ಟಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ 
ಸಲ್ಲಿಸಿ ಅನುಮೋದನೆ ಪಡೆದು ಆದ್ಯತೆಯ ಮೇರೆಗೆ ವಿಲೇವಾರಿ ಮಾಡಿ ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 


ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 29-2-2012 ರಂದು ನೀಡಿರುತ್ತೇನೆ. 


ಸಹಕಾರ ಸಂಘಗಳ ಉಪ ನಿಬಂಧಕರು 
ಪಿ.ಆರ್‌. 389 ತುಮಕೂರು ಜಿಲ್ಲೆ, ತುಮಕೂರು 
ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶಕರ ಕಾರ್ಯಾಲಯ, 
ಸರ್ಕಾರಿ ಕೇಂದ್ರ ಪುಸ್ತಕ ಮಳಿಗೆ, ಬಹುಮಹಡಿ ಕಟ್ಟಡ, ಬೆ೦ಗಳೂರು-560 001. 
ಅಧಿಸೂಚನೆ 


2011-12ನೇ ಸಾಲಿನ ವಾರ್ಷಿಕ ದಾಸ್ತಾನು ಪರಿಶೀಲನೆಯ ಪ್ರಯುಕ್ತ ಬೆಂಗಳೂರಿನಲ್ಲಿರುವ ಸರ್ಕಾರಿ ಕೇಂದ್ರ ಪುಸ್ತಕ ಮಳಿಗೆಯಲ್ಲಿ ದಿನಾಂಕ : 


16-4-2012 ರಿಂದ ದಿನಾಂಕ : 21-4-2012ರವರೆಗೆ ಎಲ್ಲಾ ಸಾರ್ವಜನಿಕರಿಗೆ ಹಾಗೂ ಸರ್ಕಾರಿ ಕಛೇರಿಗಳಿಗೆ ಪುಸ್ತಕ ಮತ್ತು ಪ್ರಕಟಣೆಗಳ 
ಮಾರಾಟವನ್ನು ನಿಲ್ಲಿಸಲಾಗುತ್ತಿದೆ ಎಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 


ಎಂ. ರವಿಶಂಕರ್‌ 
ನಿರ್ದೇಶಕರು. 
OFFICE OF THE DIRECTOR OF PRINTING, STATIONERY AND PUBLICATION, 
GOVERNMENT CENTRAL BOOK DEPOT, M.S. BUILDING, BANGALORE-560 001. 


NOTIFICATION 


It is hereby notified for the Information of all Public and Government Office that there will be no sales of Books & 
Publication from the Government Book Depot, Bangalore from 16-4-2012 to 21-4-2012 (both days inclusive) on Account of Annual 


Stock verification for the year 2011-12. 


M. RAVISHANKAR. 
P.R. No. 390 Director. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೦೫ 





ತಹಶೀಲ್ದಾರ್‌ರವರ ಕಾರ್ಯಾಲಯ, ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌. ಪುರ. 
ಸಾರ್ವಜನಿಕ ಪ್ರಕಟಣೆ 
ಸಂಖ್ಯೆ : ಎಲ್‌ಎನ್‌ಡಿಸಿಆರ್‌ : 1100/11-12, ಕೆ.ಆರ್‌. ಪುರ ದಿನಾಂಕ : 13-3-2012. 
ನಮೂನೆ-27 
94ನೇ ನಿಯಮದ 68(1)ನೇ ಪ್ರಕರಣದ ಮೇರೆಗಿನ ಘೋಷಣೆ 


ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕರ ಹಳ್ಳ ಮತ್ತು ಬಂಡಿದಾರಿ “ಬ' ಖರಾಬು 
1-07 ಎ.ಗು೦. ಜಮೀನಿನ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, 


ಕರ್ನಾಟಕ ಭೂ ಕಂದಾಯ ಅಧಿನಿಯಮದ 1964ರ 68ನೇ ಪ್ರಕರಣದ (1ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಹಳ್ಳ ಮತ್ತು ಬಂಡಿದಾರಿ "ಬ' ಖರಾಬು 1-07 ಎ.ಗು೦. ಜಮೀನಿನ ಸದರಿ ಭಾಗವು ಸಾರ್ವಜನಿಕರ 
ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು ಸಾರ್ವಜನಿಕ ಹಳ್ಳ ಮತ್ತು ಬಂಡಿದಾರಿ "ಬ' ಖರಾಬು 1-07 ಎ.ಗು೦. ಜಮೀನಿನ ಭಾಗದಲ್ಲಿ ಅಥವಾ ಅದರ 
ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಉದ್ದೇಶಿಸಿ, ಈ ಮೂಲಕ ಘೋಷಿಸುತ್ತದೆ. 


2. ಸಾರ್ವಜನಿಕ ಹಿತಾಸಕ್ತಿ ಹಕ್ಕಿನ ಜೊತೆಗೆ ಸದರಿ ಭಾಗವು ಸದರಿ ಭಾಗದಲ್ಲೆ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ 
ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರೆ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ 
ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು (90) ದಿನದೊಳಗೆ ಸದರಿ ಉದ್ದೇಶದ ಬಗ್ಗೆ ತನ್ನ 
ಆಕ್ಷೇಪಣೆಗಳನ್ನು ಅಂಥಹ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು 
ಅಂತಹ ಹಿತಾಸಕ್ತಿ ಅಥವಾ ಹೆಚ್ಚಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ರೈಮ್‌ ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಜಿಲ್ಲೆಯ ಡೆಪ್ಯೂಟಿ ಕಮೀಷನರಿಗೆ 
ಬರಹದಲ್ಲಿ ತಿಳಿಸತಕ್ಕದ್ದು ಮತ್ತು ಸದರಿ ಆಕ್ಷೇಪಣೆಗಳನ್ನು ಮತ್ತು ಕ್ಷೈಮ್‌ಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ಯೂಟಿ ಕಮೀಷನರರು 
ಪರಿಶೀಲಿಸತಕ್ಕದ್ದು. 



































ಅನುಸೂಚಿ 
ಭಾಗ ಇತ್ಯಾದಿ ಇರುವ ಗ್ರಾಮಗಳು ಕ್ಯಾಲಸನಹಳ್ಳಿ ಗ್ರಾಮ, ಕೆ.ಆರ್‌.ಪುರ ಹೋಬಳಿ 
ತಾಲ್ಲೂಕು ಬೆಂಗಳೂರು ಪೂರ್ವ ತಾಲ್ಲೂಕು 
ಜಿಲ್ಲೆ ಬೆಂಗಳೂರು ಜಿಲ್ಲೆ 
ಸರ್ವೆ ನಂಬರ್‌ ಸ.ನಂ. 19 ರಲ್ಲಿ 1-07 ಎ.ಗುಂ. 
ರಸ್ತೆಯ ಮೊದಲಾದುದರ ಭಾಗ ಅಥವಾ ಭಾಗಗಳ ವರ್ಣನೆ ಹಳ್ಳ ಮತ್ತು ಬಂಡಿದಾರಿ “ಬ' ಖರಾಬು 
ರಸ್ತೆಯ ಭಾಗ ಅಥವಾ ಭಾಗಗಳ ಸರಿ ಸುಮಾರು ವಿಸ್ತೀರ್ಣ 1-07 ಎ.ಗುಂ. 
ಸಾರ್ವಜನಿಕ ರಸ್ತೆ/ ಬೀದಿ/ ಗಲ್ಲಿ/ ದಾರಿ ಅಥವಾ ಅದರ ಭಾಗ ಕ್ಯಾಲಸನಹಳ್ಳಿ ಗ್ರಾಮ 

ತಹಶೀಲ್ದಾರ್‌, 

ಪಿ.ಆರ್‌. ನಂ. 391 ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌. ಪುರ. 


ತಹಶೀಲ್ದಾರ್‌ರವರ ಕಾರ್ಯಾಲಯ, ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌. ಪುರ. 
ಸಾರ್ವಜನಿಕ ಪ್ರಕಟಣೆ 
ಸಂಖ್ಯೆ : ಎಲ್‌ಎನ್‌ಡಿಸಿಆರ್‌ : 1203/11-12, ಕೆ.ಆರ್‌. ಪುರ, ದಿನಾಂಕ : 13-3-2012. 
ನಮೂನೆ-27 
94ನೇ ನಿಯಮದ 68(1)ನೇ ಪ್ರಕರಣದ ಮೇರೆಗಿನ ಘೋಷಣೆ 


ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ “"ಬ' ಖರಾಬು 0-15 ಜಮೀನಿನ ಭಾಗವು 
ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, 


೧೬೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ-೩ 





ಕರ್ನಾಟಕ ಭೂ ಕಂದಾಯ ಅಧಿನಿಯಮದ 1964ರ 68ನೇ ಪ್ರಕರಣದ (1ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ “ಬ' ಖರಾಬು 0-15 ಗುಂಟೆ ಜಮೀನಿನ ಸದರಿ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ 
ಅಗತ್ಯವಿಲ್ಲವೆಂದು ಮತ್ತು ಸಾರ್ವಜನಿಕ "ಬ' ಖರಾಬು 0-15 ಗುಂಟೆ ಜಮೀನಿನ ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ 
ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದೆ೦ದು ಉದ್ದೇಶಿಸಿ, ಈ ಮೂಲಕ ಘೋಷಿಸುತ್ತದೆ. 


2. ಸಾರ್ವಜನಿಕ ಹಿತಾಸಕ್ತಿ ಹಕ್ಕಿನ ಜೊತೆಗೆ ಸದರಿ ಭಾಗವು ಸದರಿ ಭಾಗದಲ್ಲೆ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ 
ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರೆ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ 
ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು (90) ದಿನದೊಳಗೆ ಸದರಿ ಉದ್ದೇಶದ ಬಗ್ಗೆ ತನ್ನ 
ಆಕ್ಷೇಪಣೆಗಳನ್ನು ಅಂಥಹ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು 
ಅಂತಹ ಹಿತಾಸಕ್ತಿ ಅಥವಾ ಹೆಚ್ಚಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕೈಮ್‌ ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಜಿಲ್ಲೆಯ ಡೆಪ್ಯೂಟಿ ಕಮೀಷನರಿಗೆ 
ಬರಹದಲ್ಲಿ ತಿಳಿಸತಕ್ಕದ್ದು ಮತ್ತು ಸದರಿ ಆಕ್ಷೇಪಣೆಗಳನ್ನು ಮತ್ತು ಕ್ಲೈಮ್‌ಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ಯೂಟಿ ಕಮೀಷನರರು 
ಪರಿಶೀಲಿಸತಕ್ಕದ್ದು. 


ಅನುಸೂಚಿ 





ಭಾಗ ಇತ್ಯಾದಿ ಇರುವ ಗ್ರಾಮಗಳು ಕ್ಯಾಲಸನಹಳ್ಳಿ ಗ್ರಾಮ, ಕೆ.ಆರ್‌.ಪುರ ಹೋಬಳಿ 











ತಾಲ್ಲೂಕು ಬೆಂಗಳೂರು ಪೂರ್ವ ತಾಲ್ಲೂಕು 
ಜಿಲ್ಲೆ ಬೆಂಗಳೂರು ಜಿಲ್ಲೆ 
ಸರ್ವೆ ನಂಬರ್‌ ಸ.ನಂ. 88 ರಲ್ಲಿ 0-15 ಗುಂಟೆ 





ರಸ್ತೆಯ ಮೊದಲಾದುದರ ಭಾಗ ಅಥವಾ ಭಾಗಗಳ ವರ್ಣನೆ 


“ಬ' ಖರಾಬು 





ರಸ್ತೆಯ ಭಾಗ ಅಥವಾ ಭಾಗಗಳ ಸರಿ ಸುಮಾರು ವಿಸ್ತೀರ್ಣ 


ಒಟ್ಟು 0-15 ಗುಂಟೆ 





ಸಾರ್ವಜನಿಕ ರಸ್ತೆ/ ಬೀದಿ/ ಗಲ್ಲಿ/ ದಾರಿ ಅಥವಾ ಅದರ ಭಾಗ 








ಕ್ಯಾಲಸನಹಳ್ಳಿ ಗ್ರಾಮ 





ಪಿ.ಆರ್‌. ನಂ. 392 


ತಹಶೀಲ್ದಾರ್‌, 


ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌. ಪುರ. 


PANCHAJANYA VIDYA PEETHA WELFARE TRUST (REGD) 


15! N Block, Rajajinagar, Bangalore-560 010 Branch Office : Dr. A.l.T. Campus, Mallathahalli, Bangalore-560 056. 


Sri P.L. Nanjundaswamy, B.E. M.S.E. (USA) 


Chairman 


Sri S. Shivamallu, B.E. FIE 


Managing Trustee/Secretary 


Dr. M. Mahadeva, Ph.D. 


Treasurer 


NOTIFICATION 
Ref No. PVP/WFT/219/2011-12, dated 8" February 2012 


In accordance with section 5(1) of the Right to information Act, the names & other details of SPIO, APIO & FAA are hereby 


published for kind information of the General Public and others concerned in respect of Dr. Ambedkar Institute of Technology, Outer 


Ring Road, Near Janan Bhatathi Campus, Mallathahalli, Bangalore-56. 





1. State Public Information Officer (SPIO) 
Sri K.R. Krishnamurthy, Asst. Administrative Officer, 
Dr. Ambedkar Institute of Technology, 
Bangalore-560 056 Ph : 23218534 


2. Assistant Public Information Officer 
Sri B.B. Mahesh Kumar, Legal Assistant, 
Panchayanya Vidhyaa Peetha Welfare Trust, 
Mallathahalli, Bangalore-560 056. Ph : 9449668281. 





3. First Appellate Authority 
Sri Shivamallu S. Secretary/ Managing Trustee, 
Panchajanya Vidhyaa Peetha Welfare Trust, 
Mallathahalli, Bangalore-560 056. Ph : 23215070 














P.D. 44 


Secretary/ Managing Trustee 





ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೦೭ 





ತಹಶೀಲ್ದಾರ್‌ರವರ ಕಾರ್ಯಾಲಯ, ಬೆಂಗಳೂರು ದಕ್ಷಿಣ ತಾಲ್ಲೂಕು, ಬೆಂಗಳೂರು 
ಅಧಿಸೂಚನೆ 
ಸಂಖ್ಯೆ : ಎಲ್‌ಎನ್‌ಡಿ(ಎನ್‌)/ಸಿಆರ್‌/71/11-12, ದಿನಾಂಕ : 27-2-2012 
ವಿಷಯ: ಬೆಂಗಳೂರು ದಕ್ಷಿಣ ತಾಲ್ಲೂಕು ಉತ್ತರಹಳ್ಳಿ ಹೋಬಳಿ, ಹೊಸಹಳ್ಳಿ ಗ್ರಾಮದ ಸರ್ವೆ ನಂ. 24/, 24/2, 24/3 ರಲ್ಲಿ 
0-03 ಗುಂಟೆ ಕಾಲು ದಾರಿ ಜುಮ್ಲಾ 0-03 ಕಾಲು ದಾರಿ ಬಿ ಖರಾಬ್‌ ಜಮೀನನ್ನು ಕಾಯಂ ಮಾಡುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಪತ್ರದ ಸಂ. ಆರ್‌ಡಿ/602/ಎಲ್‌ಜಿಬಿ/2011, ದಿನಾಂಕ : 8-1-2012. 
2. ಜಿಲ್ಲಾಧಿಕಾರಿಗಳ ಪತ್ರದ ಸಂಖ್ಯೆ : ಎಲ್‌ಎನ್‌ಡಿ(ಎಸ್‌)ಸಿಆರ್‌/127/11-12, ದಿನಾ೦ಕ : 31-1-2012. 
3. ರಾಜಸ್ತ ನಿರೀಕ್ಷಕರು ಪತ್ರದ ಸಂ. ಆರ್‌ಐ (ಕ)/ಪಿಆರ್‌/167/11-12, ದಿನಾಂಕ : 23-7-2011, 


ಕರ್ನಾಟಕ ಭೂ ಕಂದಾಯ 1964ರ ಅಧಿನಿಯಮ ಅಡಿಯಲ್ಲಿನ ಕಲಂ 68(1) ರಡಿಯಲ್ಲಿ 


ಬೆ೦ಗಳೂರು ದಕ್ಷಿಣ ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿ, ಹೊಸಹಳ್ಳಿ ಗ್ರಾಮದ ಸರ್ವೆನಂ. 24/ ರಲ್ಲಿ 0-01 ಗುಂಟೆ 24/2 ರಲ್ಲಿ 0-01 
ಗುಂಟೆ, 24/3 ರಲ್ಲಿ 0-01 ಗುಂಟೆ ಕಾಲುದಾರಿ ಜುಮ್ಲಾ 0-03 ಬಿ ಖರಾಬ್‌ ಜಮೀನನ್ನು ವಾಸದ ಯೋಗ್ಯ ಭೂಮಿಯನ್ನಾಗಿ ಪರಿವರ್ತಿಸಲು 
ನಿರ್ಧರಿಸಲಾಗಿದ್ದು, ಸದರಿ ಜಮೀನಿನ ಮೇಲೆ ಸಾರ್ವಜನಿಕ ಅಥವಾ ಯಾವುದೇ ವ್ಯಕ್ತಿಯ ಅಥವಾ ವ್ಯಕ್ತಿಗಳ ಹಿತಾಸಕ್ತಿಯು ಇರುವುದಿಲ್ಲವೆಂದು ಪರಿಗಣಿಸಿ 
ಅದರಲ್ಲಿನ ಸಾರ್ವಜನಿಕ ಹಕ್ಕು ಹಿತಾಸಕ್ತಿಯನ್ನು ನಿವೃತ್ತಿಗೊಳಿಸಲು ನಿರ್ಧರಿಸಲಾಗಿದೆ. 


ಯಾವುದೇ ವ್ಯಕ್ತಿಯು ಅಥವಾ ವ್ಯಕ್ತಿಗಳು ಅಲ್ಲದೇ ಸಾರ್ವಜನಿಕರು ಸದರಿ ಜಮೀನಿನ ಹಕ್ಕನ್ನು ರದ್ದುಪಡಿಸುವ ಬಗ್ಗೆ ತಮ್ಮದೇ ಆದ 
ಯಾವುದೇ ವಿಧವಾದ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ಈ ಅಧಿಸೂಚನೆ ಹೊರಡಿಸಿದ 90 ದಿನಗಳೊಳಗಾಗಿ ತಹಶೀಲ್ದಾರ್‌, ಬೆ೦ಗಳೂರು ದಕ್ಷಿಣ 
ತಾಲ್ಲೂಕು, ಬೆ೦ಗಳೂರು ರವರಿಗೆ ಅಂತಹ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ 90 ದಿನಗಳ ನಂತರ ಬಂದ ಯಾವುದೇ ಆಕ್ಷೇಪಣೆಗಳನ್ನು 
ಪರಿಗಣಿಸಲಾಗುವುದಿಲ್ಲ. 


ಚೆಕ್ಕುಬಂದಿ 


1) ಹೊಸಹಳ್ಳಿ ಗ್ರಾಮದ ಸರ್ವೆ ನಂ. 24/, 24/2, 24/3 ರಲ್ಲಿ 0-03 ಗುಂಟೆ ಕಾಲು ದಾರಿ ಬಿ ಖರಾಬಿಗೆ 


by 


ರ್ವಕ್ಕೆ ; ಸರ್ವೆ ನಂ. 24/ ಮತ್ತು 24/2 ರ ಜಮೀನು 


F< 


ಶ್ಲಿಮಕ್ಕೆ : ಸರ್ವೆ ನಂ. 241 ಮತ್ತು 24/2ರ ಜಮೀನು 


ಸರ್ವೆ ನಂ. 23 ರ ಜಮೀನು 


3 


ತ್ತರ 


[28 


ಕಿಣಕ್ಷೆ : ಬಿಡಿಎ ರಸ್ತೆ 
ರ ಸು ೨೦ 
ಪಿ.ಆರ್‌. ನಂ. 334 ತಹಸೀಲ್ದಾರ್‌ 
ಬೆ೦ಗಳೂರು ದಕ್ಷಿಣ ತಾಲ್ಲೂಕು, ಬೆ೦ಗಳೂರು. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ನಮೂನೆ 29 
ಸಂಖ್ಯೆ : ಆರ್‌ಡಿ 91 ಎಲ್‌ಜಿಬಿ 2011, ಬೆಂಗಳೂರು, ದಿನಾಂಕ : 1-3-2012. 
68ನೇ ಪ್ರಕರಣದ (5)ನೇ ಉಪ-ಪ್ರಕರಣದ ಮೇರೆಗಿನ ಘೋಷಣೆ-ನಿಯಮ 96 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (5ನೇ ಉಪ-ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸದರಿ ಪ್ರಕರಣದ (1ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕ : 29-9-2011ರ 
ದಿನಾಂಕದ ಎಲ್‌ಎನ್‌ಡಿ/ಸಿಆರ್‌-130/2011-12ರ ಕ್ರಮ ಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಮತ್ತು ಕೆಳಗಿನ 
ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಬಿ-ಖರಾಬು ಜಮೀನು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲೆಗಳನ್ನು ಮತ್ತು 


ಜಿಲ್ಲಾಧಿಕಾರಿಗಳು, ಬೆ೦ಗಳೂರು ಜಿಲ್ಲೆರವರ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ, ಸರ್ಕಾರಿ ಬಿ-ಖರಾಬು ಜಮೀನಿನ ಮೇಲಣ 
ಸಾರ್ವಜನಿಕ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕುದೆ೦ಂದು ಈ ಮೂಲಕ ಘೋಷಿಸಿದೆ. 


೧೬೦೮ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ-೩ 



































ಅನುಸೂಚಿ 

ಜಮೀನು ಇರುವ ಗಾಮ ಬೈಚುಗುಪೆ 
ತಾಲ್ಲೂಕು ಬೆಂಗಳೂರು ದಕ್ಷಿಣ ತಾಲ್ಲೂಕು 
ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ 
ಸದರಿ ಭಾಗದ ವರ್ಣನೆ ಸರ್ಕಾರಿ ಖರಾಬು 
ಸರಿ ಸುಮಾರು ವಿಸೀರ್ಣ 20 ಗುಂಟೆ (ಸರ್ವೆ ನಂ. 31) 
ಮೇರೆಗಳು ಪೂರ್ವಕ್ಕೆ : ಸ.ನಂ. 30ರ ಜಮೀನು 

ಪಶ್ಚಿಮಕ್ಕೆ : ಸ.ನಂ. 31ರ ಉಳಿಕೆ ಜಮೀನು 

ಉತ್ತರಕ್ಕೆ : ಸ.ನಂ. 31ರ ಉಳಿಕೆ ಜಮೀನು 

ದಕ್ಷಿಣಕ್ಕೆ : ರಸ್ತೆ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಕೆ. ರಾಮಸ್ವಾಮಿ 
ಪಿ.ಆರ್‌. ನಂ. 335 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂ.ಮಂ.). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ನಮೂನೆ 29 
ಸಂಖ್ಯೆ : ಆರ್‌ಡಿ 334 ಎಲ್‌ಜಿಬಿ 2010, ಬೆಂಗಳೂರು, ದಿನಾಂಕ : 1-3-2012 
68ನೇ ಪ್ರಕರಣದ (5)ನೇ ಉಪ-ಪ್ರಕರಣದ ಮೇರೆಗಿನ ಘೋಷಣೆ-ನಿಯಮ 96 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (5ನೇ ಉಪ-ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸದರಿ ಪ್ರಕರಣದ (1ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ 12-8-2010ರ ದಿನಾಂಕದ ಎಲ್‌ಎನ್‌ಡಿ/(ಎನ್‌ಎ)ಸಿಆರ್‌/998/2009- 
10ರ ಕ್ರಮ ಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಖರಾಬು ಜಮೀನು 
ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲೆಗಳನ್ನು ಮತ್ತು ಬೆಂಗಳೂರು ಜಿಲ್ಲಾಧಿಕಾರಿಗಳ ವರದಿಯನ್ನು ರಾಜ್ಯ ಸರ್ಕಾರವು 


ಪರಿಶೀಲಿಸಿದ ತರುವಾಯ, ಸರ್ಕಾರಿ ಬಂಡಿದಾರಿ ಜಮೀನಿನ ಮೇಲಣ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕುದೆಂದು ಈ 
ಮೂಲಕ ಘೋಷಿಸಿದೆ. 


























ಅನುಸೂಚಿ 
ಜಮೀನು ಇರುವ ಗ್ರಾಮ ಚೊಕ್ಕನಹಳ್ಳಿ 
ತಾಲ್ಲೂಕು ಬೆ೦ಗಳೂರು ಉತ್ತರ (ಅಪರ) 
ಜಿಲ್ಲೆ ಬೆಂಗಳೂರು ನಗರ 
ಸದರಿ ಭಾಗದ ವರ್ಣನೆ ಸರ್ಕಾರಿ ಬಂಡಿದಾರಿ 
ಸರಿ ಸುಮಾರು ವಿಸ್ತೀರ್ಣ 0.22 ಗುಂಟೆ (ಸ.ನಂ. 32, 42 ಮತ್ತು 43) 
ಮೇರೆಗಳು ಪೂರ್ವಕ್ಕೆ : ಸ.ನಂ. 32 
ಜೊಕ್ಕನಹಳ್ಳಿಯಿಂದ ಬೆಳ್ಳಹಳ್ಳಿ ಕಡೆಗೆ ಪಶ್ಚಿಮಕ್ಕೆ : ಸ.ನಂ. 32 
ಉತ್ತರಕ್ಕೆ : ಕಣ್ಣೂರು ಗ್ರಾಮದ ಗಡಿ 
ದಕ್ಷಿಣಕ್ಕೆ : ಸ.ನಂ. 32 
ಬೆಂಗಳೂರಿನಿಂದ ಕಣ್ಣೂರು ರಸ್ತೆಗೆ ಪೂರ್ವಕ್ಕೆ : ನಗರೇಶ್ವರ ನಾಗೇನಹಳ್ಳಿ ಗ್ರಾಮದ ಗಡಿ 
ಪಶ್ಚಿಮಕ್ಕೆ : : ಸ.ನಂ. 32 42 ಮತ್ತು 43 
ಉತ್ತರಕ್ಕೆ : ಕಣ್ಣೂರು ಗ್ರಾಮದ ಗಡಿ 
ದಕ್ಷಿಣಕ್ಕೆ : ನಗರೇಶ್ತರ ನಾಗೇನಹಳ್ಳಿ ಗ್ರಾಮದ ಗಡಿ 








ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಕೆ. ರಾಮಸ್ವಾಮಿ 
ಪಿ.ಆರ್‌. ನಂ. 336 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ.ಮಂ.). 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೦೯ 
ತಹಶೀಲ್ದಾರ್‌ರವರ ಕಾರ್ಯಾಲಯ, ಬೆಂಗಳೂರು ದಕ್ಷಿ ಣ ತಾಲ್ಲೂಕು, ಬೆಂಗಳೂರು 
ಸಂಖ್ಯೆ: ಎಲ್‌ಎನ್‌ಡಿ/ಸಿಆರ್‌/110/10-11 





ಸಾರ್ವಜನಿಕ ಪ್ರಕಟಣೆ 
ನಮೂನೆ-27 
94ನೇ ನಿಯಮದ 68(1)ನೇ ಪ್ರಕರಣದ ಮೇರೆಗಿನ ಘೋಷಣೆ 


ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ಸರ್ಕಾರಿ ಖರಾಬು ಜಮೀನು ಜಾಗವು 
ಸಾರ್ವಜನಿಕ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುವುದು. ಸರ್ಕಾರಿ ಖರಾಬು ಜಮೀನಿನ ಮೇಲೆ ಸಾರ್ವಜನಿಕರ ಹಾಗೂ 
ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದ್ದು ಎ೦ದು ಉದ್ದೇಶಿಸಿ ಈ ಮೂಲಕ ಘೋಷಿಸುತ್ತದೆ. 


2. ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮದ 1964ರ 68ರ ಉಪ ಕಲಂ 1ರಂತೆ ಪ್ರದತ್ತವಾದ ಸದರಿ ಜಮೀನಿನಲ್ಲಿ ಅಥವಾ ಅವರ 
ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ 
ಹಿತಾಸಕ್ತಿಯನ್ನು ಹೊಂದಿರುವ ಯಾವುದೇ ಸಾರ್ವಜನಿಕರು ಅಥವಾ ಯಾವುದೇ ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ 90 (ತೊಂಬತ್ತು 
ದಿನಗಳೊಳಗಾಗಿ ಸದರಿ ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು 
ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ರೈಂ ಮಾಡಲಾದ ಮೊಬಲಗು ವಿವರಗಳನ್ನು 
ಜಿಲ್ಲೆಯ ಡೆಪ್ಯೂಟಿ ಕಮೀಷನರ್‌ ರವರಿಗೆ ಬರಹದಲ್ಲಿ ತಿಳಿಸತಕ್ಕದ್ದು ಮತ್ತು ಸದರಿ ಆಕ್ಷೇಪಣೆಗಳನ್ನು ಮತ್ತು ಕ್ರೈ೦ಗಳನ್ನು ಸದರಿ ಪ್ರಕರಣದ ಅಡಿಯಲ್ಲಿ 
ಡೆಪ್ಯೂಟಿ ಕಮೀಷನರ್‌ ರವರು ಪರಿಶೀಲಿಸುವರು. 


ಈ ಪ್ರಕಟಣೆಯನ್ನು (ಅಧಿಸೂಚನೆ) ಸರ್ಕಾರದಿಂದ ಪೂರ್ವಾನುಮತಿ ಪಡೆದು ಹೊರಡಿಸಲಾಗಿದೆ. 















































ಅನುಸೂಚಿ 
ಗ್ರಾಮ ಪಟ್ಟಣಗೆರೆ 
ಹೋಬಳಿ ಕೆಂಗೇರಿ 
ತಾಲ್ಲೂಕು ಬೆಂಗಳೂರು ದಕ್ಷಿಣ 
ಜಿಲ್ಲೆ ಬೆಂಗಳೂರು ಜಿಲ್ಲೆ 
ಸರ್ಕಾರಿ ಜಮೀನು ಮೊದಲಾದುದರ ಭಾಗ ಸರ್ಕಾರಿ ಖರಾಬು ಜಮೀನು 
ಅಥವಾ ಭಾಗದ ವರ್ಣನೆ ಪಟ್ಟಣಗೆರೆ ಸರ್ವೆ ನಂ: 55/ 
ಜಮೀನಿನ ವಿಸ್ತೀರ್ಣ 0-35 ಗುಂಟೆ 
ಚಕ್ಕುಬಂದಿ 
ಪೂರ್ವಕ್ಕೆ: ಇದೇ ಸರ್ವೆ ನಂ: 55/ ರಲ್ಲಿನ ರಸ್ತೆ 
ಪಶ್ಚಿಮಕ್ಕೆ ಇದೇ ಸರ್ವೆ ನಂ: 55/ ರಲ್ಲಿರುವ ಹಳ್ಳ 
ಉತ್ತರಕ್ಕೆ ಇದೇ ಸರ್ವೆ ನಂ: 55/ ರಲ್ಲಿನ ಉಳಿಕೆ 
ದಕ್ಷಿಣಕ್ಕೆ: ಇದೇ ಸರ್ವೆ ನಂ: 55/ ರಲ್ಲಿನ ಉಳಿಕೆ 














ಪಿ.ಆರ್‌. 405 ತಹಶೀಲ್ದಾರ್‌ 


ಬೆ೦ಗಳೂರು ದಕ್ಷಿಣ ತಾಲ್ಲೂಕು ಬೆಂಗಳೂರು 


WATER RESOURCES SECRETARIAT 
NOTIFICATION No. WRD 62 KBN 2012, Bangalore, dated 24-2-2012. 


Government of Karnataka hereby guarantees the repayment of Principal amount and interest thereon during the pendency 
of the Bonds, on the due dates, with put and call options as indicated in the offer documents in respect of Series 2012-A Bonds to be 
issued by Krishna Bhagya Jala Nigam Limited (the Company) to the extent of Rs. 500.00 (Rupees Five Hundred Crores) crores to be 
allotted on or before 31° March 2012 and to redeem the same in the years stipulated in the respective offer documents. This 


Guarantee is unconditional and irrevocable and will be in force until all the Series 2012-A Bonds issued by the Company pursuant to 
the above are redeemed. 
By Order and in the name of the Governor of Karnataka, 
1.೧. DHAMAN 
P.R. No. 338 Officer on Special Duty, 
Water Resources Department (KBJN). 


೧೬೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





ಸಮಾಜ ಕಲ್ಯಾಣ ಇಲಾಖೆ 
ಸಮಾಜ ಕಲ್ಯಾಣ ಆಯುಕ್ತರ ಕಛೇರಿ, 5ನೇ ಮಹಡಿ. ಬಹುಮಹಡಿಗಳ ಕಟ್ಟಡ, ಬೆಂಗಳೂರು, 
ಇ 
ಅಧಿಕೃತ ಜ್ಞಾಪನಾ 
ಸಂಖ್ಯೆ ಸಕನಿ/ಸಿಬ್ಬಂದಿ-1/ಸಿಆರ್‌-81/2009-10, ಬೆಂಗಳೂರು, ದಿನಾಂಕ 02-01-2012. 
ವಿಷಯ;- ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು / ಪತ್ರಾಂಕಿತ 
ವ್ಯವಸ್ಥಾಪಕರ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ 01-01-2012 ರಲ್ಲಿದ್ದಂತೆ 
ಪ್ರಕಟಿಸುವ ಬಗ್ಗೆ 
ಉಲ್ಲೇಖ:- ಸರ್ಕಾರದ ಅಧಿಕೃತ ಜ್ಞಾಪನಾ ಸ೦ಖ್ಯೆ: ಸಿಆಸುಇ/43/ಎಸ್‌ಎಸ್‌ಆರ್‌ 27 ದಿನಾಂಕ 14-12-1987 
ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳ / ಪತ್ರಾಂಕಿತ ವ್ಯವಸ್ಥಾಪಕರ ವೃಂದದ ಅಧಿಕಾರಿಗಳ ತಾತ್ಕಾಲಿಕ 
ಜೇಷ್ಠತಾ ಪಟ್ಟಿಯನ್ನು ಉಲ್ಲೇಖಿತ ಸರ್ಕಾರದ ಅಧಿಕೃತ ಜ್ಞಾಪನಾದಲ್ಲಿನ ನಿರ್ದೇಶನದಂತೆ ದಿನಾಂಕ 01-01-2012 ರಲ್ಲಿದ್ದಂತೆ ಇಲಾಖೆಯ ವೆಬ್‌ಸೈಟ್‌ 


www.sw.kar.nic.in ನಲ್ಲಿ ಪ್ರಕಟಿಸಲಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜೇಷ್ಟತೆಯ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ 30 ದಿವಸಗಳೊಳಗೆ 


ಸಲ್ಲಿಸಲು ಸೂಚಿಸಲಾಗಿದೆ. 


ನಿಗಧಿಪಡಿಸಿದ ದಿನಾಂಕದೊಳಗೆ ಬಂದಂತಹ ಆಕ್ಷೇಪಣೆಗಳನ್ನು ಜೇಷ್ಠತಾ ನಿಯಮಾವಳಿಗನುಸಾರ ಪರಿಶೀಲಿಸಿ ಸರಿಪಡಿಸಲಾಗುವುದು ಅವಧಿ 
ಮೀರಿ ಬಂದಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಆಯುಕ್ತರು, 
ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು. 
ಸಂಖ್ಯೆ: ಸಕನಿ/ಸಿಬ್ಬಂದಿ-1/ಸಿಆರ್‌-81/2009-10, ದಿನಾಂಕ : 02-01-2012 
ನಮೂನೆ 


ದಿನಾಂಕ 01-01-2012 ರಲ್ಲಿದ್ದಂತೆ ಸಮಾಜ ಕಲ್ಯಾಣ ಇಲಾಖೆಯ ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳ 
ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 

































































ನೇಮಕಾತಿಗೆ/ 
ನೈಜವಾಗಿ 
ನೇರ ನೇಮಕಾತಿ ಸೇವೆಗೆ ಜೇಷ್ಠತೆಗೆ 
ಮುಂಬಡಿ 
ಕ್ರಸ. ಅಧಿಕಾರಿಗಳ ಹೆಸರು / ಮುಂಬಡಿ / ಜಾತಿ ಜನ್ನ ದಿನಾಂಕ ಸೇರಿದ ನ್‌ ನೈಜವಾದ 
ವ ಈ ಹೊಂದಿದ 
ಇತರೆ ದಿನಾಂಕ ಅರ್ಹತಾ 
ದಿನಾಂಕ 
ದಿನಾಂಕ 
1 2 3 4 5 6 7 8 
ಶ್ರೀ / ಶ್ರೀಮತಿ 
1 ಎಂ.ವಿ. ಶ್ರೀನಿವಾಸಲು ಮುಂಬಡ್ತಿ 09-04-52 28-03-73 17-05-01 17-05-01 
2 ಪಿ.ಜಿ. ಕಾವೇರಿಯಮ್ಮ ಮುಂಬಡ್ತಿ 19-05-52 28-03-73 17-05-01 17-05-01 
3 ಹಾಜಿರಾಬೇಗಂ ಮುಂಬಡ್ತಿ 11-06-53 19-05-73 17-05-01 17-05-01 
4 ಟಿ.ಎಸ್‌. ತಿಮ್ಮಪ್ಪ ಮುಂಬಡ್ತಿ 06-03-54 27-09-75 17-05-01 17-05-01 
5 ಬಿ.ಡಿ. ದೇಶಪಾಂಡೆ ಮುಂಬಡ್ತಿ 01-06-52 27-09-75 17-05-01 17-05-01 
6 ಸಿ.ಎಸ್‌. ಶಿವಮೂರ್ತಿ ಮುಂಬಡ್ತಿ 15-03-54 27-09-75 17-05-01 17-05-01 
7 ಎಂ. ನಾಗರಾಜು ಮುಂಬಡ್ತಿ 01-03-53 27-09-75 17-05-01 17-05-01 
8 ಎಸ್‌.ಬಿ. ಸಾದಿಯೇ ಮುಂಬಡ್ತಿ 23-06-52 27-09-75 17-05-01 17-05-01 
9 ವಿ.ಜಿ. ಜೋಷಿ ಮುಂಬಡ್ತಿ 01-06-54 27-09-75 17-05-01 17-05-01 
10 ಎಸ್‌.ಆರ್‌. ಕಮ್ಮಾರ್‌ ಮುಂಬಡ್ತಿ 01-06-54 27-09-75 17-05-01 17-05-01 






































































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೧೧ 

ನೇಮಕಾತಿಗೆ/ 

ನೇರ ನೇಮಕಾತಿ ಸೇವೆಗೆ ವಾ ಜೇಷ್ಠತೆಗೆ 

ಮುಂಬಡ್ಡಿ 
ಕ್ರಸ ಅಧಿಕಾರಿಗಳ ಹೆಸರು / ಮುಂಬಡ್ತಿ / ಜಾತಿ ಜನ್ಮ ದಿನಾಂಕ ಸೇರಿದ ಬ ನೈಜವಾದ 
ಇತರೆ ದಿನಾಂಕ ಅರ್ಹತಾ 
ದಿನಾಂಕ 

ದಿನಾಂಕ 

1] ಕೆ.ಬಿ. ಆನಂದ್‌ ಮುಂಬಡ್ತಿ 27-05-53 27-09-75 17-05-01 17-05-01 
12 ಕೆ. ಯೋಗೇಶ್ವರಪ್ಪ ಮುಂಬಡ್ತಿ 02-09-52 27-09-75 17-05-01 17-05-01 
13 ಎಸ್‌.ಎಸ್‌. ಅಂಗಡಿ ಮುಂಬಡ್ತಿ 01-06-52 27-09-75 17-05-01 17-05-01 
14 ಎಲ್‌. ಶಿವಲಿಂಗೇಗೌಡ ಮುಂಬಡ್ತಿ 20-11-52 27-09-75 17-05-01 17-05-01 
15 ಆರ್‌.ಬಿ. ಕಮ್ಮಾರ್‌ ಮುಂಬಡ್ತಿ 01-06-52 27-09-75 17-05-01 17-05-01 
16 ಎಸ್‌.ಸಿ. ತಿರ್ಲಾಪುರ್‌ ಮುಂಬಡ್ತಿ 02-05-53 27-09-75 17-05-01 17-05-01 
17 ಪೋಲಯ್ಯ ಮುಂಬಡ್ತಿ ಪ.ವರ್ಗ 12-06-55 01-02-81 17-05-01 17-05-01 
18 ಎಂ. ನಾರಾಯಣರೆಡ್ಡಿ ಮುಂಬಡ್ತಿ 05-05-52 27-09-75 17-05-01 17-05-01 
19 ಎಸ್‌.ಬಿ. ಬಿರಾದಾರ್‌ ಮುಂಬಡ್ತಿ 01-06-52 27-09-75 17-05-01 17-05-01 
20 ಜಿ.ಎಂ. ಸಾಲಿಮಠ ಮುಂಬಡ್ತಿ 11-03-53 27-09-75 17-05-01 17-05-01 
21 ಎಲ್‌.ಜೆ. ಗಂಟಿ ಮುಂಬಡ್ತಿ ಪ.ಜಾತಿ 06-06-53 27-09-75 17-05-01 17-05-01 
22 ಕೆ.ಜೆ. ಕಾಂಬ್ಳೆ ಮುಂಬಡ್ತಿ ಪ.ಜಾತಿ 03-06-52 27-09-75 17-05-01 17-05-01 
23 ಸಿಂಗಾರಿಗೌಡ ಮುಂಬಡ್ತಿ 08-06-55 22-06-76 17-05-01 17-05-01 
24 ಬಿ. ಹನುಮಂತರಾಯಪ್ಪ ವಿಲೀನ 02-03-55 30-11-84 01-03-04 01-03-04 
25 ಜಿ.ಪಿ. ದೇವರಾಜ್‌ ವಿಲೀನ ಪ.ಜಾತಿ 28-06-67 07-04-92 01-03-04 01-03-04 
26 ಆರ್‌. ಸುಬ್ರಮಣ್ಯಂ ವಿಲೀನ 01-06-65 04-09-92 01-03-04 01-03-04 
27 ಬಿ.ಟಿ. ಮಂಜುನಾಥ ವಿಲೀನ ಪ.ಜಾತಿ 01-07-67 24-07-93 31-01-05 31-01-05 
28 ಬೋರೇಗೌಡ. ಕೆ.ಬಿ. ಮುಂಬಡ್ತಿ 19-08-52 27-09-75 01-06-09 01-06-09 
29 ಮಂಜೂರ್‌ ಹುಸೇನ್‌ ಮುಂಬಡ್ತಿ 01-08-53 27-09-75 01-06-09 01-06-09 
30 ಗೋಪಾಲ್‌. ಹೆಚ್‌. ಮುಂಬಡ್ತಿ ಪ.ಜಾತಿ 06-01-52 27-09-75 01-06-09 01-06-09 
3] ನವೀನ್‌ ಶಿಂತ್ರೆ ನೇರ ನೇಮಕಾತಿ 20-09-78 06-08-10 17-07-10 17-07-10 
32 ಭುಜಬಲಿ ನೇರ ನೇಮಕಾತಿ 08-06-82 08-08-10 17-07-10 17-07-10 
33 ಪ್ರಶಾಂತ ವರಗಪ್ಪನವರ್‌ ನೇರ ನೇಮಕಾತಿ 20-07-76 24-07-10 17-07-10 17-07-10 
34 ಬಿ.ರಂಗೇಗೌಡ ನೇರ ನೇಮಕಾತಿ 08-06-78 21-07-10 17-07-10 17-07-10 
35 ಬಿ.ವಿ.ಚೈತ್ರ ನೇರ ನೇಮಕಾತಿ 31-12-81 22-07-10 17-07-10 17-07-10 
36 ಜಿ. ಸಂತೋಷ ಕುಮಾರ್‌ ನೇರ ನೇಮಕಾತಿ ಪ.ಜಾತಿ 08-10-77 31-07-10 17-07-10 17-07-10 
37 ಯಲ್ಲೇಶ್‌ ಆನಂದ್‌ ಕಾಳೆ ನೇರ ನೇಮಕಾತಿ ಪ.ಜಾತಿ 21-07-79 06-08-10 17-07-10 17-07-10 
38 ಪುರುಷೋತ್ತಮ ಎನ್‌.ಆರ್‌ ನೇರ ನೇಮಕಾತಿ ಪ.ಜಾತಿ 18-07-80 22-07-10 17-07-10 17-07-10 
39 ಶಿವಾನ೦ದ.ಬಿ.ಕರಾಳೆ ನೇರ ನೇಮಕಾತಿ 17-05-82 26-07-10 17-07-10 17-07-10 
40 ಸೋಮಶೇಖರ್‌. ಜಿ.ಎಸ್‌. ನೇರ ನೇಮಕಾತಿ 20-07-74 02-08-10 17-07-10 17-07-10 
4] ಜಗದೀಶ್‌ ಗಂಗಣ್ಣವರ್‌ ನೇರ ನೇಮಕಾತಿ 27-08-82 05-08-10 17-07-10 17-07-10 
42 ಸಿ. ಶಿವಕುಮಾರ್‌ ನೇರ ನೇಮಕಾತಿ 18-04-77 20-07-10 17-07-10 17-07-10 











































































































೧೬೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 

ನೇಮಕಾತಿಗೆ/ 

ನೇರ ನೇಮಕಾತಿ ಸೇವೆಗೆ ವಾ ಜೇಷ್ಠತೆಗೆ 

ಮುಂಬಡ್ಡಿ 
ಕ್ರಸ ಅಧಿಕಾರಿಗಳ ಹೆಸರು / ಮುಂಬಡ್ತಿ / ಜಾತಿ ಜನ್ಮ ದಿನಾಂಕ ಸೇರಿದ ಬ ನೈಜವಾದ 
ಇತರೆ ದಿನಾಂಕ ಅರ್ಹತಾ 
ದಿನಾಂಕ 

ದಿನಾಂಕ 

43 | ಶಿವಾನಂದ. ಎಂ. ಕುಂಬಾರ | ನೇರ ನೇಮಕಾತಿ 15-07-78 | 21-07-10 17-07-10 17-07-10 
44 | ಶಿವಕುಮಾರ್‌. ಎಂ.ವಿ. ನೇರ ನೇಮಕಾತಿ 06-09-80 | 13-08-10 17-07-10 17-07-10 
45 | ಕೆ.ನಾಗರಾಜ ನೇರ ನೇಮಕಾತಿ 12-06-79 | 22-07-10 17-07-10 17-07-10 
46 | ಪ್ರೇಮಸಾಗರ ನೇರ ನೇಮಕಾತಿ | ಪ.ಜಾತಿ | 22-09-79 | 26-07-10 17-07-10 17-07-10 
47 | ರಮೇಶ್‌ ಕಳಸದ ನೇರ ನೇಮಕಾತಿ 01-08-78 | 02-08-10 17-07-10 17-07-10 
48 | ಬಿ.ಎಂ. ಪ್ರಕಾಶ್‌ ನೇರ ನೇಮಕಾತಿ 18-07-74 | 20-07-10 17-07-10 17-07-10 
49 |ಶುಭ.ಪಿ ನೇರ ನೇಮಕಾತಿ 15-04-82 | 23-07-10 17-07-10 17-07-10 
50 | ರಾಮನಗೌಡ ಕನ್ನೂಳ್ಳಿ ನೇರ ನೇಮಕಾತಿ 24-08-75 | 22-07-10 17-07-10 17-07-10 
51 | ಕೆ. ದೀಪಶ್ರೀ. ನೇರ ನೇಮಕಾತಿ 27-06-80 | 21-07-10 17-07-10 17-07-10 
5 (ಖಾಜಾ ಹುಸೇನ್‌ ನೇರ ನೇಮಕಾತಿ 12-06-82 | 28-07-10 17-07-10 17-07-10 

ಮುಧೋಳ 

53 ಮಂಜುನಾಥ. ಹೆಚ್‌.ವಿ. ನೇರ ನೇಮಕಾತಿ 20-05-80 28-07-10 17-07-10 17-07-10 
54 ಸುಂದರ್‌. ಎಸ್‌. ನೇರ ನೇಮಕಾತಿ ಪ.ಜಾತಿ 01-06-74 11-08-10 17-07-10 17-07-10 
55 ಕೌಸರ್‌ ರೇಷ್ಮಾಜಿ. ನೇರ ನೇಮಕಾತಿ 19-05-81 22-07-10 17-07-10 17-07-10 
56 ಜಗದೀಶ್‌ ಹೆಬ್ಬಳ್ಳಿ ನೇರ ನೇಮಕಾತಿ 01-06-79 05-08-10 17-07-10 17-07-10 
57 ಸರಸ್ವತಿ ನೇರ ನೇಮಕಾತಿ 01-07-75 19-07-10 17-07-10 17-07-10 
58 ಸಕೀನ ನೇರ ನೇಮಕಾತಿ 03-08-84 02-08-10 17-07-10 17-07-10 
59 ಮಹೇಶ್‌ ನೇರ ನೇಮಕಾತಿ ಪ.ಜಾತಿ 01-08-77 19-08-10 17-07-10 17-07-10 
60 ಕೆ.ಹೆಚ್‌. ಸತೀಶ್‌ ನೇರ ನೇಮಕಾತಿ ಪ.ಜಾತಿ 07-07-77 28-07-10 17-07-10 17-07-10 
61 ಪಭಾ.ಬಿ.ಎಸ್‌. ನೇರ ನೇಮಕಾತಿ 28-02-77 22-07-10 17-07-10 17-07-10 
62 ಕೆ.ಲಲಿತ ನೇರ ನೇಮಕಾತಿ 19-06-79 22-07-10 17-07-10 17-07-10 
63 ಎಲ್‌. ಲಲಿತಾಬಾಯಿ ನೇರ ನೇಮಕಾತಿ ಪ.ಜಾತಿ 01-06-75 23-07-10 17-07-10 17-07-10 
64 ಮಾಲತಿ. ಬಿ. ನೇರ ನೇಮಕಾತಿ 25-01-80 21-07-10 17-07-10 17-07-10 
65 ಪ್ರೇಮಾ. ಟಿ.ಎಲ್‌.ಎಸ್‌. ನೇರ ನೇಮಕಾತಿ 04-11-80 21-07-10 17-07-10 17-07-10 
66 ಬಿ.ಎಸ್‌.ಹೇಮಲತ ನೇರ ನೇಮಕಾತಿ ಪ.ಜಾತಿ 24-05-76 23-07-10 17-07-10 17-07-10 
67 ವೆಂಕಟೇಶ ನೇರ ನೇಮಕಾತಿ 05-01-81 23-07-10 17-07-10 17-07-10 
68 ಭಾರತಿ. ಸಿ.ಆರ್‌. ನೇರ ನೇಮಕಾತಿ 21-05-80 11-08-10 17-07-10 17-07-10 
69 ಸರೋಜ ನೇರ ನೇಮಕಾತಿ 21-07-82 05-08-10 17-07-10 17-07-10 
70 ಕೆ.ಅನ್ನಪೂರ್ಣ ನೇರ ನೇಮಕಾತಿ 26-01-77 22-07-10 17-07-10 17-07-10 
71 ವಿಜಯಲಕ್ಷ್ಮಿ ನೇರ ನೇಮಕಾತಿ ಪ.ಜಾತಿ 19-01-85 26-07-10 17-07-10 17-07-10 
72 ಅನಿತ. ವಿ. ಮಡ್ಡೂರ್‌ ನೇರ ನೇಮಕಾತಿ ಪ.ವರ್ಗ 01-06-78 22-07-10 17-07-10 17-07-10 
73 ಮಹಾಂತೇಶ್‌ ಚಿವತಗುಂಡಿ ನೇರ ನೇಮಕಾತಿ 21-07-71 24-07-10 17-07-10 17-07-10 
































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೧೩ 
















































































ನೇಮಕಾತಿಗೆ/ 
ನೈಜವಾಗಿ 
ನೇರ ನೇಮಕಾತಿ ಸೇವೆಗೆ ಜೇಷ್ಠತೆಗೆ 
ಮುಂಬಡಿ 
ಕ್ರಸ. ಅಧಿಕಾರಿಗಳ ಹೆಸರು / ಮುಂಬಡಿ / ಜಾತಿ ಜನ್ನ ದಿನಾಂಕ ಸೇರಿದ ನ ನೈಜವಾದ 
ವ ಈ ಹೊಂದಿದ 
ಇತರೆ ದಿನಾಂಕ ಅರ್ಹತಾ 
ದಿನಾಂಕ 
ದಿನಾಂಕ 
74 ಎನ್‌.ಜಿ. ಪಕಾಶ್‌ ಮುಂಬಡ್ತಿ 11-01-52 27-09-75 10-08-10 10-08-10 
75 ಎ. ಪುಟ್ಟವೀರಸ್ವಾಮಿ ಮುಂಬಡ್ತಿ 17-05-53 27-09-75 10-08-10 10-08-10 
76 ಪಿ.ಎಂ. ರಾಧಾಕೃಷ್ಣ ಮುಂಬಡ್ತಿ 09-03-54 27-09-75 10-08-10 10-08-10 
11 ಡಿ.ಎನ್‌. ಕಪಟ್‌ಕರ್‌ ಮುಂಬಡ್ತಿ 01-06-53 27-09-75 10-08-10 10-08-10 
78 ಎಸ್‌.ಬಿ. ರಾಜಶೇಖರ್‌ ಮುಂಬಡ್ತಿ 31-10-54 27-09-75 10-08-10 10-08-10 
79 ಸೈಯದ್‌ ಮುನೀರ್‌ ಮುಂಬಡ್ತಿ 16-04-54 27-09-75 10-08-10 10-08-10 
80 ಚಂದ್ರಶೇಖರ. ಪಿ. ನಾಯಕ್‌ ಮುಂಬಡ್ತಿ 05-01-52 27-09-75 10-08-10 10-08-10 
81 ಎ.ಬಿ. ಪಾಟೀಲ್‌ ಮುಂಬಡ್ತಿ 16-06-53 29-05-76 10-08-10 10-08-10 
82 ಎಂ. ಕೆಂಚಪ್ಪ ಮುಂಬಡ್ತಿ ಪ.ಜಾತಿ 08-05-52 18-12-74 10-08-10 10-08-10 
83 ಪಿ. ಹರ್ಷಕುಮಾರ್‌ ಮುಂಬಡ್ತಿ 05-08-55 14-09-77 10-08-10 10-08-10 
84 ಎಸ್‌. ಸಿದ್ದರಾಜು ಮುಂಬಡ್ತಿ ಪ.ಜಾತಿ 21-06-57 09-12-81 10-08-10 10-08-10 
85 ಎಸ್‌.ಎಂ. ಖಾದ್ರಿ ಮುಂಬಡ್ತಿ 11-05-52 11-10-79 10-08-10 10-08-10 
86 ಡಿ.ಎಸ್‌. ಮಂಜುನಾಥ್‌ ಮುಂಬಡ್ತಿ 20-03-55 08-12-75 10-08-10 10-08-10 
87 ಎಸ್‌. ಕೃಷ್ಣಪ್ಪ ಮುಂಬಡ್ತಿ ಪ.ವರ್ಗ 26-06-72 20-09-02 10-08-10 10-08-10 
ಆಯುಕ್ತರು, 
ಪಿ.ಆರ್‌. 217 ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು 


IN THE COURT OF 5" ADDITIONAL CHIEF METROPOLITAN MAGISTRATE COURT, 
BANGALORE CITY 


Date:16.02.2012 


it is hereby notified for the information of the public that the under mentioned two wheelers which is in the custody of 
kamakshipalya police station Bangalore city has unclaimed shall be confiscated to the government and Disposed if not claimed by 


the owner with proof of ownership with in one month from the date of the publication of this notification. 




















S.No. C.misc No. P.F No. Vehicle No. Engine No. Chasis No. 

1 1665/2011 198/11 1)KA-02-EJ-1913 MI121M60612, M121F159148 
TVSFIERO 

2 -do- -do- 2)KA-02-EA-9918 YAMAHA | 13028138, 99K1L6-028138 

3 1671/2011 200/11 1) KA-03-EN-3939 TVS N3302M431730 N3302F429038 
VICTOR 

4 -do- -do- 2) KA-02-EB-1338 IDI152475 ILl-152475 
YAMAHA 

5 1679/2011 202/11 KA-03-EA-9169 5060795 00೯5000-5060795 
YAMAHA 































































































೧೬೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 
S.No. C.misc No. P.F No. Vehicle No. Engine No. Chasis No. 

6 -do- -do- 2)CKE-9077 1DIPO98782 ILl-098782 
YAMAHA 

7 1683/2011 203/11 1)KA-02-2308 MD621BD1 191146577 
TVS XL 

8 -do- -do- 2)KA-04-U-9902 DDMBFA8504 DPFBFA16289 
BAJAJ CALIBER, 

9 1689/2011 204/11 1)KA-01-X-289 DUMBLE87415 OFBLE55209 
BAJAJ CT-100 

10 -do- -do- 2)KA-05-ED-7350 P1008F318229 | 
1/5 XL 

11 1712/2011 207/11 1)KA-27-H-8650 P3008F311516 - 
TVS XL 

12 -do- -do- 2)KA-02-ES-5045 OF1D51390919 MD625AF165018728 
TVS VICTOR 

13 -do- -do- 3)KA-02-EM-5740 DUMBLC39707 DUFBLC46513 
BAJAJ CT-100, 

14 728/2011 216/11 1)KA-41-K-2740 HA10EAB9D28295 MBLHA10FJ89B09073 
HERO HONDA SPLNDER 

15 -do- -do- 2)KA-04-EF-558 M1301M163205 M1301F162296 
TVS FIERO 

16 1810/11 253/11 1)Old bajaj chetak ಇದು ತುಕ್ಕು ಹಿಡಿದಿರುವುದರಿಂದ ಇಂಜಿನ್‌ ನಂ. 
No. KA-02-EJ-1728 ಚಾಸಿಸ್‌ ನಂಬರ್‌ ಸ್ಪಷ್ಟವಾಗಿ ಕಂಡುಬರುತ್ತಿಲ್ಲ. 

17 -do- -do- 2)Old bajaj chetak ಇದು ತುಕ್ಕು ಹಿಡಿದಿರುವುದರಿಂದ ಇಂಜಿನ್‌ ನಂ. 
No. KA-03-K-8575, ಚಾಸಿಸ್‌ ನಂಬರ್‌ ಸಷ್ಟವಾಗಿ ಕಂಡುಬರುತ್ತಿಲ್ಲ 

18 -do- -do- 3)Old bajaj chetak WO6E024 | ಇದು ತುಕ್ಕು ಹಿಡಿದಿರುವುದರಿಂದ ಚಾಸಿಸ್‌ 
No. CKN-6388, 410, ನಂಬರ್‌ ಸ್ಪಷ್ಟವಾಗಿ ಕಂಡುಬರುತ್ತಿಲ್ಲ. 

19 -do- -do- 4)Old Hero puch ಇದು ತುಕ್ಕು ಹಿಡಿದಿರುವುದರಿಂದ ಇಂಜಿನ್‌ ನಂ. 
No. KA-03-L-4795, ಚಾಸಿಸ್‌ ನಂಬರ್‌ ಸಷ್ಟವಾಗಿ ಕಂಡುಬರುತ್ತಿಲ್ಲ. 

20 -do- -do- 5)Old bajaj chetak ಇದು ತುಕ್ಕು ಹಿಡಿದಿರುವುದರಿಂದ ಇಂಜಿನ್‌ ನಂ. 
No. CAR-8255 ಚಾಸಿಸ್‌ ನಂಬರ್‌ ಸಷ್ಟವಾಗಿ ಕಂಡುಬರುತ್ತಿಲ್ಲ. 

21 -do- -do- 6)Old Scooty pept ತುಕ್ಕು ಹಿಡಿದಿರುವುದರಿಂದ ಇಂಜಿನ್‌ 
No. KA-03-EY-4601, KIFPLO21 | ನಂಬರ್‌ ಸ್ಪಷ್ಟವಾಗಿ ಕಂಡುಬರುತ್ತಿಲ್ಲ. 

15, 

22 1811/11 254/11 1)016 kinetic honda ಇದು ತುಕ್ಕು ಹಿಡಿದಿರುವುದರಿಂದ ಇಂಜಿನ್‌ ನಂ. 
No. KA-05-X-6827, ಚಾಸಿಸ್‌ ನಂಬರ್‌ ಸಷ್ಟವಾಗಿ ಕಂಡುಬರುತ್ತಿಲ್ಲ. 

23 -do- -do- 2)Old kinetic Zoom ಇದು ತುಕ್ಕು ಹಿಡಿದಿರುವುದರಿಂದ ಇಂಜಿನ್‌ ನಂ. 














No. KA-01-E-3019, 





ಚಾಸಿಸ್‌ ನಂಬರ್‌ ಸ್ಪಷ್ಟವಾಗಿ ಕಂಡುಬರುತ್ತಿಲ್ಲ. 





















































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೧೫ 
S.No. C.misc No. P.F No. Vehicle No. Engine No. Chasis No. 
24 -do- -do- 3)Old kinetic marvel ತುಕ್ಕು ಹಿಡಿದಿರುವುದರಿಂದ ಇಂಜಿನ್‌ KIFPLO2115 
No. KA-05-X-3878, ನಂಬರ್‌ ಸ್ಪಷ್ಟವಾಗಿ ಕಂಡುಬರುತ್ತಿಲ್ಲ. 
25 -do- -do- 4)Old TVS XL ತುಕ್ಕು ಹಿಡಿದಿರುವುದರಿಂದ ಇಂಜಿನ್‌ | A002FPLO2 
No. KA-05-E-1809, ನಂಬರ್‌ ಸ್ಪಷ್ಟವಾಗಿ ಕಂಡುಬರುತ್ತಿಲ್ಲ. | 115 
26 -do- -do- 5)Old TVS XL ಇದು ತುಕ್ಕು ಹಿಡಿದಿರುವುದರಿಂದ ಇಂಜಿನ್‌ ನಂ. 
No. KA-04-EB-4864, ಚಾಸಿಸ್‌ ನಂಬರ್‌ ಸಷ್ಟವಾಗಿ ಕಂಡುಬರುತ್ತಿಲ್ಲ. 
27 -do- -do- 6)Old bajaj chetak ಇದು ತುಕ್ಕು ಹಿಡಿದಿರುವುದರಿಂದ ಇಂಜಿನ್‌ ನಂ. 
No. KA-03-EB-1783, ಚಾಸಿಸ್‌ ನಂಬರ್‌ ಸಷ್ಟವಾಗಿ ಕಂಡುಬರುತ್ತಿಲ್ಲ. 
5" Additional chief metropolitan magistrate, 
P.R. 215 Bangalore city 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ನ್ಯಾಯಾಲಯ. 


ಎಫ್‌.ಓ.ಸಿ ಸಂಖ್ಯೆ:30/1990-91 ದಿನಾಂಕ: 02/05/1990. 


AN HH LAA; 1714.30/90-91, © ॥॥॥) 20/12/2011. 


ಉಪಸ್ಥಿತರು : ಶ್ರೀ.ಕೆ.ಬಿ.ಮಂಜುನಾಥ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳೆ, ಬೆಂಗಳೂರು 


€ 


ANiiil 2 


: ವಲಯ ಅರಣ್ಯಾಧಿಕಾರಿ, ಅರಣ್ಯ ಸಂಚಾರಿ ದಳೆ, ಬೆಂಗಳೂರು 


Apl ॥!1 0881011 : ಪತ್ತೆಯಾಗಿರುವುದಿಲ್ಲ. 
1!1 ದ 0೫/ 81[ 0 


1. 


ದಿನಾಂಕ: 02-05-1990ರಂದು ಬೆಳಿಗ್ಗೆ 6.00 ಗಂಟೆಯ ಸಮಯದಲ್ಲಿ ವಾಣಿಜ್ಯ ತೆರಿಗೆ ಇನ್ಸ್‌ಪೆಕ್ಟರ್‌, ಸಂಚಾರಿ ಚೆಕ್‌ಪೋಸ್ಟ್‌-2 ಇವರು 
ಬೆಂಗಳೂರು ಪಶ್ಚಿಮ, ಕಾಮಾಕ್ಷಿಪಾಳ್ಯದ ಬಸ್ಸು ನಿಲ್ದಾಣದ ಹತ್ತಿರ ಶ್ರೀಗಂಧದ ತುಂಡುಗಳು ತುಂಬಿರುವ ಚೀಲಗಳು ಇರುವ ಬಗ್ಗೆ ನೀಡಿದ 
ಮಾಹಿತಿಯ ಮೇರೆಗೆ ಅರಣ್ಯ ಸಂಚಾರಿ ದಳದ ಸಿಬ್ಬಂದಿಗಳು ಸದರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಲಾಗಿ, ಗೋಣಿಚೀಲಗಳು ಹಾಗೂ 
ಒಂದು ರಟ್ಟಿನ ಪೆಟ್ಟಿಗೆ ಇರುವುದು ಕಂಡುಬಂದಿರುತ್ತದೆ. ನಂತರ ಸದರಿ ಚೀಲಗಳನ್ನು ತೆಗೆಯಿಸಿ ನೋಡಲಾಗಿ, ಶ್ರೀಗಂಧದ ತುಂಡುಗಳಿದ್ದು, 
ಒಟ್ಟು ತೂಕ 38 ಕೆ.ಜಿ ಇರುತ್ತದೆ. ಇದರ ವಾರಸುದಾರರು ಯಾರಾದರೂ ಇರಬಹುದೆಂದು ಸುತ್ತಮುತ್ತಲಿನ ಜನರನ್ನು ವಿಚಾರಿಸಲಾಗಿ, 
ಮಾಹಿತಿ ಲಭ್ಯವಾಗಿರುವುದಿಲ್ಲ. ಸೂಕ್ತ ರಹದಾರಿ ಇಲ್ಲದೇ ಶ್ರೀಗಂಧವನ್ನು ಸಾಗಣೆ ಮಾಡುವುದು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಪ್ರಕಾರ 
ಅಕ್ರಮವಾಗಿರುವುದರಿ೦ಂದ ಸದರಿ ಶ್ರೀಗಂಧವನ್ನು ಮಹಜರ್‌ ಸಹಿತ ಸರ್ಕಾರದ ಪರ ಅಮಾನತ್ತುಪಡಿಸಿಕೊಂಡು ಅರಣ್ಯ ಅಪರಾಧ 
ಮೊಕದ್ದಮೆಯನ್ನು ದಾಖಲಿಸಿರುತ್ತಾರೆ. ಹೆಚ್ಚಿನ ತನಿಖೆಗಾಗಿ 38 ಕೆ.ಜಿ ಶ್ರೀಗಂಧವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳೆ, ಬೆಂಗಳೂರು ರವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ಜಪ್ತು ಮಾಡಲಾದ ಮುದ್ದೆಮಾಲನ್ನು 
ಸುರಕ್ಷತೆಗಾಗಿ ಅರಣ್ಯ ಸಂಚಾರಿ ದಳದ ದಾಸ್ತಾನು ಮಳಿಗೆಯಲ್ಲಿ ಇಡಲಾಗಿರುತ್ತದೆ. 


ಸೂಕ್ತ ರಹದಾರಿ ಇಲ್ಲದೇ ಅಕ್ರಮವಾಗಿ ಶ್ರೀಗಂಧವನ್ನು ಸಾಗಣೆ ಅಥವಾ ದಾಸ್ತಾನು ಮಾಡುವುದು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಟನ್‌ 
87ರ ಉಲ್ಲಂಘನೆಯಾಗಿದ್ದು. ಸದರಿ ಕಾಯ್ದೆಯ ಸೆಕ್ಷನ್‌ 71ಎ ರಡಿಯಲ್ಲಿ ಕ್ರಮ ಜರುಗಿಸಲು ಹಾಗೂ ಆರೋಪಿಗಳು ಪತ್ತೆಯಾಗದೇ ಇರುವ 
ಕಾರಣ, ಅಮಾನತ್ತುಪಡಿಸಿಕೊಂಡಿರುವ 38 ಕೆ.ಜಿ ಶ್ರೀಗಂಧವನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಕ್ರಮ ಜರುಗಿಸುವಂತೆ 
ವಲಯ ಅರಣ್ಯಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆ೦ಗಳೂರು ಇವರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಬೆ೦ಗಳೂರು ರವರನ್ನು ಕೋರಿರುತ್ತಾರೆ. 


ಪ್ರಕರಣಕ್ಕೆ ಸಂಬಂಧಿಸಿದ ಸರ್ಕಾರಿ ಪರ ಸಾಕ್ಷಿಗಳಾದ ಶ್ರೀ.ಕೆ.ಯು.ಪೋತಪ್ಪ ಬಿನ್‌ ಲೇಟ್‌ ಶ್ರೀ.ಕೆ.ಯು.ಅಂಬಣ್ಣ, ವಲಯ ಅರಣ್ಯಾಧಿಕಾರಿ 
(ಅಂದಿನ ವನಪಾಲಕ), ಶ್ರೀ.ಎನ್‌.ಜಿ.ಸತ್ಯನಾರಾಯಣ, ವಲಯ ಅರಣ್ಯಾಧಿಕಾರಿ (ಅಂದಿನ ಅರಣ್ಯ ರಕ್ಷಕ) ಇವರುಗಳ ಮುಖ್ಯ 
ವಿಚಾರಣೆಯನ್ನು ಶ್ರೀ.ರವಿಕುಮಾರ್‌, ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾಂಕ:16-09-2011ರಂದು ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ಸಮಕ್ಷಮ ನಡೆಸಿರುತ್ತಾರೆ. 





೧೬೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 
4. ಸರ್ಕಾರಿ ಸಾಕ್ಷಿಗಳು ನೀಡಿರುವ ಹೇಳಿಕೆಗಳು ಮತ್ತು ಪ್ರಕರಣದಲ್ಲಿ ಲಭ್ಯವಿರುವ ದಾಖಲೆಗಳನ್ನು ಆಧರಿಸಿ ಸರ್ಕಾರಿ ವಕೀಲರು ವಾದವನ್ನು 

ಮಂಡಿಸಿರುತ್ತಾರೆ. ಸರ್ಕಾರಿ ವಕೀಲರ ವಾದ ಹಾಗೂ ಹಾಜರುಪಡಿಸಿರುವ ದಾಖಲೆಗಳನ್ನು ಪರಿಶೀಲಿಸಲಾಯಿತು. ಆರೋಪಿಗಳು 
ಪತ್ತೆಯಾಗದೇ ಇರುವುದರಿಂದ ಹಾಗೂ ಪ್ರತಿವಾದಿಗಳು ಹಾಜರಿರದ ಕಾರಣ ನನ್ನ ಎದುರಿನಲ್ಲಿ ಹಾಜರುಪಡಿಸಿರುವ ದಾಖಲೆಗಳ ಆದಾರದ 
ಮೇಲೆ ತೀರ್ಮಾನವನ್ನು ಕೈಗೊಳ್ಳಬೇಕಾಗಿರುತ್ತದೆ. ತೀರ್ಮಾನವನ್ನು ಕೈಗೊಳ್ಳಲು ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಬೇಕಾಗಿದೆ. 

5(1) ಸದರಿ ಪ್ರಕರಣದಲ್ಲಿ ಅಮಾನತ್ತುಪಡಿಸಿಕೊಳ್ಳಲಾಗಿರುವ ಒಟ್ಟು 38 ಕೆ.ಜಿ ಶ್ರೀಗಂಧದ ತುಂಡುಗಳನ್ನು ದಾಸ್ತಾನು ಮಾಡಿರುವುದು ಕರ್ನಾಟಕ 
ಅರಣ್ಯ ಕಾಯ್ದೆ 1963 ರ ಸೆಕ್ಟನ್‌ 87 ರ ಉಲ್ಲಂಘನೆಯಾಗಿದೆಯೇ? 

5(2) ಸದರಿ ಪ್ರಕರಣದಲ್ಲಿ ಅಮಾನತ್ತುಪಡಿಸಿಕೊಳ್ಳಲಾಗಿರುವ ಒಟ್ಟು 38 ಕೆ.ಜಿ ಶ್ರೀಗಂಧದ ತುಂಡುಗಳನ್ನು ಸರ್ಕಾರದ ಪರ ಮುಟ್ಟುಗೋಲು 
ಹಾಕಿಕೊಳ್ಳಲು ಯೋಗ್ಯವಾಗಿದೆಯೇ? 

5(3) ಮೇಲಿನ ಅಂಶಗಳಿಗೆ ಅನುಗುಣವಾಗಿ ಯಾವ ಆದೇಶ? 
ಮೇಲಿನ ಅಂಶಗಳಿಗೆ ನನ್ನ ಉತ್ತರ ಈ ಕೆಳಕಂಡಂತೆ ಇರುತ್ತದೆ. 

5(4) ಮೊದಲನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ. 

5(5) ಎರಡನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ. 

5(6) ಅಂತಿಮ ಆದೇಶವನ್ನು ಈ ಕೆಳಕಂಡ ಕಾರಣಗಳಿಗೆ ನೀಡಲಾಗಿದೆ. 


ದಿನಾ೦ಕ:02-05-1990ರ೦ದು ಬೆಳಿಗ್ಗೆ 6.00 ಗಂಟೆಯ ಸಮಯದಲ್ಲಿ ಬೆಂಗಳೂರು ಪಶ್ಚಿಮ, ಕಾಮಾಕ್ಷಿಪಾಳ್ಯದ ಬಸ್ಸು ನಿಲ್ದಾಣದ ಬಳಿ 
ಶ್ರೀಗಂಧದ ತುಂಡುಗಳನ್ನು ದಾಸ್ತಾನು ಮಾಡಿರುವುದು ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ಸೆಕ್ಷನ್‌ 87ರ ಉಲ್ಲಂಘನೆಯಾಗಿರುತ್ತದೆ. 
ಶ್ರೀಗಂಧವನ್ನು ದಾಸ್ತಾನು ಮಾಡಿರುವ ವ್ಯಕ್ತಿಗಳು ಪತ್ತೆಯಾಗಿರುವುದಿಲ್ಲ. ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್‌ 84ರ ಮೇರೆಗೆ 
ಶ್ರೀಗಂಧವು ರಾಜ್ಯ ಸರ್ಕಾರದ ಸ್ವತ್ತಾಗಿದ್ದು, ಅದರ ಮಾಲೀಕತ್ವವು ಸಾಬೀತಾಗುವವರೆಗೆ ರಾಜ್ಯ ಸರ್ಕಾರದ ಸ್ವತ್ತೆಂದು ಪರಿಗಣಿಸಬೇಕಾಗಿರುತ್ತದೆ. 
ಅರಣ್ಯ ಸಿಬ್ಬಂದಿಯು ದಾಖಲಿಸಿರುವ ಮೊಕದ್ದಮೆಯು ಅರಣ್ಯ ಕಾಯ್ದೆಯ ವ್ಯಾಪ್ತಿಯಲ್ಲಿ ಸರಿ ಇರುತ್ತದೆ. ಸರ್ಕಾರಿ ಪರ ಸಾಕ್ಷಿಗಳು ಸಹ 
ಸದರಿ ಶ್ರೀಗಂಧವನ್ನು ಅಕ್ರಮವಾಗಿ ದಾಸ್ತಾನು ಮಾಡಿರುವುದನ್ನು ವಿಚಾರಣಾ ಸಮಯದಲ್ಲಿ ಹೇಳಿಕೆ ನೀಡಿರುತ್ತಾರೆ. ಸರ್ಕಾರಿ ವಕೀಲರು ತಮ್ಮ 
ವಾದದಲ್ಲಿ ಸೆಕ್ಷನ್‌ 84ರ ಮೇರೆಗೆ ಶ್ರೀಗಂಧವು ಸರ್ಕಾರಿ ಸ್ವತ್ತಾಗಿದ್ದು, ಪ್ರಕರಣದಲ್ಲಿ ಒಳಗೊಂಡಿರುವ 38 ಕೆ.ಜಿ ಶ್ರೀಗಂಧದ ವಾರಸುದಾರರು 
ಇಲ್ಲದಿರುವುದರಿಂದ ಸದರಿ ಮಾಲನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕೆಂದು ವಾದಿಸಿರುತ್ತಾರೆ. 


ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್‌ 71ಎ ಮೇರೆಗೆ ಪ್ರಕರಣದಲ್ಲಿ ಅಮಾನತ್ತುಪಡಿಸಿಕೊಳ್ಳಲಾದ 38 ಕೆ.ಜಿ ಶ್ರೀಗಂಧದ ತುಂಡುಗಳನ್ನು 
ಫಿರ್ಯಾದಿಯು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ಮುಂದೆ 
ಹಾಜರುಪಡಿಸಿರುವುದರಿಂದ ಅಂತಹ ಸ್ವತ್ತನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಅವಕಾಶವಿರುವುದರಿಂದ ಸದರಿ 
ಶ್ರೀಗಂಧವನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುತ್ತದೆ. 


ಆದೇಶ 


ನಾನು ಕೆ.ಬಿ.ಮ೦ಜುನಾಥ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ಕರ್ನಾಟಕ 


ಅರಣ್ಯ ಕಾಯ್ದೆ 1963ರ ಸೆಕ್ಷನ್‌ 7ಎ ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅರಣ್ಯ ಅಪರಾಧ ಮೊಕದ್ದಮೆ ಸಂಖ್ಯೆ:30/1990-91ರಲ್ಲಿ 
ಅಮಾನತ್ತುಪಡಿಸಿಕೊಂಡಿರುವ 38 ಕೆ.ಜಿ ಶ್ರೀಗಂಧದ ತುಂಡುಗಳನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಈ ಮೂಲಕ ಆದೇಶಿಸಿರುತ್ತೇನೆ. 


ಈ ಆದೇಶವನ್ನು ಬೆರಳಚುಗಾರರಿಗೆ ಉತಲೇಖನ ಕೊಟಿದ್ದು, ಅವರು ಬೆರಳಚಿಸಿದ ನಂತರ ತಿದುಪಡಿ ಮಾಡಿ ಈ ದಿನ ದಿನಾಂಕ:20-12- 
gi ಜ pr) ಎಬಿ ಚ ಬ 


2011ರಂದು ತೆರೆದ ನ್ಯಾಯಾಲಯದಲ್ಲಿ ಘೋಷಿಸಲಾಗಿದೆ. 


ಈ ಆದೇಶವು ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 30 ದಿವಸಗಳ ನಂತರ ಜಾರಿಗೆ ಬರುತ್ತದೆ. 


ನು ವ 


ಕೆ.ಬಿ. ಮಂಜುನಾಥ, 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 


ಪಿ.ಆರ್‌. 242 ಅರಣ್ಯ ಸಂಚಾರಿ ದಳ, ಬೆಂಗಳೂರು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೧೭ 





ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆ೦ಗಳೂರು ರವರ ನ್ಯಾಯಾಲಯ. 


ಎಫ್‌.ಓ.ಸಿ ಸಂಖ್ಯೆ:62/1990-91 ದಿನಾಂಕ:15/06/1990. 


AW HAA; 1714.62/90-91, ₹ UiNPD0/12/2011. 


ಉಪಸ್ಥಿತರು : ಶ್ರೀ.ಕೆ.ಬಿ.ಮಂಜುನಾಥ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳೆ, ಬೆಂಗಳೂರು 


ANiiil 2 


; ವಲಯ ಅರಣ್ಯಾಧಿಕಾರಿ, ಅರಣ್ಯ ಸಂಚಾರಿ ದಳೆ, ಬೆಂಗಳೂರು 


Apl id 0881011 : ಪತ್ತೆಯಾಗಿರುವುದಿಲ್ಲ. 


{Pf ದ 0೫/ 1111 


ಸ 


ದಿನಾಂಕ:15-06-1990ರಂದು ಸಂಜೆ 5.00 ಗಂಟೆಯ ಸಮಯದಲ್ಲಿ ಅರಣ್ಯ ಸಂಚಾರಿ ದಳದ ಸಿಬ್ಬಂದಿಗಳು ಮೈಸೂರು ರಸ್ತೆ ವಾಣಿಜ್ಯ 
ತೆರಿಗೆ ಠಾಣೆಯ ಬಳಿ ತನಿಖಾ ಕಾರ್ಯ ನಿರ್ವಹಿಸುತ್ತಿದ್ದಾಗ ತನಿಖಾ ಠಾಣೆಯಿಂದ ಸುಮಾರು ಒಂದು ಫರ್‌ಲಾಂಗ್‌ ದೂರದ ರಸ್ತೆ 
ಬದಿಯಲ್ಲಿ ಗೋಣಿಚೀಲದಿಂದ ಹೊಲೆದು ಮಾಡಲಾದ ಪಾರ್‌ಸೆಲ್‌ ಬಂಡಲ್‌ಗಳು ಬಿದ್ದಿರುವುದು ಕಂಡುಬಂದು ವಾರಸುದಾರರು 
ಯಾರಾದರೂ ಇರಬಹುದೆಂದು ಕಾಯ್ದು ನೋಡಲಾಗಿ, ಯಾರು ಸಹ ಕಂಡುಬಾರದೇ ಇದ್ದುದರಿಂದ ಅನುಮಾನಸ್ಪದವಾಗಿ ಬಿದ್ದಿದ್ದ 
ಗೋಣಿಚೀಲದ ಬಂಡಲ್‌ಗಳನ್ನು ಪರಿಶೀಲಿಸಲಾಗಿ, ಶ್ರೀಗಂಧದ ತುಂಡುಗಳು ಮತ್ತು ಬೇರುಗಳನ್ನು ತುಂಬಿದ್ದು, ಅದಕ್ಕೆ ಡಿ.ಡಿ.ಟಿ ಪುಡಿಯನ್ನು 
ಸಿಂಪಡಿಸಿ ಶ್ರೀಗಂಧದ ವಾಸನೆ ಬಾರದಂತೆ ಮಾಡಲಾಗಿರುತ್ತದೆ. ನಂತರ ಶ್ರೀಗಂಧದ ಬಂಡಲ್‌ಗಳನ್ನು ಎಣಿಕೆ ಮಾಡಲಾಗಿ, ಒಟ್ಟು ಆರು 
ಬಂಡಲ್‌ಗಳು ಇದ್ದು, ಶ್ರೀಗಂಧದ ಒಟ್ಟು ತೂಕ 200 ಕೆ.ಜಿ ಇರುತ್ತದೆ. ಅಕ್ರಮವಾಗಿ ಶ್ರೀಗಂಧವನ್ನು ಯಾರೋ ಆಸಾಮಿಗಳು ಸಾಗಣೆ 
ಮಾಡುವಾಗ ಇಲಾಖಾ ಸಿಬ್ಬಂದಿಯನ್ನು ಕಂಡು ಅಲ್ಲಿಯೇ ಬಿಟ್ಟು ಹೋಗಿರಬಹುದೆಂದು ಶಂಕಿಸಿ, ಸೂಕ್ತ ರಹದಾರಿ ಇಲ್ಲದೇ ಶ್ರೀಗಂಧವನ್ನು 
ದಾಸ್ತಾನು ಮಾಡುವುದು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಪ್ರಕಾರ ಅಕ್ರಮವಾಗಿರುವುದರಿಂದ ಸದರಿ ಶ್ರೀಗಂಧವನ್ನು ಮಹಜರ್‌ ಸಹಿತ 
ಸರ್ಕಾರದ ಪರ ಅಮಾನತ್ತುಪಡಿಸಿಕೊಂಡು ಅರಣ್ಯ ಅಪರಾಧ ಮೊಕದ್ದಮೆಯನ್ನು ದಾಖಲಿಸಿರುತ್ತಾರೆ. ಹೆಚ್ಚಿನ ತನಿಖೆಗಾಗಿ 200 ಕೆ.ಜಿ 
ಶ್ರೀಗಂಧವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ಸಮಕ್ಷಮ 
ಹಾಜರುಪಡಿಸಿರುತ್ತಾರೆ. ಜಪ್ತು ಮಾಡಲಾದ ಮುದ್ದೆಮಾಲನ್ನು ಸುರಕ್ಷತೆಗಾಗಿ ಅರಣ್ಯ ಸಂಚಾರಿ ದಳದ ದಾಸ್ತಾನು ಮಳಿಗೆಯಲ್ಲಿ 
ಇಡಲಾಗಿರುತ್ತದೆ. 


ಸೂಕ್ತ ರಹದಾರಿ ಇಲ್ಲದೇ ಅಕ್ರಮವಾಗಿ ಶ್ರೀಗಂಧವನ್ನು ದಾಸ್ತಾನು ಮಾಡುವುದು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್‌ 87ರ 
ಉಲ್ಲಂಘನೆಯಾಗಿದ್ದು, ಸದರಿ ಕಾಯ್ದೆಯ ಸೆಕ್ಷನ್‌ 71ಎ ರಡಿಯಲ್ಲಿ ಕ್ರಮ ಜರುಗಿಸಲು ಹಾಗೂ ಆರೋಪಿಗಳು ಪತ್ತೆಯಾಗದೇ ಇರುವ 
ಕಾರಣ, ಅಮಾನತ್ತುಪಡಿಸಿಕೊಂಡಿರುವ 200 ಕೆ.ಜಿ ಶ್ರೀಗಂಧವನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಕ್ರಮ ಜರುಗಿಸುವಂತೆ 
ವಲಯ ಅರಣ್ಯಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆಂಗಳೂರು ಇವರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರನ್ನು ಕೋರಿರುತ್ತಾರೆ. 


ಪ್ರಕರಣಕ್ಕೆ ಸಂಬಂಧಿಸಿದ ಸರ್ಕಾರಿ ಪರ ಸಾಕ್ಷಿಗಳಾದ ಶ್ರೀ.ಕೆ.ಯು.ಪೋತಪ್ಪ ಬಿನ್‌ ಲೇಟ್‌ ಶ್ರೀ.ಕೆ.ಯು.ಅಂಬಣ್ಣ, ವಲಯ ಅರಣ್ಯಾಧಿಕಾರಿ 
(ಅಂದಿನ ವನಪಾಲಕ), ಶ್ರೀ.ಟಿ.ನಾರಾಯಣಪ್ಪ ಬಿನ್‌ ಶ್ರೀ.ತಿಮ್ಮಯ್ಯ, ವಲಯ ಅರಣ್ಯಾಧಿಕಾರಿ (ಅಂದಿನ ವನಪಾಲಕ) ಹಾಗೂ 
ಶ್ರೀ.ಹೆಚ್‌.ಶಿವಾನಂದ್‌ ಬಿನ್‌ ಶ್ರೀ.ಹೊನ್ನಯ್ಯ, ವನಪಾಲಕ (ಅಂದಿನ ಅರಣ್ಯ ರಕ್ಷಕ) ಇವರುಗಳ ಮುಖ್ಯ ವಿಚಾರಣೆಯನ್ನು ಶ್ರೀ.ರವಿಕುಮಾರ್‌, 
ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾ೦ಕ:16-09-2011ರಂದು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸ೦ರಕ್ಷಣಾಧಿಕಾರಿ, ಅರಣ್ಯ 
ಸಂಚಾರಿ ದಳ, ಬೆ೦ಗಳೂರು ರವರ ಸಮಕ್ಷಮ ನಡೆಸಿರುತ್ತಾರೆ. 


ಸರ್ಕಾರಿ ಪರ ಸಾಕ್ಷಿಗಳಾದ ಶ್ರೀ.ಬಿ.ರಾಜು, ವಲಯ ಅರಣ್ಯಾಧಿಕಾರಿ, ಶ್ರೀ.ಸಿದ್ದಪ್ಪ.ಎಂ, ಅರಣ್ಯ ರಕ್ಷಕ ಹಾಗೂ ಶ್ರೀ.ಪಿ.ಹೆಚ್‌.ಪ್ರಭಾಕರ್‌, ಅರಣ್ಯ 
ರಕ್ಷಕ ಇವರು ಗೈರು ಹಾಜರಾದ ಕಾರಣ ವಿಚಾರಣೆಗೆ ಒಳಪಡಿಸಲಾಗಿರುವುದಿಲ್ಲ. ಹಾಜರಿದ್ದ ಸರ್ಕಾರಿ ಸಾಕ್ಷಿಗಳು ನೀಡಿರುವ ಹೇಳಿಕೆಗಳು 
ಪ್ರಕರಣದಲ್ಲಿ 200 ಕೆ.ಜಿ ಶ್ರೀಗಂಧವನ್ನು ಅಕ್ರಮವಾಗಿ ದಾಸ್ತಾನು ಮಾಡಿರುವ ಬಗ್ಗೆ ಸಾಕ್ಷಿ ನೀಡಿರುವುದರಿಂದ ಗೈರು ಹಾಜರಿರುವ ಸಾಕ್ಷಿಗಳ 
ವಿಚಾರಣೆ ಅವಶ್ಯಕತೆ ಇಲ್ಲವೆಂದು ಸರ್ಕಾರಿ ವಕೀಲರು ವಾದವನ್ನು ಮಂಡಿಸಿರುತ್ತಾರೆ. 


ಸರ್ಕಾರಿ ಸಾಕ್ಷಿಗಳು ನೀಡಿರುವ ಹೇಳಿಕೆಗಳು ಮತ್ತು ಪ್ರಕರಣದಲ್ಲಿ ಲಭ್ಯವಿರುವ ದಾಖಲೆಗಳನ್ನು ಆಧರಿಸಿ ಸರ್ಕಾರಿ ವಕೀಲರು ವಾದವನ್ನು 
ಮಂಡಿಸಿರುತ್ತಾರೆ. ಸರ್ಕಾರಿ ವಕೀಲರ ವಾದ ಹಾಗೂ ಹಾಜರುಪಡಿಸಿರುವ ದಾಖಲೆಗಳನ್ನು ಪರಿಶೀಲಿಸಲಾಯಿತು. ಆರೋಪಿಗಳು 
ಪತ್ತೆಯಾಗದೇ ಇರುವುದರಿ೦ದ ಹಾಗೂ ಪ್ರತಿವಾದಿಗಳು ಹಾಜರಿರದ ಕಾರಣ ನನ್ನ ಎದುರಿನಲ್ಲಿ ಹಾಜರುಪಡಿಸಿರುವ ದಾಖಲೆಗಳ ಆದಾರದ 
ಮೇಲೆ ತೀರ್ಮಾನವನ್ನು ಕೈಗೊಳ್ಳಬೇಕಾಗಿರುತ್ತದೆ. ತೀರ್ಮಾನವನ್ನು ಕೈಗೊಳ್ಳಲು ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಬೇಕಾಗಿದೆ. 


೧೬೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





61) 


6(2) 


643) 


6(4) 


6(5) 


6(6) 


ಸದರಿ ಪ್ರಕರಣದಲ್ಲಿ ಅಮಾನತ್ತುಪಡಿಸಿಕೊಳ್ಳಲಾಗಿರುವ ಒಟ್ಟು 200 ಕೆ.ಜಿ ಶ್ರೀಗಂಧದ ತುಂಡು ಹಾಗೂ ಬೇರುಗಳನ್ನು ದಾಸ್ತಾನು 
ಮಾಡಿರುವುದು ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ಸೆಕ್ಷನ್‌ 87 ರ ಉಲ್ಲಂಘನೆಯಾಗಿದೆಯೇ? 


ಸದರಿ ಪ್ರಕರಣದಲ್ಲಿ ಅಮಾನತ್ತುಪಡಿಸಿಕೊಳ್ಳಲಾಗಿರುವ ಒಟ್ಟು 200 ಕೆ.ಜಿ ಶ್ರೀಗಂಧದ ತುಂಡುಗಳನ್ನು ಸರ್ಕಾರದ ಪರ ಮುಟ್ಟುಗೋಲು 
ಹಾಕಿಕೊಳ್ಳಲು ಯೋಗ್ಯವಾಗಿದೆಯೇ? 


ಮೇಲಿನ ಅಂಶಗಳಿಗೆ ಅನುಗುಣವಾಗಿ ಯಾವ ಆದೇಶ? 
ಮೇಲಿನ ಅಂಶಗಳಿಗೆ ನನ್ನ ಉತ್ತರ ಈ ಕೆಳಕಂಡಂತೆ ಇರುತ್ತದೆ. 
ಮೊದಲನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ. 
ಎರಡನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ. 
ಅಂತಿಮ ಆದೇಶವನ್ನು ಈ ಕೆಳಕಂಡ ಕಾರಣಗಳಿಗೆ ನೀಡಲಾಗಿದೆ. 


ದಿನಾ೦ಕ:15-06-1990ರಂದು ಮೈಸೂರು ರಸ್ತೆ ವಾಣಿಜ್ಯ ತೆರಿಗೆ ಠಾಣೆಯ ಬಳಿ ಸುಮಾರು ಒಂದು ಫರ್‌ಲಾಂಗ್‌ ದೂರದ ರಸ್ತೆ ಬದಿಯಲ್ಲಿ 
ಗೋಣಿಚೀಲದ ಬಂಡಲ್‌ಗಳಲ್ಲಿ ಶ್ರೀಗಂಧದ ತುಂಡುಗಳು ಮತ್ತು ಬೇರುಗಳನ್ನು ತುಂಬಿರುವುದು ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ಸೆಕ್ಷನ್‌ 
87ರ ಉಲ್ಲಂಘನೆಯಾಗಿರುತ್ತದೆ. ಶ್ರೀಗಂಧವನ್ನು ದಾಸ್ತಾನು ಮಾಡಿರುವ ವ್ಯಕ್ತಿಗಳು ಪತ್ತೆಯಾಗಿರುವುದಿಲ್ಲ. ಕರ್ನಾಟಕ ಅರಣ್ಯ ಕಾಯ್ದೆ 1963ರ 
ಸೆಕ್ಷನ್‌ 84ರ ಮೇರೆಗೆ ಶ್ರೀಗಂಧವು ರಾಜ್ಯ ಸರ್ಕಾರದ ಸ್ವತ್ತಾಗಿದ್ದು, ಅದರ ಮಾಲೀಕತ್ವವು ಸಾಬೀತಾಗುವವರೆಗೆ ರಾಜ್ಯ ಸರ್ಕಾರದ ಸ್ವತ್ತೆಂದು 
ಪರಿಗಣಿಸಬೇಕಾಗಿರುತ್ತದೆ. ಅರಣ್ಯ ಸಿಬ್ಬಂದಿಯು ದಾಖಲಿಸಿರುವ ಮೊಕದ್ದಮೆಯು ಅರಣ್ಯ ಕಾಯ್ದೆಯ ವ್ಯಾಪ್ತಿಯಲ್ಲಿ ಸರಿ ಇರುತ್ತದೆ. ಸರ್ಕಾರಿ 
ಪರ ಸಾಕ್ಷಿಗಳು ಸಹ ಸದರಿ ಶ್ರೀಗಂಧವನ್ನು ಅಕ್ರಮವಾಗಿ ದಾಸ್ತಾನು ಮಾಡಿರುವುದನ್ನು ವಿಚಾರಣಾ ಸಮಯದಲ್ಲಿ ಹೇಳಿಕೆ ನೀಡಿರುತ್ತಾರೆ. 
ಆದುದರಿಂದ ಒಟ್ಟು 200 ಕೆ.ಜಿ ಶ್ರೀಗಂಧದ ತು೦ಡು ಹಾಗೂ ಬೇರುಗಳು ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ಸೆಕ್ಟನ್‌ 84ರ ಮೇರೆಗೆ 
ಸರ್ಕಾರಿ ಸ್ಪತ್ತಾಗಿದ್ದು, ಸೆಕ್ಷನ್‌ 87ರ ಉಲ್ಲಂಘನೆ ಆಗಿರುವುದು ಖಾತರಿಯಾಗಿರುತ್ತದೆ. 


ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್‌ 71ಎ ಮೇರೆಗೆ ಸದರಿ ಪ್ರಕರಣದಲ್ಲಿ ಅಮಾನತ್ತುಪಡಿಸಿಕೊ೦ಡಿರುವ ಸರ್ಕಾರ ಸ್ವತ್ತಾದ 200 ಕೆ.ಜಿ 
ಶ್ರೀಗಂಧದ ತುಂಡು ಹಾಗೂ ಬೇರುಗಳನ್ನು ಅಧಿಕೃತ ಅಧಿಕಾರಿಯ ಮುಂದೆ ಹಾಜರುಪಡಿಸಿರುವುದರಿಂದ ಅಂತಹ ಸ್ವತ್ತನ್ನು ಸರ್ಕಾರದ ಪರ 
ಮುಟ್ಟುಗೋಲು ಹಾಕಿಕೊಳ್ಳಲು ಅವಕಾಶವಿರುವುದರಿಂದ ಸದರಿ ಶ್ರೀಗಂಧವನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು 
ಯೋಗ್ಯವಾಗಿರುತ್ತದೆ. 


ಆದೇಶ 


ನಾನು ಕೆ.ಬಿ.ಮ೦ಜುನಾಥ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆ೦ಗಳೂರು ಕರ್ನಾಟಕ 


ಅರಣ್ಯ ಕಾಯ್ದೆ 1963ರ ಸೆಕ್ಟನ್‌ 71ಎ ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅರಣ್ಯ ಅಪರಾಧ ಮೊಕದ್ದಮೆ ಸಂಖ್ಯೆ:62/1990-91ರಲ್ಲಿ 
ಅಮಾನತ್ತುಪಡಿಸಿಕೊಂಡಿರುವ 200 ಕೆ.ಜಿ ಶ್ರೀಗಂಧದ ತುಂಡು ಹಾಗೂ ಬೇರುಗಳನ್ನುಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಈ ಮೂಲಕ 
ಆದೇಶಿಸಿರುತ್ತೇನೆ. 


ಈ ಆದೇಶವನು, ಬೆರಳಚುಗಾರರಿಗೆ ಉತಲೇಖನ ಕೊಟಿದ್ದು, ಅವರು ಬೆರಳಚಿಸಿದ ನಂತರ ತಿದುಪಡಿ ಮಾಡಿ ಈ ದಿನ ದಿನಾಂಕ:20-12- 
gi ಜ pr) ಎಬಿ ಚ ಬ 


2011ರಂದು ತೆರೆದ ನ್ಯಾಯಾಲಯದಲ್ಲಿ ಘೋಷಿಸಲಾಗಿದೆ. 


ಈ ಆದೇಶವು ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 30 ದಿವಸಗಳ ನಂತರ ಜಾರಿಗೆ ಬರುತ್ತದೆ. 


ನ್‌ ಅ 


ಕೆ.ಬಿ.ಮಂಜುನಾಥ, 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 


ಪಿ.ಆರ್‌. 243 ಅರಣ್ಯ ಸಂಚಾರಿ ದಳ, ಬೆಂಗಳೂರು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೧೯ 





ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ನ್ಯಾಯಾಲಯ. 


ಎಫ್‌.ಓ.ಸಿ ಸಂಖ್ಯೆ:112/2007-08 ದಿನಾಂಕ:13/01/2008. 


AW ಔ 1/11/1714.112/07-08, ₹10) 20/12/2011 


ಉಪಸ್ಥಿತರು : ಶ್ರೀ.ಕೆ.ಬಿ.ಮಂಜುನಾಥ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳೆ, ಬೆಂಗಳೂರು 


ANiiil 2 


: ವಲಯ ಅರಣ್ಯಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆ೦ಗಳೂರು 


Apl ॥!1 0881011 : ಪತ್ತೆಯಾಗಿರುವುದಿಲ್ಲ. 


{Pi ದ 0೫/ 1111 


ದಿನಾಂಕ:13-01-2008ರಂದು ಖಚಿತ ಮಾಹಿತಿಯ ಮೇರೆಗೆ ಅರಣ್ಯ ಸಂಚಾರಿ ದಳದ ಸಿಬ್ಬಂದಿಗಳು ಚನ್ನಪಟ್ಟಣ ತಾಲ್ಲೂಕು, ಷಾ 
ಕಾಲೋನಿಯ ಷಾ ರೋಡ್‌ನಲ್ಲಿರುವ ಈದ್ಗಾ ಮೈದಾನದ ಈದ್ಗಾ ಸಂಸ್ಥೆಯ ಖಾಲಿ ಸ್ಥಳಕ್ಕೆ ಭೇಟ ನೀಡಿ ಸ್ಥಳ ಪರಿಶೀಲಿಸಲಾಗಿ, ಅಕ್ರಮವಾಗಿ 
ಬೀಟೆ ಮರದ ತುಂಡುಗಳನ್ನು ಶೇಖರಿಸಿಟ್ಟಿರುವುದು ಕಂಡುಬಂದಿರುತ್ತದೆ. ಇದಕ್ಕೆ ಸಂಬಂಧಪಟ್ಟವರು ಯಾರೂ ಸಹ ಸ್ಥಳದಲ್ಲಿ 
ಇಲ್ಲದಿದ್ದಕಾರಣ, ಸ್ಥಳೀಯರ ಬಳಿ ವಿಚಾರಿಸಲಾಗಿ, ಶೇಖರಿಸಿಟ್ಟಿದ್ದ ಮಾಲಿನ ವಾರಸುದಾರರು ಯಾರೆಂಬುದು ತಿಳಿದುಬಂದಿರುವುದಿಲ್ಲ. ಸದರಿ 
ಬೀಟೆ ಮರದ ತುಂಡುಗಳನ್ನು ಅಳತೆ ಮಾಡಲಾಗಿ, 21 ತುಂಡುಗಳಿದ್ದು, ಇವುಗಳ ಒಟ್ಟು ಅಳತೆ 2.098 ಘನ ಮೀಟರ್‌ ಆಗಿದ್ದು, ಈ ಬಗ್ಗೆ 
ಹೆಚ್ಚಿನ ತನಿಖೆ ಕೈಗೊಳ್ಳಲು ಈದ್ಗಾ ಸಂಸ್ಥೆಯವರನ್ನು ಹಾಗೂ ಸ್ಥಳೀಯರನ್ನು ವಿಚಾರಿಸಲಾಗಿ, ಬೀಟೆ ಮರದ ತುಂಡುಗಳನ್ನು ದಾಸ್ತಾನಿಟ್ಟಿರುವ 
ಬಗ್ಗೆ ಯಾವುದೇ ಮಾಹಿತಿ ನೀಡಿರುವುದಿಲ್ಲ ಹಾಗೂ ಇದಕ್ಕೆ ಸಂಬಂಧಿಸಿದ ವಾರಸುದಾರರೂ ಸಹ ಯಾರು ಮುಂದೆ ಬಂದಿರುವುದಿಲ್ಲ. 
ಕ್ವ ರಹದಾರಿ ಇಲ್ಲದೇ ಬೀಟೆ ಮರದ ತುಂಡುಗಳನ್ನು ದಾಸ್ತಾನು ಮಾಡುವುದು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಪ್ರಕಾರ 
ಮವಾಗಿರುವುದರಿಂದ ಸದರಿ 21 ಬೀಟೆ ಮರದ ತುಂಡುಗಳನ್ನು ಮಹಜರ್‌ ಸಹಿತ ಸರ್ಕಾರದ ಪರ ಅಮಾನತ್ತುಪಡಿಸಿಕೊಂಡು ಅರಣ್ಯ 
ಪರಾಧ ಮೊಕದ್ದಮೆಯನ್ನು ದಾಖಲಿಸಿರುತ್ತಾರೆ ಮತ್ತು ಹೆಚ್ಚಿನ ತನಿಖೆಗಾಗಿ ಜಪ್ತು ಮಾಡಲಾದ ಮಾಲನ್ನು ಅಧಿಕೃತ ಅಧಿಕಾರಿ ಹಾಗೂ 
ಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆ೦ಗಳೂರು ರವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ಜಪ್ತು ಮಾಡಲಾದ 
ಮಾಲನ್ನು ಸುರಕ್ಷತೆಗಾಗಿ ರಾಮನಗರ ವಲಯಕ್ಕೆ ನೀಡಲಾಗಿದೆ. 


[ಹ 


೬ ಕ್ಬಿಕ್ಷೆಕ್ಕಿ 


p 


ಕ್ತ ರಹದಾರಿ ಇಲ್ಲದೇ ಅಕ್ರಮವಾಗಿ ಬೀಟಿ ಮರದ ತುಂಡುಗಳನ್ನು ದಾಸ್ತಾನು ಮಾಡುವುದು ಕರ್ನಾಟಕ ಅರಣ್ಯ ಕಾಯ್ದೆಯ 
ಉಲ್ಲಂಘನೆಯಾಗಿದ್ದು, ಆರೋಪಿಗಳು ಪತ್ತೆಯಾಗದೇ ಇರುವ ಕಾರಣ, ಅಮಾನತ್ತುಪಡಿಸಿಕೊಂಡಿರುವ ಬೀಟಿ ಮರದ ತುಂಡುಗಳನ್ನು 
ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಕ್ರಮ ಜರುಗಿಸುವಂತೆ ವಲಯ ಅರಣ್ಯಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆಂಗಳೂರು 
ಇವರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರನ್ನು ಕೋರಿರುತ್ತಾರೆ. 


ಪ್ರಕರಣಕ್ಕೆ ಸಂಬಂಧಿಸಿದ ಸರ್ಕಾರಿ ಪರ ಸಾಕ್ಷಿಗಳಾದ ಶ್ರೀ.ಆರ್‌.ತಿಪ್ಪೇಸ್ವಾಮಿ ಬಿನ್‌ ಶ್ರೀ.ದೊಡ್ಡಬಸಪ್ಪ ವಲಯ ಅರಣ್ಯಾಧಿಕಾರಿ ಇವರ ಮುಖ್ಯ 
ವಿಚಾರಣೆಯನ್ನು ಶ್ರೀ.ರವಿಕುಮಾರ್‌, ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾಂಕ:16-09-2011ರ೦ದು ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ಸಮಕ್ಷಮ ನಡೆಸಿರುತ್ತಾರೆ. 


ಸರ್ಕಾರಿ ಪರ ಸಾಕ್ಷಿಗಳಾದ ಶ್ರೀ.ಆರ್‌.ನಾರಾಯಣ, ವನಪಾಲಕ ಹಾಗೂ ಶ್ರೀ.ಎಸ್‌.ಕೆ. ರವಿ, ಅರಣ್ಯ ರಕ್ಷಕ ಇವರು ಗೈರು ಹಾಜರಾದ ಕಾರಣ 
ವಿಚಾರಣೆಗೆ ಒಳಪಡಿಸಲಾಗಿರುವುದಿಲ್ಲ. ಹಾಜರಿದ್ದ ಸರ್ಕಾರಿ ಸಾಕ್ಷಿಗಳು ನೀಡಿರುವ ಹೇಳಿಕೆಗಳ ಪ್ರಕಾರ ಪ್ರಕರಣದಲ್ಲಿ ಒಟ್ಟು 2.098 ಘನ 
ಮೀಟರ್‌ ಬೀಟೆ ಮರದ ತುಂಡುಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿರುವ ಬಗ್ಗೆ ಸಾಕ್ಷಿ ನೀಡಿರುವುದರಿಂದ ಗೈರು ಹಾಜರಿರುವ ಸಾಕ್ಷಿಗಳ 
ವಿಚಾರಣೆ ಅವಶ್ಯಕತೆ ಇಲ್ಲವೆಂದು ಸರ್ಕಾರಿ ವಕೀಲರು ವಾದವನ್ನು ಮಂಡಿಸಿರುತ್ತಾರೆ. 


ಸರ್ಕಾರಿ ಸಾಕ್ಷಿಗಳು ನೀಡಿರುವ ಹೇಳಿಕೆಗಳು ಮತ್ತು ಪ್ರಕರಣದಲ್ಲಿ ಲಭ್ಯವಿರುವ ದಾಖಲೆಗಳನ್ನು ಆಧರಿಸಿ ಸರ್ಕಾರಿ ವಕೀಲರು ವಾದವನ್ನು 
ಮಂಡಿಸಿರುತ್ತಾರೆ. ಸರ್ಕಾರಿ ವಕೀಲರ ವಾದ ಹಾಗೂ ಹಾಜರುಪಡಿಸಿರುವ ದಾಖಲೆಗಳನ್ನು ಪರಿಶೀಲಿಸಲಾಯಿತು. ಆರೋಪಿಗಳು 
ಪತ್ತೆಯಾಗದೇ ಇರುವುದರಿಂದ ಹಾಗೂ ಪ್ರತಿವಾದಿಗಳು ಹಾಜರಿರದ ಕಾರಣ ನನ್ನ ಎದುರಿನಲ್ಲಿ ಹಾಜರುಪಡಿಸಿರುವ ದಾಖಲೆಗಳ ಆದಾರದ 
ಮೇಲೆ ತೀರ್ಮಾನವನ್ನು ಕೈಗೊಳ್ಳಬೇಕಾಗಿರುತ್ತದೆ. ತೀರ್ಮಾನವನ್ನು ಕೈಗೊಳ್ಳಲು ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಬೇಕಾಗಿದೆ. 


೧೬೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





6(1) ಸದರಿ ಪ್ರಕರಣದಲ್ಲಿ ಅಮಾನತ್ತುಪಡಿಸಿಕೊಳ್ಳಲಾಗಿರುವ ಒಟ್ಟು 2.098 ಘನ ಮೀಟರ್‌ ಬೀಟೆ ಮರದ ತುಂಡುಗಳನ್ನು ದಾಸ್ತಾನು 
ಮಾಡಿರುವುದು ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ಸೆಕ್ಟನ್‌ 104 ಎ ಮತ್ತು ನಿಯಮ 1969 ರ ನಿಯಮ 144 ಗಳ 
ಉಲ್ಲಂಘನೆಯಾಗಿದೆಯೇ? 


6(2) ಸದರಿ ಪ್ರಕರಣದಲ್ಲಿ ಅಮಾನತ್ತುಪಡಿಸಿಕೊಳ್ಳಲಾಗಿರುವ ಒಟ್ಟು 2.098 ಘನ ಮೀಟರ್‌ ಬೀಟೆ ಮರದ ತುಂಡುಗಳನ್ನು ಸರ್ಕಾರದ ಪರ 
ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆಯೇ? 


6(3) ಮೇಲಿನ ಅಂಶಗಳಿಗೆ ಅನುಗುಣವಾಗಿ ಯಾವ ಆದೇಶ? 
ಮೇಲಿನ ಅಂಶಗಳಿಗೆ ನನ್ನ ಉತ್ತರ ಈ ಕೆಳಕಂಡಂತೆ ಇರುತ್ತದೆ. 

6(4) ಮೊದಲನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ. 

6(5) ಎರಡನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ. 


6(6) ಅಂತಿಮ ಆದೇಶವನ್ನು ಈ ಕೆಳಕಂಡ ಕಾರಣಗಳಿಗೆ ನೀಡಲಾಗಿದೆ. 


7. ದಿನಾಂಕ:13-01-2008ರಂದು ಚನ್ನಪಟ್ಟಣ ತಾಲ್ಲೂಕು, ಷಾ ಕಾಲೋನಿಯ ಷಾ ರೋಡ್‌ನಲ್ಲಿರುವ ಈದ್ಗಾ ಮೈದಾನದ ಈದ್ಧಾ ಸಂಸ್ಥೆಯ ಖಾಲಿ 
ಸ್ಥಳದಲ್ಲಿ ಅಕ್ರಮವಾಗಿ ಬೀಟೆ ಮರದ ತುಂಡುಗಳನ್ನು ಶೇಖರಿಸಿಟ್ಟಿರುವುದು. ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ಪ್ರಕಾರ ಬೀಟೆ ಮರದ 
ತುಂಡುಗಳನ್ನು ದಾಸ್ತಾನು ಮಾಡಲು ಇರಬೇಕಾದ ರಹದಾರಿ ಮತ್ತು ಸಂಬಂಧಪಟ್ಟ ದಾಖಲೆಗಳು ಸದರಿ ಸ್ಥಳದಲ್ಲಿ ದೊರಕದೇ ಇರುವುದರಿಂದ 
ಮತ್ತು ಸದರಿ ಮಾಲಿನ ವಾರಸುದಾರರು ಯಾರೆಂಬುದು ಪತ್ತೆಯಾಗದ ಕಾರಣ ಅರಣ್ಯ ಮೊಕದ್ದಮೆಯು ದಾಖಲಾಗಿದ್ದು, ಅರಣ್ಯ ಸಿಬ್ಬಂದಿಯು 
ದಾಖಲಿಸಿರುವ ಮೊಕದ್ದಮೆಯು ಅರಣ್ಯ ಕಾಯ್ದೆಯ ವ್ಯಾಪ್ತಿಯಲ್ಲಿ ಸರಿ ಇರುತ್ತದೆ. ಸರ್ಕಾರಿ ಪರ ಸಾಕ್ಷಿಗಳು ಸಹ ಸದರಿ ಬೀಟೆ ಮರದ 
ತುಂಡುಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿರುವುದನ್ನು ವಿಚಾರಣಾ ಸಮಯದಲ್ಲಿ ಹೇಳಿಕೆ ನೀಡಿರುತ್ತಾರೆ. ಆದುದರಿಂದ ಕರ್ನಾಟಕ ಅರಣ್ಯ 
ಕಾಯ್ದೆ 1963 ಹಾಗೂ ನಿಯಮ 1969ರ ಉಲ್ಲಂಘನೆಯಾಗಿರುವುದು ಖಾತರಿಯಾಗಿರುತ್ತದೆ. 


8. ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಟನ್‌ 80 ರ ಮೇರೆಗೆ ಅರಣ್ಯೋತ್ಪನ್ನಗಳ ಮಾಲೀಕತ್ವವು ರುಜುವಾತು ಆಗುವವರೆಗೆ ಅವು ಸರ್ಕಾರದ 
ಸ್ವತ್ತೆಂದು ಭಾವಿಸಲಾಗುವುದು. ಸದರಿ ಪ್ರಕರಣದಲ್ಲಿ ಅಮಾನತ್ತುಪಡಿಸಿಕೊ೦ಡಿರುವ ಒಟ್ಟು 2.098 ಘನ ಮೀಟರ್‌ ಬೀಟೆ ಮರದ ತುಂಡುಗಳನ್ನು 
ಅಧಿಕೃತ ಅಧಿಕಾರಿಯ ಮುಂದೆ ಹಾಜರುಪಡಿಸಲಾಗಿದೆ. ಸದರಿ ಮಾಲಿನ ವಾರಸುದಾರರು ಪತ್ತೆಯಾಗಿರುವುದಿಲ್ಲವೆ೦ದು ವಿಚಾರಣಾ ಸಮಯದಲ್ಲಿ 
ಸರ್ಕಾರಿ ಪರ ಸಾಕ್ಷಿ ನೀಡಲಾಗಿದೆ. ವಾರಸುದಾರರಿಲ್ಲದ ಸ್ವತ್ತನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಅವಕಾಶವಿರುವುದರಿಂದ ಸದರಿ 
ಮಾಲನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುತ್ತದೆ. 


ಆದೇಶ 


ನಾನು ಕೆ.ಬಿ.ಮ೦ಜುನಾಥ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆ೦ಗಳೂರು ಕರ್ನಾಟಕ 
ಅರಣ್ಯ ಕಾಯ್ದೆ 1963ರ ಸೆಕ್ಷನ್‌ 71ಎ ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅರಣ್ಯ ಅಪರಾಧ ಮೊಕದ್ದಮೆ ಸಂಖ್ಯೆ:112/2007-08ರಲ್ಲಿ 
ಅಮಾನತ್ತುಪಡಿಸಿಕೊಂಡಿರುವ 21 ಬೀಟೆ ಮರದ ತುಂಡುಗಳು ಒಟ್ಟು 2.098 ಘನ ಮೀಟರ್‌ಗಳನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು 
ಈ ಮೂಲಕ ಆದೇಶಿಸುತ್ತೇನೆ. 


ಈ ಆದೇಶವನ್ನು ಬೆರಳಚ್ಚುಗಾರರಿಗೆ ಉತ್ತಲೇಖನ ಕೊಟ್ಟಿದ್ದು, ಅವರು ಬೆರಳಚ್ಚಿಸಿದ ನಂತರ ತಿದ್ದುಪಡಿ ಮಾಡಿ ಈ ದಿನ ದಿನಾಂಕ:20-12- 
2011ರಂದು ತೆರೆದ ನ್ಯಾಯಾಲಯದಲ್ಲಿ ಘೋಷಿಸಲಾಗಿದೆ. 


ಈ ಆದೇಶವು ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 30 ದಿವಸಗಳ ನಂತರ ಜಾರಿಗೆ ಬರುತ್ತದೆ. 


ಲ 


ಕೆ.ಬಿ. ಮಂಜುನಾಥ, 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 


ಪಿ.ಆರ್‌. 244 ಅರಣ್ಯ ಸಂಚಾರಿ ದಳ, ಬೆಂಗಳೂರು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೨೧ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಉಪವಿಭಾಗ, ಹಾಸನ 


ಸಂಖ್ಯೆ:ಕಾನಪ:ಎಫ್‌/ಎಸ್‌ಆರ್‌-03/2012, ದಿನಾಂಕ:13-01-2012 


ಅರ್ಜಿದಾರರು : ವಿರುದ್ಧ: ಪ್ರತಿವಾದಿಗಳು : 

1) ಶ್ರೀಮತಿ ರಾಜೇಶ್ವರಿ ಕೋಂ ಲೇಟ್‌ ರಾಜು 1) ಶ್ರೀ ಕೆ.ವಿ.ಪ್ರವೀಣ್‌ ಬಿನ್‌ ಕೆ.ಕೆ.ವಾಸುದೇವ್‌, 

2) ಶ್ರೀಮತಿ ಅಮ್ಮಣ್ಣಮ್ಮ ಕೋಂ ಲೇಟ್‌ ನಿಂಗಯ್ಯ, ಕೂಡಿಗೆ ಹೆಗ್ಗದ್ದಹಳ್ಳಿ ಗ್ರಾಮ, ಕುಶಾಲನಗರ ಹೋಬಳಿ, 

3) ಸುಪ್ರೀತಾ ಬಿನ್‌ ಲೇಟ್‌ ರಾಜು ಸೋಮವಾರಪೇಟೆ ತಾ: ಕೊಡಗು ಜಿಲ್ಲೆ. 

4) ಕೀರ್ತಿ ಬಿನ್‌ ಲೇಟ್‌ ರಾಜು, 

5) ಅಜಂತಾ ಬಿನ ಲೇಟ್‌ ರಾಜು 2) ದಿ ಮ್ಯಾನೇಜರ್‌, ಬಜಾಜ್‌ ಅಲಿಯಾನ್ಸ್‌ ಜನರಲ್‌ ಇನ್‌ಶ್ಯೂರೆನ್ಸ್‌ 
ವಾಸ : ಮಧುರನಹಳ್ಳಿ, ರಾಮನಾಥಪುರ ಮಾರ್ಗ, ಕಂ.ಲಿ., ಬಿ.ಎಸ್‌.ಎನ್‌.ಎಲ್‌.ಬಿಲ್ಲಿಂಗ್‌, 
ಅರಕಲಗೂಡು ತಾ. ಹಾಸನ ಜಿಲ್ಲೆ. ಬಿ.ಎಂ.ರಸ್ತೆ ಹಾಸನ 

: ಪ್ರಕಟಣೆ : 


ಸಾರ್ವಜನಿಕರಿಗೆ ಮತ್ತು ಸಂಬಂದಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಶ್ರೀ ರಾಜು ರವರು ಪ್ರತಿವಾದಿಗಳಲ್ಲಿ ಕೆಲಸದ 
ಮೇಲಿದ್ದಾಗ ದಿನಾಂಕ:15-05-2011ರಂದು ಮರಣ ಹೊಂದಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ 
ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ 
ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ 
ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಅರ್ಜಿಯನ್ನೇ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 


ಹೆಚ್‌.ಎಲ್‌.ಗುರುಪ್ರಸಾದ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 


ಪಿ.ಆರ್‌. 67 ಹಾಸನ ಉಪವಿಬಾಗ, ಹಾಸನ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಉಪವಿಭಾಗ, ಹಾಸನ 


ಸಂಖ್ಯೆ:ಕಾನಪ:ಎಫ್‌/ಎಸ್‌ಆರ್‌-04/2012, ದಿನಾಂಕ:13-01-2012 


ಅರ್ಜಿದಾರರು : ವಿರುದ್ಧ: ಪ್ರತಿವಾದಿಗಳು : 
1) ಶ್ರೀ ಭಾಳೇಗೌಡ ಬಿನ್‌ ರಾಮೇಗೌಡ ಬಿನ್‌ ರಾಮೇಗೌಡ 1. ಶ್ರೀ ರೇವಣ್ಣ ಬಿನ್‌ ದೇವೇಗೌಡ, 
ಅಂಕವಳ್ಳಿ ಗ್ರಾಮ, ಹೊಳೆನರಸೀಪುರ ತಾ: 
2) ಶ್ರೀಮತಿ ಸಣ್ಣಮ್ಮ ಕೋಂ ಬಾಳೇಗೌಡ 2. ದಿ ರಿಲೈಯನ್ಸ್‌ ಜನರಲ್‌ ಇನ್ನುರೆನ್ಸ್‌ ಕಂ ಲಿ. 
ವಾಸ : ಹ೦ಡ್ರಂಗಿ ಗ್ರಾಮ, ಕೊಣನೂರು ಹೋಬಳಿ ಹೆಚ್‌.ಎನ್‌.ಪುರ ರೋಡ್‌, ಹಾಸನ 
ಅರಕಲಗೂಡು ತಾ: ಹಾಸನ ಜಿಲ್ಲೆ, 3. ಶ್ರೀ ಮಧು ಪ್ರಸಾದ್‌ ಬಿನ್‌ ನಂಜುಂಡಪ್ಪ, 


ಕಲಾಸಿಪಾಳ್ಯ, ಬೆಂಗಳೂರು-560002 
4. ಮೆ: ಐಸಿಐಸಿಐ ಜನರಲ್‌ ಇನ್ನುರೆನ್ಸ್‌ ಕಂ ಲಿ. ಮುಂಬೈ, 
ಪ್ರತಿನಿಧಿಸುವವರು : ಹಾಸನ ಶಾಖೆ. 
: ಪ್ರಕಟಣೆ : 
ಸಾರ್ವಜನಿಕರಿಗೆ ಮತ್ತು ಸಂಬಂದಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಶ್ರೀ ಹೆಚ್‌.ಬಿ.ಸುಧೀರ್‌ ಬಿನ್‌ ಭಾಳೇಗೌಡ ರವರು 
ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ: 10/1-09-2011ರಂದು ಮರಣ ಹೊಂದಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ 
ಮೇಲ್ಕಂಡ ಮೃತರ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ 
ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 


೧೬೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ 
ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 


ಅರ್ಜಿಯನ್ನೇ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 


ಹೆಚ್‌.ಎಲ್‌.ಗುರುಪ್ರಸಾದ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 


ಪಿ.ಆರ್‌. 68 ಹಾಸನ ಉಪವಿಬಾಗ, ಹಾಸನ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಉಪವಿಭಾಗ, ಹಾಸನ 


ಸಂಖ್ಯೆ:ಕಾನಪ:ಎಫ್‌/ಎಸ್‌ಆರ್‌-05/2012, ದಿನಾಂಕ:13-01-2012 


ಅರ್ಜಿದಾರರು : ವಿರುದ್ಧ: ಪ್ರತಿವಾದಿಗಳು : 
1. ಶ್ರೀ ಮಂಜುನಾಥ್‌ ಬಿನ್‌ ರಾಮಶೆಟ್ಟಿ. ಶ್ರೀ ಹೆಚ್‌.ಬಿ.ನಿರೂಪ್‌ಕುಮಾರ್‌ 
2. ಶ್ರೀಮತಿ ಕೋ೦ ಮಂಜುನಾಥ್‌, ಬಿನ್‌ ಧರ್ಮಪ್ಪ ಪುಪ್ಪಗಿರಿ ಎಸ್ಟೇಟ್‌, 
ವಾಸ : ಕೋಗರವಳ್ಳಿ ಗ್ರಾಮ, ಹಳೆಕೆರೆ ಗ್ರಾಮ, ಜಮ್ಮನಹಳ್ಳಿ ಅಂಚೆ, ಬೆಳಗೋಡು, 


ಕಬ್ಬಿನಗದ್ದೆ. ಕಸಬಾ ಹೋಬಳಿ, 
ಸಕಲೇಶಪುರ ತಾಲ್ಲೂಕು. 


: ಪ್ರಕಟಣೆ : 


ಸಾರ್ವಜನಿಕರಿಗೆ ಮತ್ತು ಸಂಬ೦ದಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಶ್ರೀ ಅರುಣ್‌ಕುಮಾರ್‌ ಬಿನ್‌ ಮಂಜುನಾಥ ರವರು 
ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ: 25-04-2011 ರಂದು ಮರಣ ಹೊಂದಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ 
ಮೇಲ್ಕಂಡ ಮೃತರ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ 
ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ 
ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಅರ್ಜಿಯನ್ನೇ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 


ಹೆಚ್‌.ಎಲ್‌.ಗುರುಪ್ರಸಾದ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 


ಪಿ.ಆರ್‌. 69 ಹಾಸನ ಉಪವಿಬಾಗ, ಹಾಸನ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಉಪವಿಭಾಗ, ಹಾಸನ 


ಸಂಖ್ಯೆ:ಕಾನಪ:ಎಸ್‌ಆರ್‌:ಎಫ್‌:06:2012, ದಿನಾಂಕ:20-01-2012 


ಅರ್ಜಿದಾರರು : ವಿರುದ್ಧ: ಪ್ರತಿವಾದಿಗಳು : 
1) ಶ್ರೀಮತಿ ರತ್ನ 6 ರತ್ನಮ್ಮ ಕೋಂ ಲೇಟ್‌ ಗುರಪ್ಪ ಮೋಹನೇಶ್ವರ ಬಿನ್‌ ಲೇಟ್‌ ಸಿದ್ದಲಿಂಗಪ್ಪ 
2) ಸುಜಾತ ಬಿನ್‌ ಲೇಟ್‌ ಗುರಪ್ಪ ನಂದೀಪುರ ಎಸ್ಟೇಟ್‌, ಹೈದೂರು ಗ್ರಾಮ, 
3) ಲಕ್ಷ್ಮಿ ಬಿನ್‌ ಲೇಟ್‌ ಗುರಪ್ಪ ಕುಣಿಗನಹಳ್ಳಿ ಅಂಚೆ, ಆಲೂರು ತಾ: 


4) ರಘು ಬಿನ್‌ ಲೇಟ್‌ ಗುರಪ್ಪ 
ನಂದೀಪುರ ಎಸ್ಟೇಟ್‌, ಹೈದೂರು ಗ್ರಾಮ, ಆಲೂರು ತಾ: 
: ಪ್ರಕಟಣೆ : 


ಸಾರ್ವಜನಿಕರಿಗೆ ಮತ್ತು ಸಂಬ೦ದಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಶ್ರೀ ಗುರಪ್ಪ ರವರು ಪ್ರತಿವಾದಿಗಳಲ್ಲಿ ಕೆಲಸದ 
ಮೇಲಿದ್ದಾಗ ದಿನಾ೦ಂಕ:05-07-2011 ರಂದು ಮರಣ ಹೊಂದಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ 
ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೨೩ 





ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ 
ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ 
ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಅರ್ಜಿಯನ್ನೇ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 


ಹೆಚ್‌.ಎಲ್‌.ಗುರುಪ್ರಸಾದ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 


ಪಿ.ಆರ್‌. 115 ಹಾಸನ ಉಪವಿಬಾಗ, ಹಾಸನ. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಉಪವಿಭಾಗ, ಹಾಸನ 


ಸಂಖ್ಯೆ:ಕಾನಪ:ಎಫ್‌/ಎಸ್‌ಆರ್‌-01:2012 ದಿನಾಂಕ:03-01-2012 
ಅರ್ಜಿದಾರರು : ವಿರುದ್ಧ: ಪ್ರತಿವಾದಿಗಳು : 

1) ಶ್ರೀಮತಿ ರತ್ನಮ್ಮ ಕೋಂ ಲೇಟ್‌ ಮುದ್ದೇಗೌಡ 1 ಶ್ರೀ ಡಿ.ಸಿ.ಕಾ೦ತರಾಜು ಬಿನ್‌ ಚಿಕ್ಕೇಗೌಡ 
2) ಪುಟ್ಟಸ್ವಾಮಿಗೌಡ ಬಿನ್‌ ಲೇಟ್‌ ಯಜಮಾನ್‌ ಕಾಳೇಗೌಡ ದೊಡ್ಡಹಳ್ಳಿ ಗ್ರಾಮ ಮತ್ತು ಅಂಚೆ, ಹಳ್ಳಿ ಮೈಸೂರು ಹೋಬಳಿ, 
3) ಶ್ರೀಮತಿ ಗೌರಮ್ಮ ಕೋಂ ಪುಟ್ಟಸ್ವಾಮಿಗೌಡ ಹೊಳೇನರಸೀಪುರ ತಾ: 

ವಾಸ: ದೊಡ್ಡಹಳ್ಳಿ ಗ್ರಾಮ ಮತ್ತು ಅಂಚೆ, 2) ಶಾಖಾ ವ್ಯವಸ್ಥಾಪಕರು, ನ್ಯಾಷನಲ್‌ ಇನ್‌ಶ್ಯೂರೆನ್ಸ್‌ ಕಂ.ಲಿ., 

ಹಳ್ಳಿಮೈಸೂರು ಹೋಬಳಿ, ಹೊಳೇನರಸೀಪುರ ತಾ: ಶ್ರೀ ಮಂಜುನಾಥೇಶ್ವರ ಕಾಂಪ್ಲೆಕ್ಸ್‌, ಪಿ.ಬಿ.ನಂ.112,ಬಸ್‌ಸ್ಟ್ಯಾಂಡ್‌ ರಸ್ತೆ, 

ಹಾಸನ. 
: ಪ್ರಕಟಣೆ : 


ಸಾರ್ವಜನಿಕರಿಗೆ ಮತ್ತು ಸಂಬಂದಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ರವಿಕುಮಾರ್‌ ಬಿನ್‌ ಲೇಟ್‌ ಮುದ್ದೇಗೌಡ 
ರವರು ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ 29-09-2010 ರಂದು ಮರಣ ಹೊಂದಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು 
ಕೋರಿ ಮೇಲ್ಕಂಡ ಮೃತರ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ 
ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ 
ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಅರ್ಜಿಯನ್ನೇ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 


ಹೆಚ್‌.ಎಲ್‌.ಗುರುಪ್ರಸಾದ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 


ಹಾಸನ ಉಪವಿಬಾಗ, ಹಾಸನ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಉಪವಿಭಾಗ, ಹಾಸನ 


ಸಂಖ್ಯೆ:ಕಾನಪ:ಎಫ್‌/ಎಸ್‌ಆರ್‌-02/2012, ದಿನಾಂಕ:03-01-2012 


ಅರ್ಜಿದಾರರು : ವಿರುದ್ಧ: ಪ್ರತಿವಾದಿಗಳು : 
1 ಶ್ರೀ ನಾರಾಯಣಗೌಡ ಬಿನ್‌ ಬೀಮೇಗೌಡ 1 ಶ್ರೀ ಚಂದ್ರೇಗೌಡ ಬಿನ್‌ ದೇವೇಗೌಡ, ನಿಡುಡಿ ಗ್ರಾಮ, 
2) ಶ್ರೀಮತಿ ಕರಿಯಮ್ಮ ತಂಗ್ಯಮ್ಮ ದೊಡ್ಡಪುರ ಅಂಚೆ, ಕಸಬಾ ಹೋಬಳಿ, ಹಾಸನ ತಾ: 
ಕೋಂ ನಾರಾಯಣಗೌಡ 2) ವ್ಯವಸ್ಥಾಪಕರು, ಬಜಾಜ್‌ ಅಲಿಯಾನ್ಸ್‌ 
ವಾಸ : ನಿಡುಡಿ ಗ್ರಾಮ, ದೊಡ್ಡಪುರ ಅಂಚೆ, ಜನರಲ್‌ ಇನ್‌ಶ್ಯೂರೆನ್ಸ್‌ ಕಂ.ಲಿ.. ಪುಣೆ. 


ಕಸಬಾ ಹೋಬಳಿ, ಹಾಸನ ತಾ: ಪ್ರತಿನಿಧಿ ಶಾಖೆ: ಹಾಸನ 


೧೬೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





: ಪ್ರಕಟಣೆ : 


ಸಾರ್ವಜನಿಕರಿಗೆ ಮತ್ತು ಸಂಬಂದಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಶ್ರೀ ಗಂಗರಾಜ ಬಿನ್‌ ನಾರಾಯಣಗೌಡ ರವರು 
ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾ೦ಕ: 26-05-2011ರಂದು ಮರಣ ಹೊಂದಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ 
ಮೇಲ್ಕಂಡ ಮೃತರ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ 
ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ 
ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಅರ್ಜಿಯನ್ನೇ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 


ಹೆಚ್‌.ಎಲ್‌.ಗುರುಪ್ರಸಾದ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 


ಪಿ.ಆರ್‌. 04 ಹಾಸನ ಉಪವಿಬಾಗ, ಹಾಸನ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಉಪವಿಭಾಗ, ಹಾಸನ 


ಸಂಖ್ಯೆ:ಕಾನಪ:ಎಫ್‌:ಎಸ್‌ಆರ್‌-33:2011, ದಿನಾಂಕ:30-12-2011 


ಅರ್ಜಿದಾರರು : ವಿರುದ್ಧ: ಪ್ರತಿವಾದಿಗಳು : 
1. ಶೀಲಾ ಬಿನ್‌ ಲೇಟ್‌ ತೌಡಾ, 1. ಶ್ರೀ ರವಿಜಲನ್‌ ಬಿನ್‌ ರಾಮಾವತರ್‌ 
2. ತೀರ್ಥ ಬಿನ್‌ ಲೇಟ್‌ ತೌಡಾ, ಜಲನ್‌ರಾಜ್‌, ಬಿಜಯಾ ನ್ಯೂ ರೋಡ್‌, 
ವಾಸ : ಅನಗಳಲೆ ಕೆ. ಹೊಸಕೋಟೆ ಹೋಬಳಿ, ರವಿಜಲನ್‌ ಪ್ರಸಾದ್‌ ಮಂಗಳೂರು-4 
ಆಲೂರು ತಾ: ಹಾಸನ ಜಿಲ್ಲೆ, 2. ದಿ ಡಿವಿಜನಲ್‌ ಮ್ಯಾನೇಜರ್‌, 
ಹಾಲಿವಾಸ : ಬಂದಿಹಳ್ಳಿ ಬೆಳಗೋಡು, ದಿ ಓರಿಯಂಟಲ್‌ ಇನ್ಸುರೆನ್ಸ್‌ ಕಂ ಲಿ. ಮಂಗಳೂರು 


ಬೆಳಗೋಡು ಹೋಬಳಿ, 


ಸಕಲೇಶಪುರ ತಾ: ತಿನಿಧಿಸುವವರು : ಹಾಸನ ಶಾಖೆ. 


(€L 


: ಪ್ರಕಟಣೆ : 


ಸಾರ್ವಜನಿಕರಿಗೆ ಮತ್ತು ಸಂಬ೦ದಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಶ್ರೀ ತೌಡಕುಮಾರ್‌  ತೌಡಯ್ಯ ಕುಮಾರ್‌ ೮ 
ಕುಮಾರ್‌ ರವರು ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ 30-03-2011 ರಂದು ಮರಣ ಹೊಂದಿರುತ್ತಾರೆ ಎಂದು ಕಾರ್ಮಿಕ ನಷ್ಟ 
ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


pf) 


ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ 
ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ 


ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಅರ್ಜಿಯನ್ನೇ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 


ಹೆಚ್‌.ಎಲ್‌.ಗುರುಪ್ರಸಾದ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 


ಪಿ.ಆರ್‌. 05 ಹಾಸನ ಉಪವಿಬಾಗ, ಹಾಸನ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೨೫ 





IN THE COURT OF 3”? ADDITIONAL CHIEF METROPOLITAN MAGISTRATE, BANGALORE CITY 


It is hereby notified to the public that the Byatarayanapura Police Station, Bangalore have seized the following vehicles as 
unclaimed and such vehicles are lying in the Police Station as unclimed so far, | Hence the Owners of the properties (Vehicles) may 


put their claim within six month from the date of publication. 


Il Additional Chief Metropolitan Magistrate, Bangalore, 


List of the seized vehicles are lying in the Byatarayanapura Police Station, Bangalore city which have been 
seized under Cmiss No’s 


















































Sl. 
Cmiss No P.F.No Vehicle details Chassis and Engine No.s 
No 
Chasis No : 025291 
1 172/11 49/11 Kinetic Nova KA-06-A-6916 
Engine ೫೦ : 025010 
Chasis No : 848604 
2 -Do- -Do- Kinetic Y2K KA02-A-696 
Engine ೫೦ : 794644 
Chasis No : 72840 
3 -Do- -Do- Kinetic Honda KA-04-S-5753 
Engine No : 786438 
Chasis No : 610948 
4 173/11 50/11 Kinetic Honda CTE-65 
Engine ೫೦ : 107969 
Chasis No : 90077866 
5 -Do- -Do- Kinetic Zoom No KA-03-EA-5792 
Engine No : 067950 
Chasis No : 060997 
6 -Do- -Do- Kinetic ZX Honda KA-01-S-63 
Engine No : 375724 
7 174/11 51/11 Kinetic Honda No KA-01-E-3886 Engine No : 356406 
Chasis No : 7030043 
8 -Do- -Do- TVS Astra KA-05-K-9270 
Engine ೫0 : 11F810829 
Chasis No : 335970 
9 175/11 52/11 TVS max 100, KA-05-EK-6346 
Engine No : 391973 
Chasis No : 1862A91578 
10 -Do- -Do- TVS Heavy duty KA-01-EA-9973 
Engine No : 61639971 
Chasis No : 004597 
11 176/11 53/11 Honda Activa KA-03-E-3730 
Engine No : E8203356 
Chasis No : 98143638 
12 -Do- -Do- Honda Activa KA-15-AE-4786 
Engine ೫೦ : 143675 
Chasis No : 234254 
13 -Do- -Do- Kinitec Zoom KA-03-H-3956 
Engine ೫೦ : 239818 
Chasis No : F07493 
14 177/11 54/11 Hero Honda ೮1-100 no KA-04-X-4780 
Engine No : 15089 






















































































೧೬೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 
Sl. 
Cmiss No P.F.No Vehicle details Chassis and Engine No.s 
No 
Chasis No : ೯02208 
15 -Do- -Do- Hero Honda CT-100, KA-05-W-6329 
Engine No : ೯05997 
Chasis No : 02992 
16 178/11 55/11 Hero Honda splendor no number plate 
Engine No : 03107 
Chasis No : 38385259 
17 -Do- -Do- Honda Activa KA-02-EK-6639 
Engine No : 0344387 
Chasis No : 28078476 
18 -Do- -Do- Honda Activa KA-05-EJ-7584 
Engine No : 0080728 
Chasis No : 08250 
19 -Do- -Do- Hero Honda passion no Number plate 
Engine ೫೦ : 00617 
20 179/11 56/11 TVS champ no (0-06-352 Chasis No : 280271 
Chasis No : 19647 
21 -Do- -Do- TVS Heavy duty KA-41-H-4733 
Engine No: 29726 
Chasis No : A2679 
22 -Do- -Do- TVS pep No KA-03-EL-7163 
Engine No : 42048566 
Chasis No : 1592657845 
23 -Do- -Do- TVS heavy duty KA-04-EE-3325 
Engine ೫೦ : 9177850 
Chasis No : 1008F7124234 
24 809/11 180/11 Suzuki No TN-21-S-0083 
Engine No : 1008M764103 
Chasis No : 05D56A 5002157 
25 -Do- -Do- Crux no KA-09-EE-7531 
Engine No : 5KA5002157 
Chasis No : MD634KE4 782081365 
26 810/11 181/11 TVS Appache KA-43-J-4041 
Engine No : E4D82082637 
27 -Do- -Do- Bajaj Chetak KA-04-U-9476 Engine No:35MBEBL34354 
Chasis No : 7706F836282 
28 -Do- -Do- Suzuki samurai no KA-05-Y-9236 
Engine No : 7706M882201 
29 -Do- -Do- TVS 50 NO MEU-654 NII 
Chasis No : N3308F660178 
30 809A/11 182/11 TVS victor KA-06-U-5271 
Engine No : N3308M661706 
Chasis No : 7710F900222 
31 -Do- -Do- Samurai No KA-03-V-1689 
Engine No: 7710M946642 
Chasis No : MD625MF 5571F67940 
32 -Do- -Do- Star City no KA-02-EZ-5814 
Engine No : CF5F71025293 
Chasis No : MD625KF 5572A55 
33 824/11 184/11 Star city no KA-14-V-4472 











Engine No : BF5P61046611 













































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೨೭ 
Sl. 
Cmiss No P.F.No Vehicle details Chassis and Engine No.s 
No 
34 -Do- -Do- Bajaj Chetak no CAP-6643 Engine No : 009373 
Chasis No : 06795004300 
35 -Do- -Do- Bajaj Chetak no KA-04-L-5477 
Engine No : 95099853 
Chasis No : MD625AF 1862075401 
36 -Do- -Do- TVS victor KA-04-HP-7696 
Engine No : OF1C61515524 
Chasis No : P3003F241659 
37 825/11 185/11 TVS XL no KA-05-EC-5764 
Engine No: P1003M24005 
Chasis No : 570553 
38 -Do- -Do- Kinetic Honda NO KA-03-Q-2316 
Engine No : 560409 
Chasis No : 127845 
39 -Do- -Do- RX 100 no CRO-159 
Engine No: 127845 
Chasis No : 101E4TL500/20 
40 826/11 186/11 Yamaha no KA-01-S-4811 
Engine ೫೦ : 500120 
Chasis No : 7003F581622 
41 -Do- -Do- Suzuki Samurai no KA-02-EA-6349 
Engine No : 7003M632795 
Chasis No : MOZDHZZ NCC64274 
42 -Do- -Do- Bajaj pulsar KA-05-EM-439 
Engine No : 00೦81101645 
43 -Do- -Do- Chetak CNN-3657 Engine No : 068791439 
Chasis No : 24F94051339 
44 832/11 188/11 Auto rikshwa no Number plate 
Engine No : 24M94051025 
Chasis No : 24FBKF44025 
45 -Do- -Do- Auto rikshwa no KA-02-B-8727 
Engine ೫೦ : AEMBKF51488 
Chasis No : 002639 
46 836/11 191/11 Yamaha YBX KA-02-X-2860 
Engine No : 4LS-00239 
Chasis No : 581423 
47 -Do- -Do- TVS heavy duty KA-05-EJ-4346 
Engine No : 572897 
PR47 Il Additional Chief Metropolitan Magistrate, Bangalore, 


ಅಬಕಾರಿ ನಿರೀಕ್ಷಕರು, ಗುಪ್ತವಾರ್ತಾ ದಳ. 


ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಕೊಡಗು ಜಿಲ್ಲೆ, ಮಡಿಕೇರಿ ಇವರ ನ್ಯಾಯಾಲಯದಲ್ಲಿ. 


ಸಂ:ಅಎಕ್‌ಆ:3:ಸಿಆರ್‌ಎಂ:4:1999-2000, ದಿ:6-1-2012 


ಉಪಸ್ಥಿತರು : ಹೆಚ್‌.ಎನ್‌.ಆನಂದ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಕೊಡಗು ಜಿಲ್ಲೆ, ಮಡಿಕೇರಿ. 


ಫಿರ್ಯಾದುದಾರರು 


ಮಂಗಳೂರು. 


ವಿರುದ್ದ ಆರೋಪಿ 


ಜಿ.ಎಸ್‌.ಪರಮೇಶ್‌ ಬಿನ್‌ ರಾಜಣ್ಣ ಕುಂಬೂರು ಗ್ರಾಮ, 


ಮಾದಾಪುರ ಅಂಚೆ, ಸೋಮವಾಪೇಟೆ ತಾಲ್ಲೂಕು 


ಮತ್ತು ಇತರರು. 





೧೬೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





ಪ್ರಕರಣದ ಮುಖ್ಯಾಂಶಗಳು:- 


ದಿ:28-4-99ರಂದು ರಾತ್ರಿ 8 ಗಂಟೆ ಸಮಯದಲ್ಲಿ ಮಡಿಕೇರಿ ಪಟ್ಟಣದ ಕುಶಾಲನಗರ ಮಡಿಕೇರಿ ರಸ್ತೆಯಲ್ಲಿ ಬರುವ ಸೋಮವಾರಪೇಟೆಗೆ 
ಹೋಗುವ ರಸ್ತೆಯ ಜಂಕ್ಷನ್‌ ಬಳಿ ಅಬಕಾರಿ ನಿರೀಕ್ಷಕರು(1), ಗುಪ್ತ ವಾರ್ತಾದಳ, ಮಂಗಳೂರು ಇವರು ತಮ್ಮ ಸಿಬ್ಬಂದಿ ಸಮೇತ ನಮೂದಿಸಿರುವ 
ಸ್ಥಳದಲ್ಲಿ ರಸ್ತೆಗಾವಲು ನಡೆಸುತ್ತಿದ್ದಾಗ ಕುಶಾಲನಗರ ಕಡೆಯಿ೦ದ ಮಡಿಕೇರಿ ಕಡೆಗೆ ಬಂದ ಈಚರ್‌ ಕಂಪೆನಿಯ ವಾಹನವನ್ನು ನಿಲ್ಲಿಸುವಂತೆ ಸೂಚನೆ 
ನೀಡಲಾಗಿ ಸದರಿ ವಾಹನವನ್ನು ವಾಹನದ ಚಾಲಕನು ನಿಲ್ಲಿಸಿದನು. ವಾಹನದಲ್ಲಿ ಚಾಲಕನು ಒಬ್ಬನು ಮಾತ್ರ ಇದ್ದು, ಆತನನ್ನು ಸದರಿ ಅಧಿಕಾರಿಗಳು 
ವಾಹನದ ಒಳಗಡೆ ಏನಿದೆ ಎಂಬುದಾಗಿ ವಿಚಾರಿಸಲಾಗಿ ಆತನು ವಾಹನದ ಒಳಗಡೆ ಯಾವುದೇ ಸರಕು ಇರುವುದಿಲ್ಲ ಹಾಗೂ ಖಾಲಿ ಇರುವುದಾಗಿ 
ತಿಳಿಸಿದನು. ಆದರೆ ವಾಹನವು ಕಂಬಿ ಮತ್ತು ಟಾರ್ಪಲ್‌ನಿಂದ ಆವರಿಸಿದ್ದುದರಿಂದ ಇಲಾಖೆಯವರು ಅನುಮಾನದಿಂದ ವಾಹನದ ಒಳಗಡೆ 
ಪರಿಶೀಲಿಸಲಾಗಿ ವಾಹನದ ಒಳಗಿನ ಉದ್ದ ಅಳತೆಯು ಹೊರಗಿನ ಉದ್ದಳತೆಗಿಂತ ಕಡಿಮೆ ಇರುವುದರಿಂದ ಅನುಮಾನಗೊಂಡು ಒಳಗಡೆ ಸೂಕ್ಷವಾಗಿ 
ಪರಿಶೀಲಿಸಿದಾಗ ವಾಹನ ಚಾಲಕನ ಹಿಂಭಾಗದಲ್ಲಿ(ಕ್ಯಾಬಿನ್‌ ಹಿಂಭಾಗದಲ್ಲಿ) ಪ್ರತ್ಯೇಕವಾಗಿ ಕಂಪಾರ್ಟ್‌ಮೆಂಟ್‌ ನಿರ್ಮಿಸಲಾಗಿತ್ತು ಈ 
ಕಂಪಾರ್ಟ್‌ಮೆಂಟ್‌ನ್ನು ಚಾಲಕನಿಂದ ತೆರೆಯಿಸಿ ನೋಡಲಾಗಿ ಒಳಗಡೆ ರಟ್ಟಿನ ಪೆಟ್ಟಿಗೆಗಳು ಕಂಡುಬಂದಿದ್ದು, ಅವುಗಳನ್ನು ಪರಿಶೀಲಿಸಿದಾಗ ಅವುಗಳಲ್ಲಿ 
ಸೀಲು ಮಾಡಿದ ಮದ್ಯದ ಸೀಸೆಗಳು ಇರುವುದು ಕಂಡುಬಂದಿರುತ್ತದೆ. ಈ ರೀತಿ ಮದ್ಯದಿಂದ ತುಂಬಿದ ಮದ್ಯದ ರಟ್ಟಿನ ಪೆಟ್ಟಿಗೆಗಳನ್ನು ಸಾಗಾಣಿಕೆ 
ಮಾಡಲು ರಹದಾರಿ ವಗೈರೆ ಹಾಜರುಪಡಿಸುವಂತೆ ವಾಹನ ಚಾಲಕನಿಗೆ ಸದರಿ ಅಧಿಕಾರಿಯವರು ಕೇಳಲಾಗಿ ಆತನು ತನ್ನಲ್ಲಿ ಯಾವುದೇ ರಹದಾರಿ 
ಇಲ್ಲವೆಂದು ತಿಳಿಸಿರುತ್ತಾನೆ. ಯಾವುದೇ ರಹದಾರಿ ವಗೈರೆ ಇಲ್ಲದೆ ಮದ್ಯ ಸಾಗಾಣಿಕೆ ಮಾಡುವುದು ಅಬಕಾರಿ ಕಾನೂನುಗಳ ಉಲ್ಲಂಘನೆ ಎಂಬುದಾಗಿ 
ಸದರಿ ಅಧಿಕಾರಿಗಳು ವಾಹನದ ಚಾಲಕನಿಗೆ ತಿಳಿಸಿರುತ್ತಾರೆ. ಮು೦ದಿನ ಕ್ರಮ ಕೈಗೊಳ್ಳಲು ಆ ಸ್ಥಳದಲ್ಲಿ ಪಂಚರು ಯಾರೂ ಸಿಗದ ಕಾರಣ ಇಲಾಖಾ 
ಸಿಬ್ಬಂದಿಗಳನ್ನೇ ಪಂಚರನ್ನಾಗಿಸಿಕೊಂಡು ಸದರಿ ದೊರೆತ ರಟ್ಟಿನ ಪೆಟ್ಟಿಗೆಗಳನ್ನು ಪರಿಶೀಲಿಸಿ ಎಣಿಕೆ ಮಾಡಲಾಗಿ ದಾಸಪ್ಪಾಸ್‌ ಡಿ.ಡಿ.ಫೈನ್‌ ಬ್ರಾಂಡಿ 
2832 x 180ಮಿಲಿಯ ಸೀಸೆಗಳಂತೆ ಒಟ್ಟು 59 ಪೆಟ್ಟಿಗೆಗಳು ಮತ್ತು ದಾಸಪ್ಪಾಸ್‌ ಡಿಡಿ ತ್ರಿಬಲ್‌ ಎಕ್ಸ್‌ ರಮ್‌ 2832 x 180ಮಿಲಿಯ ಸೀಸೆಗಳಂತೆ 
59ಪೆಟ್ಟಿಗೆಗಳು ಅಂದರೆ ಒಟ್ಟು 118 ರಟ್ಟಿನ ಪೆಟ್ಟಿಗೆಗಳಿಂದ 1019.520ಲೀ. ಇವುಗಳಿಂದ 180ಮಿಲಿಯ ಒಟ್ಟು 26 ಸೀಸೆಗಳನ್ನು ರಾಸಾಯನಿಕ ಪರೀಕ್ಷೆಗಾಗಿ 
ಮಾದರಿ ತೆಗೆದು ಮೊಹರು ಮಾಡಲಾಯಿತು. ಜಪ್ತು ಪಡಿಸಿಕೊಂಡ ಮದ್ಯ, ಲಾರಿ ಸಂ: ಕೆಎ-12-3301ರನ್ನು ಮತ್ತು ಲಾರಿಯ ಚಾಲಕನಾದ 
ಜಿ.ಎಸ್‌.ಪರಮೇಶ್‌ ಬಿನ್‌ ರಾಜಣ್ಣ, ಇವರನ್ನು ದಸ್ತಗಿರಿ ಮಾಡಿ ಮದ್ಯ ಸಮೇತ ಲಾರಿಯನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿರುತ್ತದೆ. ನಂತರ ವಾಹನದ 
ಚಾಲಕ, ಮಾಲೀಕ ಮತ್ತು ಡಿಸ್ಟಿಲ್ಲರಿ ಮಾಲೀಕರ ಎರುದ್ಧ ಅಬಕಾರಿ ಕಾಯ್ದೆ ಕಲಂ 11, 14(2), 34, 38(ಎ)ರ ಪ್ರಕಾರ ಪ್ರವ.ವ.ಸಂ:27/98-99, 
ದಿ:28-4-99ರಂತೆ ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮಕ್ಕಾಗಿ ಅಬಕಾರಿ ನಿರೀಕ್ಷಕರು, ಮಡಿಕೇರಿ ವಲಯ ಇವರಿಗೆ ಹಸ್ತಾಂತರಿಸಿರುತ್ತಾರೆ. 


ಈ ಸಂಬಂಧ ವಾಹನದ ಮಾಲೀಕರಾದ ಶ್ರೀ ಬಿ.ಪಿ.ಸುರೇಶ, ಬಿಳಿಗೇರಿ ಗ್ರಾಮ, ಸೋಮವಾರಪೇಟೆ ತಾಲ್ಲೂಕು ಇವರಿಗೆ 43(ಬಿ)ರಡಿಯಲ್ಲಿ 
ಕಾರಣ ಕೇಳಿ ನೋಟಿಸನ್ನು ದಿ:7-5-99ರಂದು ನೀಡಲಾಗಿರುತ್ತದೆ. ನಂತರ ದಿ:11-5-99ರಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಮಡಿಕೇರಿ ಇವರಿಗೆ 
ಪತ್ರ ಬರೆದು ವಾಹನದ ಮಾಲೀಕರ ಹೆಸರು ಮತ್ತು ವಿಳಾಸ ತಿಳಿಸಲು ಕೋರಲಾಗಿತ್ತು. 


ಸದರಿ ಕಾರಣ ಕೇಳಿ ನೋಟಿಸಿಗೆ ವಾಹನದ ಮಾಲೀಕರ ಪರ ವಕೀಲರು ದಿ:26-5-99ರಂದು ವಕಾಲತ್‌ ಅರ್ಜಿ ಸಲ್ಲಿಸಿ ವಾಹನದ 
ಮಾಲೀಕನು ಮುಗ್ಧನಾಗಿದ್ದು, ಸದರಿ ತಪ್ಪು ನಡೆದಿರುವುದು ಅವನ ಗಮನಕ್ಕೆ ಬಾರದೆ ಚಾಲಕನು ಮಾಡಿದ ತಪ್ಪಾಗಿರುತ್ತದೆ. ಸದರಿ ಲಾರಿಯ 
ಬಾಡಿಗೆಗಳಿಂದ ಮಾಲೀಕನು ಜೀವನ ನಡೆಸಿ ಸಂಸಾರ ಸಾಗಿಸಬೇಕಾಗಿರುತ್ತದೆ. ವಾಹನವನ್ನು ನಿಲ್ಲಿಸಿದಲ್ಲಿ ಪ್ರಕರಣ ಮುಗಿಯುವವರೆಗೆ ಅದರ 
ಮೌಲ್ಯವನ್ನು ಕಳೆದುಕೊಳ್ಳುತದೆ ಮತ್ತು ವಾಹನದ ಮಾಲೀಕರಿಗೆ ತುಂಬಾ ನಷ್ಟವುಂಟಾಗುತ್ತದೆ. ಆದುದರಿಂದ ನ್ಯಾಯಾಲಯ ವಿಧಿಸುವ ಭದ್ರತೆಯನ್ನು 
ಒದಗಿಸುವುದಾಗಿ ತಿಳಿಸುತ್ತಾ ವಾಹನವನ್ನು ತಾತ್ಕಾಲಿಕ ವಶಕ್ಕೆ ನೀಡಬೇಕೆಂದು ಪ್ರಾರ್ಥಿಸಿರುತ್ತಾರೆ. 


ಈ ಹಿನ್ನಲೆಯಲ್ಲಿ ಕೊಡಗಿನ ಹವಾಮಾನ ಗುಣಲಕ್ಷಣಗಳನ್ನು ಗಣನೆಗೆ ತೆಗೆದುಕೊಂಡು ಮತ್ತು ಸರ್ಕಾರ ಆದಾಯದ ದೃಷ್ಟಿಯಿಂದ ವಾಹನಕ್ಕೆ 
ಪ್ರಾಧಿಕೃತ ನ್ಯಾಯಾಲಯದಲ್ಲಿ 2,30,000/-(ಎರಡು ಲಕ್ಷದ ಮೂವತ್ತು ಸಾವಿರ) ಬೆಲೆ ನಿಗಧಿಪಡಿಸಿದ್ದು, ಸದರಿಯವರು ಒಪ್ಪಿಕೊಂಡು ರೂ.30,000/- 
(ಮೂವತ್ತು ಸಾವಿರ)ಗಳಿಗೆ ಬ್ಯಾಂಕ್‌ ಗ್ಯಾರೆಂಟಿ ಮತ್ತು ರೂ.2,00,000/-(ಎರಡು ಲಕ್ಷ)ಗಳಿಗೆ ಸಮನಾಗಿ ಇಬ್ಬರು ಶ್ಯೂರಿಟಿದಾರರನ್ನೊಳಗೊಂಡ 
ಇಂಡೆಮಿನಿಟ ಬಾಂಡ್‌ ಸಲ್ಲಿಸಿರುತ್ತಾರೆ. ಈ ಹಿನ್ನಲೆಯಲ್ಲಿ ದಿ:14-6-1999ರಂದು ಷರತ್ತುಬದ್ಧವಾದ ಆದೇಶವನ್ನು ನೀಡಿ ಸೂಕ್ತ ಸ್ವೀಕೃತಿಯನ್ನು 
ಪಡೆದುಕೊ೦ಡು ವಾಹನವನ್ನು ಮಾಲೀಕರ ವಶಕ್ಕೆ ಮಧ್ಯಂತರಿಕವಾಗಿ ಬಿಡುಗಡೆ ಮಾಡಲಾಗಿರುತ್ತದೆ. 


ತದನಂತರ ಜಪ್ಪುಪಡಿಸಿಕೊಂಡ ಮದ್ಯದಿಂದ ತೆಗೆದ ಮಾದರಿಗಳನ್ನು ರಾಸಾಯನಿಕ ತಜ್ಞರು, ಬೆಂಗಳೂರು ಇವರಲ್ಲಿ ಪರೀಕ್ಷೆಗೆ 
ಒಳಪಡಿಸಲಾಗಿ ಅವರ ವರದಿ ದಿ:21-7-1999ರ ಪತ್ರ ಸಂ:ಸಿಸಿಎಲ್‌:3524/99ರಲ್ಲಿನ ಒಪ್ಪಿಗೆಯಂತೆ ಸದರಿ ಮದ್ಯವು 28.2* ಯು.ಪಿ.ಯಿಂದ 29.75 
ಯು.ಪಿ.ಪ್ರತಿಯೊಂದು ಬಾಟಲಿಗಳು ಮದ್ಯದ ಸಾಮರ್ಥ್ಯ ಇರುವುದಾಗಿ ಮತ್ತು ಮಾನವನ ಸೇವನೆಗೆ ಯೋಗ್ಯವಾಗಿರುವುದಾಗಿ ದೃಢೀಕರಣ ಪತ್ರ 
ನೀಡಿರುತ್ತಾರೆ. ಈ ಆಧಾರದ ಮೇಲೆ ಸದರಿ ಮದ್ಯವನ್ನು ದಿ.23-7-99 ರಂದು ಅಬಕಾರಿ ನಿರೀಕ್ಷಕರು ಮಡಿಕೇರಿ ವಲಯ ರವರು ಪ್ರಸ್ತಾವನೆಯನ್ನು 
ಸಲ್ಲಿಸಿ ರಸಾಯನಿಕ ತಜ್ಞರ ವರದಿಯನ್ನು ಲಗತ್ತಿಸಿ ಅವರ ಅಭಿಪ್ರಾಯದ ಪ್ರಕಾರ ಮದ್ಯವು ಮಾನವ ಸೇವನೆಗೆ ಯೋಗ್ಯವಿರುವುದರಿ೦ದ ಸದರಿ 118ಪೆಟ್ಟಿಗೆ 
(1019.520 ಲೀಟರ್‌)ವನ್ನು ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ವಿಲೇವಾರಿ ಮಾಡಲು ಆದೇಶ ನೀಡಬೇಕೆಂದು ಕೋರಿರುತ್ತಾರೆ. ದಿ.28-7- 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೨೯ 





99ರಂದು ರಾಸಾಯನಿಕ ಮಾದರಿಯನ್ನು ಹೊರತುಪಡಿಸಿ ಉಳಿದ 1014.840 ಲೀಟರ್‌ ಸ್ವದೇಶಿ ಮದ್ಯವನ್ನು 43(ಎ)(2)ರ ಪ್ರಕಾರ ಸರಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ವಿಲೇವಾರಿ ಮಾಡಲು ಆದೇಶ ನೀಡಲಾಗಿರುತ್ತದೆ. 


ತದನಂತರ ವಿಚಾರಣೆಯನ್ನು ಪ್ರಾರಂಭಿಸಿ ಪ್ರಕರಣ ದಾಖಲಿಸಿದ ಅಧಿಕಾರಿಗಳಾದ ಶ್ರೀ ಆರ್‌.ಜೆ.ಜ್ಞಾಲಣ್ಣ, ಅಬಕಾರಿ ನಿರೀಕ್ಷಕರು, ಗುಪ್ತ 


ಬ ಮು 


ವಾರ್ತಾದಳ, ಮಂಗಳೂರು ಇವರ ವಿಚಾರಣೆಯೂ ದಿ:2-2-02ರಂದು ನಡೆದಿರುತ್ತದೆ. 
ಮುಖ್ಯ ವಿಚಾರಣೆ ಎ.ಡಿ.ಪಿ.ಯವರಿಂದ :- 


ಆರ್‌.ಜೆ.ಜ್ವಾಲಣ್ಣ, ಅಬಕಾರಿ ನಿರೀಕ್ಷಕರು, ಗುಪ್ತ ವಾರ್ತಾದಳ, ಮಂಗಳೂರು ಆದ ನಾನು ದಿ:21-7-95 ರಿಂದ ಮಂಗಳೂರು ವಿಭಾಗದ 
ಅಬಕಾರಿ ಗುಪ್ತ ವಾರ್ತಾದಳದ ಅಬಕಾರಿ ನಿರೀಕ್ಷಕನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ದಿ:28-4-99ರ೦ದು ಮಡಿಕೇರಿ ಕುಶಾಲನಗರ ರಸ್ತೆಯ ಮಡಿಕೇರಿ 
ಪಟ್ಟಣದಲ್ಲಿ ಬರುವ ಸೋಮವಾರಪೇಟೆಗೆ ಹೋಗುವ ರಸ್ತೆ ತಿರುವಿನಲ್ಲಿ ಸಿಬ್ಬಂದಿಯೊಂದಿಗೆ ರಸ್ತೆಗಾವಲು ನಡೆಸುತ್ತಿದ್ದ ಸಂದರ್ಭದಲ್ಲಿ ರಾತ್ರಿ 8.00ಗಂಟೆ 
ಸಮಯದಲ್ಲಿ ಕುಶಾಲನಗರ ಕಡೆಯಿಂದ ಬಂದ ವಾಹನ(ಮಿನಿ ಲಾರಿ ಸಂ:ಕೆಎ-12-3301)ರನ್ನು ನಿಲ್ಲಿಸುವಂತೆ ಸೂಚನೆ ನೀಡಲಾಗಿ ವಾಹನದ ಚಾಲಕನು 
ವಾಹನವನ್ನು ನಿಲ್ಲಿಸಿದನು. ವಾಹನದಲ್ಲಿರುವ ಸರಕಿನ ಬಗ್ಗೆ ಚಾಲಕನನ್ನು ವಿಚಾರಿಸಲಾಗಿ ವಾಹನದಲ್ಲಿ ಇನ್ನಾವುದೇ ಸರಕು ಇಲ್ಲವೆಂಬುದಾಗಿ ತಿಳಿಸಿದನು. 
ವಾಹನವು ಕಂಬಿ ಮತ್ತು ಟಾರ್ಪಾಲಿನಿಂದ ಮುಚ್ಚಿಟ್ಟಿರುವುದರಿಂದ ಅನುಮಾನಗೊಂಡು ವಾಹನದ ಸರಕು ತುಂಬುವ ಜಾಗದಲ್ಲಿ ಪರಿಶೀಲಿಸಲಾಗಿ 
ವಾಹನದ ಹೊರಗಡೆಯ ಉದ್ದಕ್ಕೂ ವಾಹನದ ಸರಕು ತುಂಬುವ ಜಾಗಕ್ಕೂ ವ್ಯತ್ಯಾಸ ಕಂಡುಬಂದುದರಿಂದ ವಾಹನದ ಒಳಭಾಗದಲ್ಲಿ ತಪಾಸಣೆ 
ಮಾಡಲಾಗಿ ಒಂದು ವಿಶೇಷ ಕಂಪಾರ್ಟ್‌ಮೆಂಟ್‌ ರಚಿಸಿರುವುದು ಕಂಡುಬಂದಿತು. ಚಾಲಕನನ್ನು ಕರೆಸಿ ಕಂಪಾರ್ಟ್‌ಮೆಂಟನ್ನು ತೆರೆಯಿಸಿ ನೋಡಲಾಗಿ 
ಕಂಪಾರ್ಟ್‌ಮೆಂಟ್‌ ಒಳಗಡೆ ಮದ್ಯದ ಸೀಸೆಗಳು ಇರುವ ರಟ್ಟಿನ ಪೆಟ್ಟಿಗೆಗಳು ಕಂಡುಬಂದಿರುತ್ತದೆ. ಈ ಮದ್ಯದ ರಟ್ಟಿನ ಪೆಟ್ಟಿಗೆಗಳನ್ನು ಸಾಗಾಣಿಕೆ 
ಮಾಡಲು ದಾಖಲಾತಿ ಪತ್ರಗಳನ್ನು ಹಾಜರುಪಡಿಸುವಂತೆ ಚಾಲಕನನ್ನು ಕೇಳಲಾಗಿ ಆತನು ಯಾವುದೇ ವಿಧವಾದ ದಾಖಲಾತಿ ಪತ್ರಗಳನ್ನು 
ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಯಾವುದೇ ದಾಖಲಾತಿಗಳಿಲ್ಲದೆ ಈ ರೀತಿಯ ಮದ್ಯಗಳನ್ನು ಹೊಂದಿ ಸಾಗಾಣಿಕೆ ಮಾಡುವುದು ಅಬಕಾರಿ 
ಕಾಯ್ದೆಯಂತೆ ಕಾನೂನು ಬಾಹಿರವಾಗಿರುತ್ತದೆ ಎಂಬ ವಿಚಾರವನ್ನು ಸದರಿ ಚಾಲಕನಿಗೆ ತಿಳಿಸಿ ಮುಂದಿನ ಕ್ರಮಕೈಗೊಳ್ಳಲು ಘನ ನ್ಯಾಯಾಲಯದಿಂದ 
ಸರ್ಚ್‌ ವಾರೆಂಟ್‌ ಪಡೆಯಲು ಸಮಯಾವಕಾಶವಿಲ್ಲದುದರಿಂದ ಸರ್ಚ್‌ ಮೆಮೋ ತಯಾರಿಸಿ ಇಲಾಖಾ ಸಿಬ್ಬಂದಿಯವರನ್ನೇ ಪಂಚರನ್ನಾಗಿಸಿಕೊಂಡು 
ಕಂಪಾರ್ಟ್‌ಮೆಂಟ್‌ ಒಳಗಡೆ ಇದ್ದ ಮದ್ಯದ ಪೆಟ್ಟಿಗೆಗಳನ್ನು ಲೆಕ್ಕ ಹಾಕಲಾಗಿ ಒಟ್ಟು 118 ರಟ್ಟಿನ ಪೆಟ್ಟಿಗೆಗಳು ಇರುವುದು ಕಂಡುಬಂದಿತು. ಇದರಲ್ಲಿ 2 
ಬಗೆಯ ಮದ್ಯದ ರಟ್ಟಿನ ಪೆಟ್ಟಿಗೆಗಳು ಇದ್ದು, ಪ್ರತಿಯೊಂದು ವಿಧದಿಂದಲೂ 180ಮಿಲಿಯ 13 ಸೀಸೆಯಂತೆ ಒಟ್ಟು 26 ಸೀಸೆಗಳನ್ನು ರಾಸಾಯನಿಕ 
ಪರೀಕ್ಷೆಗೋಸ್ಕರ ತೆಗೆದುಕೊಂಡು ಅಬಕಾರಿ ಮೊಹರಿನಿಂದ ಸೀಲು ಮಾಡಲಾಯಿತು. ಮೊಹರಿನ ಮಾದರಿಯನ್ನು ತಯಾರಿಸಲಾಯಿತು. ಸದರಿ ಚಾಲಕನ 
ಹೆಸರು ಮತ್ತು ವಿಳಾಸ ಕೇಳಲಾಗಿ ತನ್ನ ಹೆಸರು ಪರಮೇಶ, ಕುಂಬೂರು ಗ್ರಾಮ, ಸೋಮವಾರಪೇಟೆ ತಾಲ್ಲೂಕು ಎಂಬುದಾಗಿ ತಿಳಿಸಿದನು. ಈ ಬಗ್ಗೆ 
ಸ್ಥಳದಲ್ಲಿಯೇ ಪಂಚರನಾಮ ತಯಾರಿಸಲಾಯಿತು. ಪಂಚರ ಸಹಿಯುಳ್ಳ ಚೀಟಿಗಳನ್ನು ರಾಸಾಯನಿಕ ಪರೀಕ್ಷೆಗೆ ತೆಗೆದುಕೊ೦ಡು ಸೀಸೆಗಳ ಮೇಲೆ 
ಅಂಟಿಸಲಾಯಿತು. ಮುಂದಿನ ಕ್ರಮಕೈಗೊಳ್ಳಲು ವಾಹನದ ಚಾಲಕನನ್ನು ದಸ್ತಗಿರಿ ಮಾಡಿ ಲಾರಿ ಸಮೇತ ದೊರೆತ ಸ್ನೊತ್ತುಗಳನ್ನು ಇಲಾಖಾ ವಶಕ್ಕೆ 
ತೆಗೆದುಕೊಳ್ಳಲಾಯಿತು. ಈ ಬಗ್ಗೆ ಮೊಕದ್ದಮೆಯನ್ನು ದಾಖಲಿಸಿಕೊಳ್ಳಲಾಯಿತು. ಮುಂದಿನ ಕ್ರಮಕೈಗೊಳ್ಳಲು ಮೊಕದ್ದಮೆಗೆ ಸಂಬಂಧಿಸಿದ 
ದಾಖಲಾತಿಗಳನ್ನು ಹಾಗೂ ಜಪುಮಾಡಿಕೊಂಡಿದ್ದ ವಸ್ತುಗಳನ್ನು ದಿ:29-4-99ರಂದು ಅಬಕಾರಿ ನಿರೀಕ್ಷಕರು, ಮಡಿಕೇರಿ ವಲಯ ರವರಿಗೆ 


ಹಸ್ತಾಂತರಿಸಲಾಯಿತು. 


ಅಮಾನತು ಪಡಿಸಿಕೊಂಡಿರುವ ವಾಹನ ಮತ್ತು ಇತರೆ ವಸ್ತುಗಳನ್ನು ಅಂದರೆ ವಾಹನಕ್ಕೆ ಸಂಬಂಧಪಟ್ಟ ಜಾಕ್‌, ಚಕ್ರ ಮತ್ತು ವೀಲ್ಸ್‌, 
ಸ್ಪಾನರ್‌ಗಳನ್ನು ನೋಡಿದರೆ ಗುರುತಿಸುತ್ತೇನೆ. ಮೂಲ ಮಹಜರನ್ನು ಆರೋಪಿಯ ವಿರುದ್ಧ ಸಲ್ಲಿಸಲಾಗಿರುವ ಕ್ರಿಮಿನಲ್‌ ಮೊಕದ್ದಮೆಯನ್ನು 
ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಅದರ ಜೆರಾಕ್ಸ್‌ ಪ್ರತಿಯನ್ನು ನಾನು ನೋಡುತ್ತಿದ್ದೇನೆ. (ಈ ಹಂತದಲ್ಲಿ ಅರ್ಜಿದಾರರ ವಕೀಲರು ಗುರುತಿಸಲು 


ಆಗುವುದಿಲ್ಲವೆಂದು ತಕರಾರು ಮಾಡುತ್ತಿದ್ದಾರೆ). ಮೂಲ ಮೊಹರಿನ ಮಾದರಿ ಪತ್ರವನ್ನು ವಲಯ ನಿರೀಕ್ಷಕರಿಗೆ ಒಪ್ಪಿಸಲಾಗಿದೆ. 


ಪಾಟಿ ಸವಾಲು: ಶ್ರೀ ಕೆ.ಜಿ.ಬೋಪಯ್ಯ ರವರಿಂದ(ವಕೀಲರು) ನಾನು ಮಡಿಕೇರಿಗೆ ಅಂದರೆ ಲಾರಿಯನ್ನು ಅಮಾನತು ಪಡಿಸಿದ ಸ್ಥಳಕ್ಕೆ ಸಂಜೆ 
7.00ಗಂಟೆಗೆ ತಲುಪಿದೆ. ಈ ಲಾರಿಗೆ ಮೊದಲು ಅನುಮಾನ ಬಂದ ಇತರೆ 5-6 ವಾಹನವನ್ನು ತಪಾಸಿಸಿದ್ದೇನೆ. ವಿವರ ಜ್ಞಾಪಕವಿಲ್ಲ. ನಮ್ಮೊಂದಿಗೆ ನಮ್ಮ 
ಇಲಾಖಾ ಸಿಬ್ಬಂದಿ 3 ಜನ ಇದ್ದರು. ಲಾರಿಯಲ್ಲಿ ವಾಹನ ಚಾಲಕ ಒಬ್ಬನೇ ಇದ್ದ. 118 ಪೆಟ್ಟಗೆಗಳಿಂದ ಮಾದರಿ ತೆಗೆದಿಲ್ಲ. ಒಂದೊಂದು ಪೆಟ್ಟಿಗೆಯಲ್ಲಿ 
180ಮಿಲಿಯ 48 ಬಾಟಲಿಗಳಿದ್ದವು. ಕೆಲವು ಪೆಟ್ಟಿಗೆಗಳಲ್ಲಿ ಮಾತ್ರ ಅದರಲ್ಲಿದ್ದ ಸೀಸೆಗಳನ್ನು ಎಣಿಸಲಾಯಿತು. ಎಲ್ಲ ಪೆಟ್ಟಿಗೆಗಳನ್ನು ಎಣಿಸಲಿಲ್ಲ. ಮೊಕದ್ದಮೆ 
ಬರೆಯುವಾಗ 3 ರಿಂದ 4 ಪ್ರತಿಯನ್ನು ಮಾಡುತ್ತೇನೆ. ಆ ಪ್ರತಿಗಳನ್ನು ನಮ್ಮ ಮೇಲಾಧಿಕಾರಿಗಳಿಗೆ ಕಳುಹಿಸುತ್ತೇವೆ. ಎಲ್ಲಿ ಮೊಕದ್ದಮೆ 
ದಾಖಲಿಸುತ್ತೇವೆಯೋ ಅಲ್ಲಿ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಪ್ರತಿಯನ್ನು ಕಳುಹಿಸುತ್ತೇವೆ. ಲಾರಿಯಲ್ಲಿ ಅಮಾನತು ಪಡಿಸಿರುವ ಮದ್ಯದ 
ಪೆಟ್ಟಿಗೆಗಳನ್ನು ಹೊರತು ಬೇರೆ ಏನೂ ಇರಲಿಲ್ಲ. ಮದ್ಯದ ಪೆಟ್ಟಿಗೆಗಳನ್ನು ಬಚ್ಚಿಟ್ಟದ ಲಾರಿಯ ಕಂಪಾರ್ಟ್‌ಮೊ೦ಟಿನ ಛಾಯಚಿತ್ರ ತೆಗೆದಿಲ್ಲ. ಲಾರಿಯಲ್ಲಿ 
ಈ ರೀತಿ ಪ್ರತ್ಯೇಕ ಕಂಪಾರ್ಟ್‌ಮೆ೦ಟ್‌ ಇರಲಿಲ್ಲ ಎನ್ನುವುದು ಸರಿಯಲ್ಲ. ತಪಾಸಣೆ ಮಾಡಿದ ಸ್ಥಳ ರಾಜ್ಯ ಹೆದ್ದಾರಿ, ಈ ಹೆದ್ದಾರಿಯಲ್ಲಿ ಸಾಕಷ್ಟು 
ವಾಹನಗಳು ಓಡಾಡುತ್ತಿರುತ್ತವೆ. ಅಮಾನತು ಪಡಿಸಿ ಮಹಜರು ಪಡೆಯಲು ಸುಮಾರು ಒಂದೂವರೆ ಗಂಟೆ ಸಮಯ ಹಿಡಿದಿದೆ. ಈ ಸಮಯದಲ್ಲಿ 
ಸಾಕಷ್ಟು ವಾಹನಗಳು ಓಡಾಡಿರುತ್ತವೆ. ಸರ್ಚ್‌ ಮೆಮೋ ಪ್ರತಿಯನ್ನು ಈ ಪ್ರಾಧಿಕಾರಕ್ಕೆ ಹಾಜರುಪಡಿಸಿದೆ. ಮೂಲ ಸರ್ಜ್‌ ಮೆಮೋವನ್ನು 


೧೬೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





ನ್ಯಾಯಾಲಯಕ್ಕೆ ಹಾಜರುಪಡಿಸಿದೆ. ಎಲ್ಲಾ ಪ್ರತಿಗಳನ್ನು ಒಟ್ಟಿಗೆ ಮೇಲಾಧಿಕಾರಿಗಳಿಗೆ ಕಳಿಸಿಕೊಡುತ್ತೇವೆ. ಲಾರಿ ಚಾಲಕನ ಹೇಳಿಕೆ ಪಡೆದಿಲ್ಲ. ಲಾರಿಯ 
ಮಾಲೀಕನ ವಿವರ ಪಡೆಯಲಿಲ್ಲ. ಲಾರಿಯ ಮಾಲೀಕನ ಮೇಲೂ ಸಹ ನ್ಯಾಯಾಲಯಕ್ಕೆ ಆರೋಪಿಯನ್ನಾಗಿ ಮಾಡಿ ಮೊಕದ್ದಮೆ ಸಲ್ಲಿಸಲಾಗಿದೆ. ಈ 
ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಿಮ ವರದಿಯನ್ನು ಸಲ್ಲಿಸಲಾಗಿದೆಯೇ ಇಲ್ಲವೋ ಗೊತ್ತಿಲ್ಲ. ನಾನು ನ್ಯಾಯಾಲಯದಲ್ಲಿ ಈ ವರೆಗೆ ಯಾವುದೇ ಸಾಕ್ಷಿ 
ನುಡಿದಿರುವುದಿಲ್ಲ. ಲಾರಿಗೆ ಪ್ರತ್ಯೇಕ ಗುರುತು ಮಾಡಿಲ್ಲ. ಆದರೆ ಇಂಜಿನ್‌ ಮತ್ತು ಚಾಸಿ ನಂಬರ್‌ ಮಹಜರಿನಲ್ಲಿ ನಮೂದಿಸಿದೆ. ನಾನು ಆ ದಿನ ಲಾರಿ 
ತಪಾಸಣೆ ಮಾಡಿದ ಬಗ್ಗೆ ಡೈರಿ ಬರೆದಿರುತ್ತೇನೆ. ನಾನು ಆದಿನ ಲಾರಿಯನ್ನು ತಪಾಸಣೆ ಮಾಡಿ ಮದ್ಯದ ಪೆಟ್ಟಿಗೆಗಳನ್ನು ಅಮಾನತುಪಡಿಸಿಕೊಂಡಿಲ್ಲ 
ಎನ್ನುವುದು ಸರಿಯಲ್ಲ. ಲಾರಿಯಲ್ಲಿ ಮದ್ಯದ ಪೆಟ್ಟಿಗೆಗಳಿದ್ದ ಬಗ್ಗೆ ಲಾರಿಯ ಮಾಲೀಕರಿಗೆ ಯಾವುದೇ ತಿಳುವಳಿಕೆ ಇಲ್ಲಾ ಎಂದರೆ ನನಗೆ ಗೊತ್ತಿಲ್ಲ. 
ಅಮಾನತು ಪಡಿಸಿದ್ದನ್ನು ಬಿಟ್ಟರೆ ಮಾಲೀಕರಿಂದ ಯಾವುದೇ ವಿವರ ಪಡೆದಿಲ್ಲ. ಲಾರಿಯ ಮಾಲೀಕರ ಮೇಲೆ ಸುಳ್ಳು ಮೊಕದ್ದಮೆ ಅಂದರೆ ನಮ್ಮಲ್ಲಿದ್ದ 
ವಾರಸುದಾರರಿಲ್ಲದ ಮದ್ಯದ ಪೆಟ್ಟಿಗೆಗಳನ್ನು ವಿಲೇವಾರಿ ಮಾಡಲು ಈ ರೀತಿ ಸುಳ್ಳು ಮೊಕದ್ದಮೆ ಮಾಡಿದ್ದೇನೆಂದರೆ ಸರಿಯಲ್ಲ. ಈ ಪ್ರಕರಣವನ್ನು ಲಾರಿ 
ಮಾಲೀಕನಿಗೂ ಯಾವುದೇ ಸಂಬಂಧ ಇಲ್ಲವೆಂದರೆ ಸರಿಯಲ್ಲ. ಸ್ಥಳದಲ್ಲಿ ಯಾವುದೇ ಮಹಜರ್‌ ಸ್ಯಾಂಪಲ್‌ ಸೀಜರ್‌, ಸರ್ಚ್‌ ಮೆಮೋ ಇತ್ಯಾದಿಗಳನ್ನು 
ಸ್ಥಳದಲ್ಲಿ ತಯಾರಿಸಿಲ್ಲದೆ ಇರುವುದರಿಂದ ಈ ಇಲಾಖೆಗೆ ಕಳಿಸಿಲ್ಲವೆಂಬುದು ಸರಿಯಲ್ಲ. ಈ ಹಂತದಲ್ಲಿ ಸಾಕ್ಷಿಯು ಸ್ವತಃ ಹೇಳುವುದೇನೆಂದರೆ ತಾವು 
ಅಮಾನತುಪಡಿಸಿಕೊಂಡಿರುವ ದಾಖಲೆಗಳು ಮತ್ತು ಮಾಲುಗಳನ್ನು ಈ ಪ್ರಾಧಿಕಾರಕ್ಕೆ ಒಪ್ಪಿಸಿ ಆ ಬಗ್ಗೆ ಸ್ವೀಕೃತಿ ಪಡೆದಿದ್ದೇನೆ. ದಿ:29-4-99ರಂದು 
ಅವುಗಳನ್ನು ಈ ಪ್ರಾಧಿಕಾರಕ್ಕೆ ಒಪ್ಪಿಸಿದ್ದೇನೆ. ಸಮಯ ಹೇಳಲು ಬರುವುದಿಲ್ಲ. ಈ ಪ್ರಾಧಿಕಾರಕ್ಕೆ ಯಾವುದೇ ದಾಖಲಾತಿಗಳನ್ನು ಒಪ್ಪಿಸಿರುವುದಿಲ್ಲ ಮತ್ತು 
ಸುಳ್ಳು ನುಡಿಯುತ್ತಿದ್ದೇನೆ ಎಂದು ಸೂಚಿಸಿರುವುದು ಸರಿಯಲ್ಲ. ನಮ್ಮ ಇಲಾಖೆಯಲ್ಲಿ ವರ್ಷಕ್ಕೆ ಇಷ್ಟು ಮೊಕದ್ದಮೆ ದಾಖಲಿಸಬೇಕೆಂಬ ಸುತ್ತೋಲೆ ಇದೆ. 
ಅಂಕಿ ಅಂಶಗಳ ಉದ್ದೇಶಕ್ಕಾಗಿ ಈ ಮೊಕದ್ದಮೆ ದಾಖಲಿಸಿದ್ದೇನೆಂದರೆ ಸುಳ್ಳು. 


ತದನಂತರ ಪ್ರಕರಣದ ಇನ್ನೊಬ್ಬ ಮಹಜರು ಸಾಕ್ಷಿದಾರರಾದ ಶ್ರೀ ಬಾಲಕೃಷ್ಣ ಬಿನ್‌ ನಾರಾಯಣ ರಾವ್‌, ಅಬಕಾರಿ ರಕ್ಷಕ, ಗುಪ್ತವಾರ್ತಾ 
ದಳ, ಬಿಜೈ, ಮಂಗಳೂರು ಇವರ ವಿಚಾರಣೆಯು ದಿ:2-2-02ರಂದು ನಡೆದಿರುತ್ತದೆ. 


ಮುಖ್ಯ ವಿಚಾರಣೆ ಎ.ಡಿ.ಪಿ.ಯವರಿಂದ :- 


ಬಾಲಕೃಷ್ಣ ಬಿನ್‌ ನಾರಾಯಣ ರಾವ್‌, ಅಬಕಾರಿ ರಕ್ಷಕ, ಗುಪ್ತವಾರ್ತಾ ದಳ, ಬಿಜೈ, ಮಂಗಳೂರು ಆದ ನಾನು ದಿ: 28-4-99 ರಂದು 
ರಾತ್ರಿ 8 ಘಂಟೆ ಸಮಯದಲ್ಲಿ ಕುಶಾಲನಗರ ಮಡಿಕೇರಿ ರಸ್ತೆಯ ಸೋಮವಾರಪೇಟೆಗೆ ಹೋಗುವ ದಾರಿಯ ಜಂಕ್ಷನ್‌ನಲ್ಲಿ ಅಬಕಾರಿ ನಿರೀಕ್ಷಕರು ಮತ್ತು 
ನಾವು ರಸ್ತೆ ಕಾವಲು ನಡೆಸುತ್ತಿದ್ದಾಗ ಕುಶಾಲನಗರ ಕಡೆಯಿಂದ ಬಂದ ಕೆಎ-12-3301 ನಂಬರಿನ ಲಾರಿಯನ್ನು ತಡೆದು ನಿಲ್ಲಿಸಿ ತಪಾಸಣೆ ಮಾಡಿದಾಗ 
ಚಾಲಕನಲ್ಲಿ ಕೇಳಿದಾಗ ಏನು ಇಲ್ಲವೆಂದು ತಿಳಿಸಿದನು. ನಾವುಗಳು ಕೂಲಂಕುಷವಾಗಿ ಪರಿಶೀಲಿಸಲಾಗಿ ಡ್ರೈವರ್‌ ಸೀಟಿನ ಒತ್ತಾಗಿ ಒಂದು ಪ್ರತ್ಯೇಕ 
ಕಂಪಾರ್ಟ್‌ಮೆಂಟ್‌ ಇರುವುದು ಕಂಡು ಬಂತು. ಚಾಲಕನನ್ನು ಕರೆದು ಸದರಿ ಕಂಪಾರ್ಟ್‌ಮೆಂಟನ್ನು ತೆರೆಯಲು ಹೇಳಿದಾಗ ಆತನು ತೆರೆದನು. ಅದರಲ್ಲಿ 
118 ಮದ್ಯದ ಪೆಟ್ಟಿಗೆಗಳು ಕಂಡು ಬಂತು. ಅವುಗಳ ಪೈಕಿ 59 ಪೆಟ್ಟಿಗೆಗಳು ಡಿ.ಡಿ ರಮ್‌(ದಾಸಪ್ಪ ಮತ್ತು ಸನ್ಸ್‌ ರವರಿಂದ ತಯಾರಿಸಲ್ಪಟ್ಟ ಪ್ರತಿಯೊಂದು 
ಪೆಟ್ಟಿಗೆಗಳಲ್ಲಿ 48 ಸೀಸೆ ಬ್ರಾಂಡಿಗಳಿದ್ದವು. ಉಳಿದ 59 ಪೆಟ್ಟಿಗೆಗಳಲ್ಲಿ ಒಂದೊ೦ದರಲ್ಲೂ 48 ಸೀಸೆ ಬ್ರಾಂಡಿಗಳಿದ್ದವು. ಪ್ರತಿಯೊಂದು ಸೀಸೆಯಲ್ಲಿ 180 
ಮಿಲಿಯ ಪ್ರಮಾಣದಾಗಿತ್ತು. 


ಸದರಿ ಮದ್ಯದ ಸೀಸೆಗಳನ್ನು ಸಾಗಾಟ ಮಾಡಲು ಚಾಲಕನಲ್ಲಿ ಪರವಾನಗಿ ಬಗ್ಗೆ ವಿಚಾರಿಸಿದಾಗ ಯಾವುದು ಇಲ್ಲವೆಂದು ತಿಳಿಸಿದನು. ಅಲ್ಲಿ 
ಬೇರೆ ಸಾಕ್ಷಿಗಳಿಗಾಗಿ ಹುಡುಕಿದೆವು ಯಾರು ಸಿಗಲಿಲ್ಲ. ಸಾಕ್ಷಿಗಳನ್ನು ಹುಡುಕಲು ನಾನು ಹೋಗಿದ್ದೆ. ಆಗ ನಮ್ಮೊಡನೆ ಇದ್ದ ಇಲಾಖೆಯ ರಕ್ಷಕರನ್ನೆ ಪಂಚ 
ಸಾಕ್ಷಿಯಾಗಿ ಪಡೆದು ಆರೋಪಿಯ ಹೆಸರು ವಿಳಾಸವನ್ನು ತೆಗೆದುಕೊಂಡು 26 ಸೀಸೆಗಳನ್ನು ಅಂದರೆ 13 ಬ್ರಾಂಡಿ ಪೆಟ್ಟಿಗೆಗಳಿಂದ ಮತ್ತು 13 ರಮ್‌ 
ಪೆಟ್ಟಿಗೆಗಳಿಂದ ತೆಗೆದಿದ್ದು, ವಾಹನದ ಚಾಲಕನ ಹೆಸರು ಪಡೆಯಲಾಯಿತು. ಅವನ ಹೆಸರು ಪರಮೇಶ ತಂದೆ ರಾಜಣ್ಣ, ಕುಂಬೂರು ನಿವಾಸಿ, 
ಮಾದಾಪುರ ಗ್ರಾಮವೆಂದು ತಿಳಿಸಿದನು. ಒಟ್ಟು 26 ಸೀಸೆಗಳನ್ನು ಇಲಾಖೆಯ ಮೊಹರಿನಿಂದ ಗುರುತು ಚೀಟಿ ಅಂಟಿಸಲಾಯಿತು. ಲಾರಿಯ ಟಾಪ್‌ 
ಲೈಟಿನ ಬೆಳಕಿನಿಂದ ಬರೆದಿದ್ದು ಸ್ಥಳದಲ್ಲಿ ಬರೆದ ಮಹಜರಿಗೆ ನಾನು ಸಹಿ ಹಾಕಿರುತ್ತೇನೆ ಹಾಗೂ ಇತರೆಯವರು ಸಹಿ ಮಾಡಿರುತ್ತಾರೆ. ಆಗಿನ ಮಹಜರಿನ 
ನಕಲನ್ನು ಈಗ ನೋಡುತ್ತಿದ್ದೇನೆ. ಇದರಲ್ಲಿ ನನ್ನ ಸಹಿ ಇರುತ್ತದೆ.(ನಕಲನ್ನು) (ಗುರುತಿಸಲು ವಕೀಲರು ಆಕ್ಷೇಪಣೆ ಮಾಡಿರುತ್ತಾರೆ.) ಲಾರಿ ಮತ್ತು ಲಾರಿಗೆ 
ಸಂಬಂಧಪಟ್ಟ ವಸ್ತುಗಳನ್ನು ಈಗ ನೋಡಿದರೆ ಗುರುತಿಸುತ್ತೇನೆ. 


ಪಾಟಿ ಸವಾಲು.ಕೆ.ಜಿ.ಬಿ. ವಕೀಲರಿಂದ 


ನಾನು ಆ ಸ್ಥಳಕ್ಕೆ 7 ಘಂಟೆಗೆ ಬಂದೆ. ಈ ಲಾರಿಯನ್ನು ತನಿಖೆಯ ಸಮಯದಲ್ಲಿ ಕೆಲವು ಲಾರಿಯನ್ನು ತನಿಖೆ ಮಾಡಿರುತ್ತೇವೆ. ಎಷ್ಟು 
ಎಂದು ಹೇಳಲು ಬರುವುದಿಲ್ಲ. ಯಾವ ಯಾವ ತರದ ವಾಹನವನ್ನು ತಪಾಸಣೆ ಮಾಡಿದೆನೆಂದು ಹೇಳಲು ಬರುವುದಿಲ್ಲ. ಸ್ಥಳದಲ್ಲಿನ ಟೈರ್‌ ಶಾಪ್‌ನ 
ಬಗ್ಗೆ ನೆನಪಿಲ್ಲ. ರಸ್ತೆಯ ಪಕ್ಕದಲ್ಲಿ ಇರುವ ಮರಗಳ ನೆನಪಿಲ್ಲ. ಯಾವ ಯಾವ ಮರಗಳಿವೆಂದು ಗೊತ್ತಿಲ್ಲ. 3 ರಸ್ತೆ ಬಂದು ಸೇರುವ ಜಾಗವಾಗಿರುತ್ತದೆ. 
ಸೋಮವಾರಪೇಟೆ ರಸ್ತೆಯ ಉದ್ದಕ್ಕೂ ಮನೆಗಳು ಇರಬಹುದು. ರಾತ್ರಿಯಾದರಿಂದ ನಾನು ಗಮನಿಸಿಲ್ಲ. ಮಹಜರಿನಲ್ಲಿ ಮರಗಳ ಬಗ್ಗೆ (ಎಡಬಲ) 
ಬರೆದಿರುವುದು ಗೊತ್ತಿಲ್ಲ. ಸೀಜು ಮಾಡಿದ ಮಹಜರನ್ನು ಓದಿ ಸಹಿ ಮಾಡಲಾಯಿತು. ಮಹಜರಿನಲ್ಲಿ ಚೆಕ್‌ಬಂದಿ ಬರೆದಿಲ್ಲ. ಲಾರಿಯಲ್ಲಿದ್ದ 
ಕಂಪಾರ್ಟ್‌ಮೆಂಟಿಗೆ ಬೀಗ ಹಾಕಿರಲಿಲ್ಲ. ಬೋಲ್ಟ್‌ ಹಾಕಿತ್ತು ಎನ್ನುವ ವಿಷಯವನ್ನು ಮಹಜರಿನಲ್ಲಿ ಬರೆದಿದೆ. ಮಹಜರನ್ನು ಬರೆಯುವಾಗ 1 ಘಂಟೆ 
ಸಮಯವಾಯಿತು. ಈ ಮಧ್ಯೆ ರಸ್ತೆಯಲ್ಲಿ ವಾಹನ ಹೋಗಿದ್ದು ನೆನಪಿಲ್ಲ. ಮಹಜರಿನಲ್ಲಿ ಇಲಾಖೆಯ ಅಬಕಾರಿ ರಕ್ಷಕ ವಿಠಲ ಎಂಬುಬರು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೩೧ 





ಬರೆದಿರುತ್ತಾರೆ. ಮಾದರಿಗೆ ತೆಗೆದ 13 ಪೆಟ್ಟಿಗೆ ಯಾವುದು ಎಂದು ಗೊತ್ತಿಲ್ಲ. ಒಂದು ಬಾಕ್ಸ್‌ನ್ನು ಲೆಕ್ಕ ಮಾಡಿ 48 x180ಮಿಲಿಯ ಇದೆಯೆಂದು ತಿಳಿದೆವು. 
ಸೀಸೆಯಲ್ಲಿ ಬ್ರಾಂಡಿ ರಮ್‌ ಎಂದು ಬರೆದಿದ್ದರಿಂದ ಯಾವ ಯಾವ ಮಾದರಿಯವು ಎಂದು ಗುರುತಿಸಿದೆವು. ರಮ್‌ ಎಲ್ಲಿಂದ ಬಂತು ಎಂದು ವಿಚಾರಣೆ 
ಮಾಡಿರುವುದಿಲ್ಲ. ಲಾರಿ ಮಾಲೀಕರ ಬಗ್ಗೆ ನನ್ನ ಸಮ್ಮುಖದಲ್ಲಿ ವಿಚಾರಣೆ ಮಾಡಿರುವುದಿಲ್ಲ. ಲಾರಿಯಲ್ಲಿ ಬೇರೆಯ ವಸ್ತುಗಳು ಇದ್ದವೋ ಇಲ್ಲವೊ ಎಂಬ 
ಬಗ್ಗೆ ನಾನು ನೋಡಿಲ್ಲ. ಅಧಿಕಾರಿಯೊಂದಿಗೆ ಆ ದಿವಸ ನಾವು ಇದ್ದು ಲಾರಿಯನ್ನು ತಪಾಸಣೆ ಮಾಡಿಲ್ಲವೆಂದರೆ ಸರಿಯಲ್ಲ. ಲಾರಿಯಲ್ಲಿ ಪ್ರತ್ಯೇಕ 
ಕಂಪಾರ್ಟ್‌ಮೆಂಟ್‌ ಇರಲಿಲ್ಲವೆನ್ನುವುದು ಸರಿಯಲ್ಲ. ಸೋಮವಾರಪೇಟೆ ಜಂಕ್ಷನ್‌ ಮನೆಗಳಿವೆ ಎಂದು ಹೇಳಿದರೆ ಸರಿಯಲ್ಲ. 


ಲಾರಿಯು ಆ ದಿವಸ ಸ್ಥಳದಲ್ಲಿ ಇರಲಿಲ್ಲವೆಂದರೆ ಸರಿಯಲ್ಲ ಮತ್ತು ಲಾರಿಯಲ್ಲಿ ನೀವು ಹೇಳಿದ ರೀತಿಯ ಮದ್ಯ ಇರಲಿಲ್ಲವೆಂದರೆ ಸರಿಯಲ್ಲ. 
ನಾನು ನಮ್ಮ ಅಧಿಕಾರಿಗಳ ಅಂದರೆ ನಮ್ಮ ಜೊತೆಗಿದ್ದ ತನಿಖಾಧಿಕಾರಿಯವರ ಮಾತು ಕೇಳಿ ಸುಳ್ಳು ಸಾಕ್ಷಿ ಹೇಳುತ್ತಿದ್ದೇನೆಂದರೆ ಸರಿಯಲ್ಲ. ನಾನು ಸಾಕ್ಷಿ 
ಹುಡುಕಲು ಪ್ರಯತ್ನ ಮಾಡಿಲ್ಲವೆಂದರೆ ಸರಿಯಲ್ಲ. ಸದರಿ ಸ್ಥಳ ಮಡಿಕೇರಿ ಪುರಸಭೆಯ ವ್ಯಾಪ್ತಿಯಲ್ಲಿದೆ ಎಂದರೆ ನನಗೆ ಗೊತ್ತಿಲ್ಲ. 


ನಂತರದ ದಿನಗಳಲ್ಲಿ ವಾಹನದ ಮಾಲೀಕರು ಬ್ಯಾಂಕ್‌ ಗ್ಯಾರೆಂಟಿಯ ಅವಧಿಯನ್ನು ಮುಂದುವರೆಸುತ್ತಾ ಬಂದಿರುತ್ತಾರೆ. ದಿ:15-11-2000, 
29-11-2000, 14-2-2001, 14-3-2001, 22-12-2001, 2-2-02, 16-2-02 12-8-04, 25-1-07, 22-2-07ರಂದು ವಾಹನದ 
ಮಾಲೀಕರು ಹಾಜರಿದ್ದು ವಾಹನ ಹಾಜರುಪಡಿಸಿಲ್ಲ. ದಿ: 20-4-02, 11-1-07ರಂದು ವಾಹನ ಮತ್ತು ಮಾಲೀಕರು ಹಾಗೂ ವಕೀಲರು 
ಹಾಜರಿರುವುದಿಲ್ಲ. ದಿ:25-1-07, 12-9-11ರಂದು ವಾಹನದ ಮಾಲೀಕರು ಹಾಜರಿದ್ದು ವಾಹನವನ್ನು ಹಾಜರುಪಡಿಸಿರುವುದಿಲ್ಲ. ದಿ:28-11-11ರಂದು 
ವಾಹನದ ಮಾಲೀಕರು ಹಾಜರಿದ್ದು ಅವರ ಪರ ವಕೀಲರು ಹಾಜರಿರುವುದಿಲ್ಲ. ದಿ:16-12-11ರಂದು ವಾಹನದ ಮಾಲೀಕರು ಅವರ ಪರ ವಕೀಲರು 
ಹಾಜರಿರುವುದಿಲ್ಲ. ದಿ:26-12-11ರಂದು ಮಾಲೀಕರು ಹಾಜರಿದ್ದು ವಾಹನ ಹಾಜರುಪಡಿಸಿರುವುದಿಲ್ಲ. ಅವರ ಪರ ವಕೀಲರು ಕೂಡ ಹಾಜರಿರುವುದಿಲ್ಲ. 
ಈ ರೀತಿ ಪ್ರಕರಣ ವಿಲೇಗೊಳಿಸಲು ವಾಹನದ ಮಾಲೀಕರು ಹಾಗೂ ಅವರ ಪರ ವಕೀಲರು ಆಸಕ್ತಿ ತೋರಿಸದೇ ವಿಳಂಭನೀತಿ ಅನುಸರಿಸುತ್ತಿದ್ದಾರೆ 
ಎಂಬುವುದು ಕಂಡುಬಂದಿರುತ್ತದೆ. 


ಮೇಲಿನ ಹಲವು ದಿನಾಂಕಗಳಲ್ಲಿ ವಾಹನ ಮಾಲೀಕರು ವಾಹನದೊಂದಿಗೆ ಹಾಜರಿರುತ್ತಾರೆ. ಇನ್ನು ಕೆಲವು ದಿನಗಳಲ್ಲಿ ಹಾಜರಿದ್ದು 
ವಾಹನವನ್ನು ಹಾಜರುಪಡಿಸದೆ ವಕೀಲರನ್ನು ನೇಮಿಸದೆ ಕಾಲವಿಳಂಭ ಮಾಡುತ್ತಿರುವುದಲ್ಲದೆ ವಿಚಾರಣೆ ದಿನಾಂಕದಲ್ಲಿ ವಕೀಲರು ಹಾಜರಿಲ್ಲದ ಕಾರಣ 
ವಿಚಾರಣೆಯನ್ನು ಮುಂದುವರೆಸಲು ಅಸಾಧ್ಯವಾಗಿರುತ್ತದೆ. ಮತ್ತು ಸದರಿಯವರು ಬ್ಯಾಂಕ್‌ ಗ್ಯಾರೆಂಟಿಯನ್ನು ವಿಸ್ತರಿಸದೆ ಇದ್ದು ವಿಳಂಭ 
ಮಾಡುತಿದ್ದುದರಿಂದ ಬ್ಯಾಂಕ್‌ ಗ್ಯಾರೆಂಟಿಯನ್ನು ಇನ್‌ವೋಕ್‌ ಮಾಡಿ ದಿ:13-7-10ರಂದು ಆರ್‌.ಡಿ.ಖಾತೆಯಲ್ಲಿಡಲಾಗಿರುತ್ತದೆ. 


ಮೇಲಿನ ದಿನಾಂಕಗಳಲ್ಲಿ ವಾಹನದ ಮಾಲೀಕರಿಗೆ ವಾಹನವನ್ನು ಖುದ್ದಾಗಿ ಹಾಜರುಪಡಿಸಬೇಕೆಂದು ಸಾಕಷ್ಟು ಅವಕಾಶವನ್ನು ನೀಡಿ 
ಸೂಚಿಸಿದ್ದರೂ ಕೂಡ ವಿಫಲರಾಗಿದ್ದು ದಿ: 14-6-99 ರ ಮಧ್ಯಂತರ ಆದೇಶದ ಷರತ್ತುಗಳನ್ನು ಪಾಲಿಸದೇ ಉಲ್ಲಂಘನೆ ಮಾಡಿರುವುದು 
ಕಂಡುಬಂದಿದ್ದು ಪ್ರಕರಣವನ್ನು ವಿಲೇಗೊಳಿಸಲು ಅಸಹಕಾರ ನೀಡಿರುವುದರಿಂದ ವಾಹನ ಮಿನಿ ಲಾರಿ ಸಂಃಕೆಎ-12-3301ರನ್ನು ಮಾಲೀಕರು 
ನ್ಯಾಯಾಲಯಕ್ಕೆ ಹಾಜರುಪಡಿಸದೇ ಈ ನ್ಯಾಯಾಲಯದ ಆದೇಶಗಳಲ್ಲಿನ ಷರತ್ತುಗಳನ್ನು ಉಲ್ಲಂಘನೆ ಮಾಡಿರುವುದರಿಂದ ಆರ್‌.ಡಿ.ಖಾತೆಯಲ್ಲಿರುವ 
ರೂ.30,000/-(ಮೂವತ್ತು ಸಾವಿರ)ಗಳನ್ನು ಮತ್ತು ರೂ.2,00.000/-(ಎರಡು ಲಕ್ಷ)ಗಳಿಗೆ ಸಮನಾಗಿ ಇಬ್ಬರು ಶ್ಯೂರಿಟಿದಾರರನ್ನೊಳಗೊಂಡು 
ಭದ್ರತೆಯಾಗಿ ನೀಡಿರುವ ಇಂಡೆಮಿನಿಟಿ ಬಾಂಡ್‌ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶ. 


ಆದೇಶ ಸಂ:ಅಎಕ್‌್‌ಇ:3:ಸಿಆರ್‌ಎಂ:4:99-2000, ದಿ:6-1-2012. 


ಹೆಚ್‌.ಎನ್‌.ಆನಂದ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಕೊಡಗು ಜಿಲ್ಲೆ. ಮಡಿಕೇರಿ ಆದ ನಾನು 
43ಎ ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 43ಬಿ ರಡಿಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಅನುಸರಿಸಿ, ಅಬಕಾರಿ ನಿರೀಕ್ಷಕರು, 
ಗುಪ್ತವಾರ್ತಾ ದಳ ರವರ ಪ್ರ.ವ.ವ.ಸಂ:27/98-99, ದಿ:28-4-99ರಲ್ಲಿ ವಶಪಡಿಸಿಕೊಂಡ ವಾಹನ ಮಿನಿ ಲಾರಿ ಸಂಃಕೆಎ-12-3301ರನ್ನು ಮಾಲೀಕರು 
ನ್ಯಾಯಾಲಯಕ್ಕೆ ಹಾಜರುಪಡಿಸದೇ ಆದೇಶದ ಷರತ್ತುಗಳನ್ನು ಉಲ್ಲಂಘನೆ ಮಾಡಿರುವುದರಿಂದ ಆರ್‌.ಡಿ.ಖಾತೆಯಲ್ಲಿರುವ ರೂ.30,000/-(ಮೂವತ್ತು 
ಸಾವಿರ)ಗಳನ್ನು ಮತ್ತು ರೂ.2,00,000/-(ಎರಡು ಲಕ್ಷ)ಗಳಿಗೆ ಸಮನಾಗಿ ಇಬ್ಬರು ಶ್ಯೂರಿಟಿದಾರರನ್ನೊಳಗೊಂಡ ಇಂಡೆಮಿನಿಟಿ ಬಾಂಡ್‌ಗಳನ್ನು 
ಮುಟ್ಟುಗೊಲು ಹಾಕಿಕೊಂಡು ಆದೇಶ ನೀಡಿದೆ. 


ಈ ಆದೇಶವನ್ನು ದಿ:6-1-12ರಂದು ಉಕ್ತಲೇಖನ ಕೊಟ್ಟು ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ 


ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು . 


ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಪಿ.ಆರ್‌. 135 ಕೊಡಗು ಜಿಲ್ಲೆ, ಮಡಿಕೇರಿ 


೧೬೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಕೊಡಗು ಜಿಲ್ಲೆ, ಮಡಿಕೇರಿ ಇವರ ನ್ಯಾಯಾಲಯದಲ್ಲಿ. 
ಸಂ:ಅಎಕ್‌ಆ:3:ಸಿಆರ್‌ಎಂ:84:1997-1998, ದಿ:6-1-2012 
ಉಪಸ್ಥಿತರು : ಹೆಚ್‌.ಎನ್‌.ಆನಂದ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಕೊಡಗು ಜಿಲ್ಲೆ, ಮಡಿಕೇರಿ. 
ಫಿರ್ಯಾದುದಾರರು ವಿರುದ್ದ ಆರೋಪಿ 


ಆರಕ್ಷಕ ಉಪ ನಿರೀಕ್ಷಕರು, ಪತ್ತೆಯಾಗಿರುವುದಿಲ್ಲ. 


ವಿರಾಜಪೇಟೆ ಗ್ರಾಮಾಂತರ ಠಾಣೆ. 
ಪ್ರಕರಣದ ಮುಖ್ಯಾಂಶಗಳು:- 


ದಿ:16-7-97ರಂದು ಆರಕ್ಷಕ ಸಿಬ್ಬಂದಿಗಳು ಕರ್ತವ್ಯದಲ್ಲಿದ್ದ ಸಮಯದಲ್ಲಿ ಮಾಕುಟ್ಟ ಉಪ ಠಾಣೆಯ ಕಾಬೀಲ ಸಂಖ್ಯೆ 29 ರವರು ಬೆಳಗಿನ 
ಜಾವದ ಸಮಯದಲ್ಲಿ ಕರ್ನಾಟಕ ಕೇರಳಾ ಗಡಿಪ್ರದೇಶವಾದ ಮಾಕುಟ್ಟ ಉಪ ಠಾಣೆಯ ಹತ್ತಿರ ಹಾದು ಹೋಗುವ ರಸ್ತೆಯಲ್ಲಿ ಜೀಪ್‌ ಸಂ:ಕೆಎಲ್‌-14- 
ಎ-7375ರಲ್ಲಿದ್ದ ವ್ಯಕ್ತಿಗಳು ಪೊಲೀಸ್‌ ರವರನ್ನು ನೋಡಿ ಜೀಪನ್ನು ನಿಲ್ಲಿಸಿ ಓಡಿಹೋಗಿದ್ದು, ಜೀಪನ್ನು ಪರಿಶೀಲಿಸಲಾಗಿ ಅದರ ಹಿಂಭಾಗದಲ್ಲಿ 
10ಚೀಲದಲ್ಲಿ ಸಾರಾಯಿ ಪ್ಯಾಕೇಟು ಇರುವುದು ಕಂಡುಬಂದಿದ್ದು, ಇದು ಯಾವುದೇ ರಹದಾರಿ ಇಲ್ಲದ ಸಾರಾಯಿ ಪ್ಯಾಕೇಟುಗಳೆಂದು ತಿಳಿದಿದ್ದು, ಸದರಿ 
ಜೀಪನ್ನು ಮತ್ತು ಅದರಲ್ಲಿದ್ದ 10ಚೀಲ ಸಾರಾಯಿ ಪ್ಯಾಕೇಟುಗಳನ್ನು ಮುಂದಿನ ಕ್ರಮಕ್ಕಾಗಿ ಠಾಣೆಗೆ ತಂದು ಇವುಗಳನ್ನು ಪರಿಶೀಲಿಸಲು ಪಂಚರನ್ನು 
ಬರಮಾಡಿಕೊಂಡು ಕೇಸಿನ ವಿವರ ತಿಳಿಸಿ ಅಜಮಾಯಿಸಿಕೆ ಮಾಡಲಾಗಿ ಜೀಪ್‌ ಮಾಸಲು ತಿಳಿ ಬೂದು ಬಣ್ಣದ್ದಾಗಿದ್ದು, ಟಾರ್ಪಾಲಿನಿಂದ ಮೇಲೆ 
ಹೊದಿಕೆಯಾಗಿರುತ್ತದೆ. ಇದಕ್ಕೆ ಮೇಲುಗಡೆ ಕ್ಕಾರಿಯರ್‌ ಇರುತ್ತದೆ. ಇದರ ಮುಂದೆ ಮತ್ತು ಹಿಂದೆ ಕೆಎಲ್‌-14-ಎ-7375ರ ಎಂದು ಇಂಗ್ಲಿಷಿನಲ್ಲಿ 
ಬರೆದಿರುತ್ತದೆ. ಜೀಪಿನ ಮು೦ಭಾಗದ ಬಲಭಾಗದ ಡಿಸ್ಕ್‌ನ್ನು ಪರಿಶೀಲಿಸಲಾಗಿ ಡಿಸ್ಕ್‌ನ ಮೇಲೆ 9609 WIWH 4.50EX16-ALP 897 A ಎಡಭಾಗದ 
ಡಿಸ್ಕ್‌ನಲ್ಲಿ ಸಹ 9609 WIWH 4.50EX16-ALP 897 A ಮುಂಭಾಗದ ಬಲ ಟಯರ್‌ನಲ್ಲಿ ಮೇಡ್‌ ಇನ್‌ ಇಂಡಿಯಾ BKT No:LX-02-T-2-H-BK- 
018-0, ಮುಂಭಾಗದ ಎಡಭಾಗದ ಟಯರ್‌ನಲ್ಲಿ ನಂ:BKT-LX-02-T-2-H-BK-018-0 Sept ಎಂದು ಬರೆದಿರುತ್ತದೆ. ಹಿಂದಿನ ಭಾಗವನ್ನು 
ಪರಿಶೀಲಿಸಲಾಗಿ ಡಿಸ್ಕ್‌ನ ಮೇಲೆ 9609 WIWH 4.50EX16-ALP 897 A ಎಂದು ಬರೆದಿರುತ್ತದೆ. ಹಿಂಭಾಗದ ಎಡಭಾಗದ ಡಿಸ್ಕ್‌ನ್ನು ಪರಿಶೀಲಿಸಲಾಗಿ 
ಅದರಲ್ಲಿಯೂ ಸಹ ಡಿಸ್ಕ್‌ ನಂ:9609 WIWH 4.50EX16-ALP 897 & ಎ೦ದು ಬರೆದಿರುತ್ತದೆ. ಹಿಂಭಾಗದ ಬಲಭಾಗದ ಚಕ್ರವನ್ನು ಪರಿಶೀಲಿಸಲಾಗಿ 
ಟಯರ್‌ನ ಮೇಲೆ ಎ೦ಆರ್‌ಎಫ್‌ ೫18125 NOV 95 ಎಂಬುದಾಗಿ ಬರೆದಿರುತ್ತದೆ. ಹಾಗೂ ಹಿಂಭಾಗದ ಎಡಭಾಗದ ಟಯರ್‌ನ ಮೇಲೆ ಜೆಕೆ ಟಯರ್‌ 
BO 6501Aug 94 ಎಂಬುದಾಗಿ ಬರೆದಿರುತ್ತದೆ. ಜೀಪಿನ ಬೋನಟ್‌ನ್ನು ತೆಗೆದು ಇಂಜಿನನ್ನು ನೋಡಲಾಗಿ ಇಂಜಿನಿನ ಮೇಲೆ ನಂ:೦೦57823 
ಎಂಬುದಾಗಿ ಇರುತ್ತದೆ. ರೇಡಿಯೇಟರ್‌ನ ಮೇಲೆ BP 082511 ಎಂಬುದಾಗಿ ಇರುತ್ತದೆ. ಡೈನಮ್‌ನ ಮೇಲೆ SA 1543A 12 (V) No;2692107213 
-1996 ಎಂದು ಬರೆದಿರುತ್ತದೆ. FUEL:INJUCTION PUMP ಮೇಲೆ 116254 ಎಂದು ಬರೆದಿರುತ್ತದೆ. Fiteನ್ನು ನೋಡಲಾಗಿ ಅದರ ಮೇಲೆ C೦ 
9450030117 ಎಂಬುದಾಗಿ ಬರೆದಿರುತ್ತದೆ. ಇದರ ಚಾಸಿ ನಂ:5D0D1-4-KU-DU 57823 ಎಂಬುದಾಗಿ ಇರುತ್ತದೆ. ಈ ಜೀಪು ಓಡುವ ಸ್ಥಿತಿಯಲ್ಲಿದ್ದು 
ಮಹೇಂದ್ರ ಜೀಪು ಆಗಿರುತ್ತದೆ. ಜೀಪಿನ ಒಳಗಿದ್ದ ಸಾರಾಯಿ ಪ್ಯಾಕೇಟುಗಳ ಚೀಲವನ್ನು ಪರಿಶೀಲಿಸಲಾಗಿ ಒಂದೊಂದು ಚೀಲದಲ್ಲಿ 285 
ಪ್ಯಾಕೇಟುಗಳಿದ್ದು, ಅವು 100ಮಿಲಿಯದ್ದಾಗಿರುತ್ತದೆ. ಪ್ಯಾಕೇಟಿನ ಮೇಲೆ ಕೆಂಪು ಅಕ್ಷರದಲ್ಲಿ ಮೈಸೂರ್‌ ಷುಗರ್‌ ಕಂಪೆನಿ ಲಿಮಿಟೆಡ್‌, ಕೊಡಗು ಜಿಲ್ಲೆ. 
ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಎಂದು ಪ್ರಿಂಟ್‌ ಮಾಡಿರುತ್ತದೆ. ಒಂದೊಂದು ಚೀಲದಲ್ಲಿ ಒಂದೊಂದು ಪ್ಯಾಕೇಟುಗಳನ್ನು ತೆಗೆದು ಬಿಳಿಯ 
ಬಟ್ಟೆಯಿಂದ ಪ್ಯಾಕ್‌ ಮಾಡಿ ಹೊಲಿದು ಸೀಲು ಮಾಡಿ ಪಂಚರ ಸಹಿ ಇರುವ ಚೀಟಿಯನ್ನು ಅಂಟಿಸಲಾಯಿತು ಮತ್ತು ಚೀಲಗಳ ಬಾಯಿಯನ್ನು 
ಹೊಲಿದು ಪಂಚರ ಸಹಿ ಇರುವ ಚೀಟಿಯನ್ನು ಅಂಟಿಸಲಾಯಿತು. 10 ಚೀಲಗಳಲ್ಲಿ ಒಟ್ಟು 2850 ಸಾರಾಯಿ ಪ್ಯಾಕೇಟುಗಳು ಇರುತ್ತವೆ. ಇವುಗಳ ಒಟ್ಟು 
ಬೆಲೆ ಸುಮಾರು ರೂ.22,800/- ಆಗಿರುತ್ತದೆ ಎಂದು ಪಂಚರಾದ ನಾವುಗಳು ಅಭಿಪ್ರಾಯ ಪಡುತ್ತೇವೆ ಮತ್ತು ಈ ಜೀಪಿನ ಮೌಲ್ಯ ಸುಮಾರು 
ರೂ.3,20,000/- ಆಗುತ್ತದೆ. ಯಾರೋ ಆರೋಪಿಗಳು ಮೇಲ್ಕಂಡ ಜೀಪನ್ನು ಉಪಯೋಗಿಸಿ ಇಷ್ಟು ಮೌಲ್ಯದ ಸಾರಾಯಿ ಪ್ಯಾಕೇಟನ್ನು ಕರ್ನಾಟಕ 
ರಾಜ್ಯದಿಂದ ಕೇರಳ ರಾಜ್ಯಕ್ಕೆ ಯಾವುದೇ ಸರ್ಕಾರದ ರಹದಾರಿ ಇಲ್ಲದೇ ಅಕ್ರಮವಾಗಿ ಸಾಗಿಸುತ್ತಿರುವುದು ಕಂಡುಬಂದಿರುತ್ತದೆ. ಅದೂ ಅಲ್ಲದೆ ಜೀಪ್‌ 
ಕೇರಳಾ ರಾಜ್ಯದ ನೋಂದಣಿ ಸಂಖ್ಯೆಯನ್ನು ಹೊಂದಿದ್ದು, ಆರೋಪಿಗಳು ಪೊಲೀಸ್‌ರವರನ್ನು ಕಂಡು ಸಾರಾಯಿ ಮತ್ತು ಜೀಪನ್ನು ಬಿಟ್ಟು 
ಓಡಿಹೋಗಿರುವುದಾಗಿ ತಿಳಿದು ಬಂದ ಪ್ರಯುಕ್ತ ಸಾರಾಯಿ ಮತ್ತು ಜೀಪನ್ನು ವಶಕ್ಕೆ ತೆಗೆದುಕೊಂಡು ಅಬಕಾರಿ ಕಾಯ್ದೆ ಕಲಂ 34, 36, 39, 43ರಂತೆ 
ಮೊಕದ್ದಮೆ ಸಂಖ್ಯೆ 131/97, ದಿ:16-7-97ರಂತೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮದ ಬಗ್ಗೆ ಅಬಕಾರಿ ಉಪ ನಿರೀಕ್ಷಕರು. ವಿರಾಜಪೇಟೆ 
ವಲಯ ಇವರಿಗೆ ಹಸ್ತಾಂತರಿಸಿರುತ್ತಾರೆ. 


ದಿ:19-7-97ರಂದು ವಾಹನದ ಮಾಲೀಕರೆಂದು ಶ್ರೀ ಸಾಜು ಬಿನ್‌ ಚೆರಿಯನ್‌, ಮಾವಲಿಲ್‌ ಹೌಸ್‌, ಅರಲಾ೦ ಅ೦ಸ೦ ದೇಸಂ, ತಲಶೆರಿ 
ತಾಲ್ಲೂಕು, ಕಣ್ಣೂರು ಜಿಲ್ಲೆ. ಇವರು ಅವರ ಪರ ವಕೀಲರಿಂದ ಅರ್ಜಿ ಮತ್ತು ವಕಾಲತನ್ನು ಸಲ್ಲಿಸಿರುತ್ತಾರೆ. ಸದರಿ ಅರ್ಜಿಯ ಆಧಾರದ ಮೇಲೆ 
ನಿಯಮ 43ಬಿರನ್ವಯ ವಾಹನದ ಮಾಲೀಕರಿಗೆ ದಿ:24-7-97 ರಂದು ಕಾರಣ ಕೇಳಿ ನೋಟಿಸ್‌ ನೀಡಲಾಗಿರುತ್ತದೆ. ದಿ:26-8-97ರಂದು ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳು, ತಲಶೆರಿ, ಕೇರಳ ರಾಜ್ಯ ಇವರಿಗೆ ಪತ್ರ ಬರೆದು 'ಬಿ' ಎಕ್ಸ್‌ಟ್ರಾಕ್ಟ್‌ ಕೋರಲಾಗಿರುತ್ತದೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೩೩ 





ದಿ:19-7-97ರಂದು ವಾಹನದ ಮಾಲೀಕರಾದ ಶ್ರೀ ಸಾಜು ಬಿನ್‌ ಚೆರಿಯನ್‌, ಮಾವಲಿಲ್‌ ಹೌಸ್‌, ಅರಲಾ೦ ಅಂಸಂ ದೇಸಂ, ತಲಶೆರಿ 
ತಾಲ್ಲೂಕು, ಕಣ್ಣೂರು ಜಿಲ್ಲೆ, ಇವರು ಸಲ್ಲಿಸಿರುವ ಅರ್ಜಿಯಲ್ಲಿನ ಅಂಶದಂತೆ ತಮ್ಮ ಜೀಪಿನಲ್ಲಿ ಯಾವುದೇ ಅಪರಾಧವನ್ನು ಮಾಡಿಲ್ಲ ಮೇಲ್ಕಂಡ 
ಅಪರಾಧಕ್ಕೂ ವಾಹನದ ಮಾಲೀಕರಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಯಾವುದೇ ಕಾನೂನು ಬಾಹಿರ ವಸ್ತುಗಳ ಸಾಗಾಣಿಕೆಗೆ ಪ್ರತ್ಯಕ್ಷವಾಗಲೀ 
ಪರೋಕ್ಷವಾಗಿಯಾಗಲೀ ಬಳಸಿರುವುದಿಲ್ಲ. ಇದು ಯಾವುದೋ ದುರುದ್ದೇಶದಿಂದ ಕೆಲವು ದುಷ್ಟಶಕ್ತಿಗಳ ಚಿತಾವಣೆಯಿಂದ ಪೊಲೀಸ್‌ನವರು ತಮ್ಮ 
ಜೀಪನ್ನು ವಶಪಡಿಸಿಕೊಂಡಿರುವುದಾಗಿದೆ. ಈ ಪ್ರಕರಣದಿಂದಾಗಿ ಮಾಲೀಕರು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಸಂಪೂರ್ಣ 
ಜರ್ಜರಿತರಾಗಿರುವುದರಿಂದ ಹಾಗೂ ಯಾವುದೇ ರೀತಿಯಲ್ಲೂ ವಾಹನದ ಮಾಲೀಕರು ಈ ಪ್ರಕರಣದಲ್ಲಿ ಶಾಮೀಲಾಗದೇ ಇರುವುದರಿಂದ ಸದರಿ 
ವಾಹನದ ಮೇಲೆ ಯಾವುದೇ ಕ್ರಮ ಮುಂದುವರೆಸದೇ ಸದರಿ ವಾಹನವನ್ನು ಮಧ್ಯಂತರಿಕವಾಗಲೀ ಅಂತಿಮವಾಗಿಯಾಗಲೀ ವಾಹನದ ಮಾಲೀಕರ 
ಸ್ವಾಧೀನಕ್ಕೆ ಬಿಟ್ಟುಕೊಡುವಂತೆ ಕೋರಿಕೊಂಡಿರುತ್ತಾರೆ. 


ವಾಹನದ ಮಾಲೀಕರು ಈ ಪ್ರಾಧಿಕಾರದ ಮುಂದೆ ತಮ್ಮ ಜೀಪನ್ನು ತಾತ್ಕಾಲಿಕವಾಗಿ ಸುಪರ್ದಿಗೆ ಬಿಟ್ಟುಕೊಡುವಂತೆ ಸಲ್ಲಿಸಿದ ಅರ್ಜಿಯ ಬಗ್ಗೆ 
ವಾದವಿವಾದಗಳನ್ನು ಕೇಳಲಾಯಿತು.ವಾಹನದ ಮಾಲೀಕರು ಈ ಪ್ರಾಧಿಕಾರದ ಮುಂದೆ ಸಲ್ಲಿಸಿದ ಅರ್ಜಿಯ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿದಾಗ 
ಅವರ ಹೇಳಿಕೆಯು ಮೇಲ್ನೋಟಕ್ಕೆ ಸುಳ್ಳು ಎಂದು ಕಂಡುಬರುತ್ತದೆ. ವಾಹನದ ಮಾಲೀಕರು ಸದರಿ ಜೀಪನ್ನು ಬಹಳ ಹಿಂದಿನಿಂದಲೂ ಸಾರಾಯಿ 
ಪ್ಯಾಕೇಟುಗಳ ಅಕ್ರಮ ಸಾಗಾಣಿಕೆಯಲ್ಲಿ ಬಳಸುತ್ತಿದ್ದು, ಆಕಸ್ಮಿಕ್ಕವಾಗಿ ಆ ದಿನ ಪೋಲೀಸಿನವರ ಕೈಗೆ ಸಿಕ್ಕಿ ಬಿದ್ದಿರುವ ಸಾಧ್ಯತೆ ಕಂಡುಬಂದಿರುತ್ತದೆ. ಅಲ್ಲದೆ 
ವಾಹನ ಮಾಲೀಕರು ದಿ:16-7-97ರಂದು ಮಾಕುಟ್ಟದಲ್ಲಿ ತಮ್ಮ ಜೀಪನ್ನು ತಾನೇ ಸ್ವತಃ ಓಡಿಸುತ್ತಿದ್ದು ಪೋಲೀಸಿನವರನ್ನು ಕಂಡು ತಾನು ಈ 
ಅಪರಾಧದಲ್ಲಿ ಸಿಕ್ಕಿಹಾಕಿಕೊಳ್ಳಬಾರದೆಂಬ ಕಾರಣಕ್ಕೆ ಹಾಗೂ ಒಂದು ವೇಳೆ ಸ್ಥಳದಲ್ಲಿ ತಾನಿದ್ದರೆ ತನ್ನನ್ನೂ ಸಹಾ ಬಂಧಿಸುವುದು ಖಚಿತವೆಂದು ತಿಳಿದು 
ಈ ಪ್ರಕರಣದಿಂದ ತಾನು ನುಣುಚಿಕೊಳ್ಳುವ ಸಲುವಾಗಿ ಈ ಜೀಪನ್ನು ಸ್ಥಳದಲ್ಲಿ ಬಿಟ್ಟು ಓಡಿಹೋಗಿರುವುದು ಸಂಶಯಕ್ಕೆ ಎಡೆ ಮಾಡುತ್ತದೆ. 


ಅಲ್ಲದೇ ಒಂದು ವೇಳೆ ಮಾಲೀಕರ ಕೋರಿಕೆಯಂತೆ ಜೀಪ್‌ ಸಂ:ಕೆಎಲ್‌-14-ಎ-7375ರನ್ನು ಅವರ ತಾತ್ಕಾಲಿಕ ಸುಪರ್ದಿಗೆ ಬಿಟ್ಟುಕೊಟ್ಟಿದ್ದೇ 
ಆದಲ್ಲಿ ಅವರು ಮತ್ತೆ ಸದರಿ ಜೀಪನ್ನು ಇಂತಹುದೇ ಕೃತ್ಯದಲ್ಲಿ ಅಥವಾ ಇನ್ನಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳಿಗೆ ಬಳಸುವ ಸಾಧ್ಯತೆ ಇದೆ. 
ಅಥವಾ ಈ ಜೀಪಿನ ಮೇಲೆ ಈ ಪ್ರಾಧಿಕಾರದಲ್ಲಿ ದಾಖಲಾಗಿರುವ ಮೊಕದ್ದಮೆಯು ಅಂತಿಮ ತೀರ್ಮಾನವಾಗುವ ಮೊದಲೇ ಸದರಿ ಜೀಪನ್ನು 
ಬೇರೆಯವರ ಹೆಸರಿಗೆ ಪರಭಾರೆ ಮಾಡುವುದಕ್ಕಾಗಲೀ ಮಾರಾಟ ಮಾಡುವುದಕ್ಕಾಗಲೀ ಗಿರವಿ ಮಾಡುವುದಕ್ಕಾಗಲೀ ಜೀಪಿನ ಭಾಗಗಳ ನಂಬರ್‌ 
ಬದಲಾವಣೆ ಮಾಡಿ ಇನ್ಯಾವುದೇ ರೀತಿಯಲ್ಲಿ ಸರ್ಕಾರಕ್ಕೆ ವಂಚನೆ ಮಾಡುವ ಸಾಧ್ಯತೆ ಇರುತ್ತದೆ. ಅಲ್ಲದೆ ಜೀಪಿನ ಮಾಲೀಕರು ಮೂಲತಃ ಕೇರಳಾ 
ರಾಜ್ಯದವರಾಗಿದ್ದು, ಅಲ್ಲದೇ ಅವರಿಗೆ ಜೀಪನ್ನು ಈ ಪ್ರಾಧಿಕಾರದ ಮುಂದೆ ಹಾಜರುಪಡಿಸಲು ಸೂಚನೆ ನೀಡಿದರೂ ಸಹ ಹಾಜರುಪಡಿಸದೇ ಅಥವಾ 
ಇನ್ಯಾವುದೇ ರೀತಿಯಲ್ಲಿ ಉಲ್ಲಂಘನೆ ಮಾಡುವ ಸಾಧ್ಯತೆಗಳಿರುತ್ತದೆ. 


ಆದುದರಿಂದ ಮಾಲೀಕರ ಕೋರಿಕೆಯಂತೆ ವಾಹನ ಜೀಪ್‌ ಸಂ:ಕೆಎಲ್‌-14-ಎ-7375ರನ್ನು ತಾತ್ಕಾಲಿಕ ಸುಪರ್ದಿಗೆ ಬಿಟ್ಟುಕೊಡುವುದು 
ಸೂಕ್ತವಲ್ಲವೆಂದು ತೀರ್ಮಾನಿಸಿ ದಿ:19-8-97ರಂದು ವಾಹನದ ಮಾಲೀಕರ ಕೋರಿಕೆ ಅರ್ಜಿಯನ್ನು ತಿರಸ್ಕರಿಸಿ ಆದೇಶ ನೀಡಲಾಗಿರುತ್ತದೆ. ಸದರಿ 
ಆದೇಶದ ವಿರುದ್ಧ ವಾಹನದ ಮಾಲೀಕರು ಮಡಿಕೇರಿ ಪ್ರಧಾನ ಸತ್ರ ನ್ಯಾಯಾಲಯ ಇಲ್ಲಿ ಕ್ರಿಮಿನಲ್‌ ಅಪೀಲು ಸಂ:45/97ರಂತೆ ಮೇಲ್ಮನವಿ ಸಲ್ಲಿಸಿದ್ದು, 
ಸದರಿ ಅಪೀಲನ್ನು ನ್ಯಾಯಾಲವು ದಿ:29-10-97ರಂದು ವಿಲೇಗೊಳಿಸಿ ವಾಹನವನ್ನು ಮಾಲೀಕರ ವಶಕ್ಕೆ ತಾತ್ಕಾಲಿಕ ನೆಲೆಯಲ್ಲಿ ಬಿಡುಗಡೆಗೊಳಿಸುವ 
ಬಗ್ಗೆ ರೂ.15,000/-(ಹದಿನೈದು ಸಾವಿರ)ಗಳ ಕ್ಯಾಷ್‌ ಸೆಕ್ಕೂರಿಟಿ ಮತ್ತು ಇನ್ನುಳಿದ ಮೊತ್ತಕ್ಕೆ ವಾಹನದ ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ಭದ್ರತೆಯನ್ನು 
ಪಡೆದುಕೊಳ್ಳಲು ಆದೇಶ ನೀಡಿರುತ್ತದೆ. ನ್ಯಾಯಾಲಯದ ಆದೇಶದಂತೆ ವಾಹನದ ಮಾಲೀಕರು ರೂ.15,000/-(ಹದಿನೈದು ಸಾವಿರ)ಗಳ ಕ್ಯಾಷ್‌ 
ಸೆಕ್ಕೂರಿಟಿ ಮತ್ತು ರೂ.3,00,000/-(ಮೂರು ಲಕ್ಷ)ಗಳ ಬೆಲೆ ಬಾಳುವ ತಲಶೆರಿ ತಾಲ್ಲೂಕು ಅರಲಾಂ ಗ್ರಾಮದಲ್ಲಿರುವ ಆರ್‌.ಎಸ್‌.ನಂ:239/ರಲ್ಲಿ ಶ್ರೀ 
ಮಾವಿಲಿಲ್‌ ಚೆರಿಯನ್‌ ಬಿನ್‌ ಚೆರಿಯನ್‌, ನಿವೃತ್ತ ಟೀಚರ್‌, ಇವರಿಗೆ ಸಂಬಂಧಪಟ್ಟ ಜಮೀನಿನ ಸಾಲ್ವೆನ್ಸಿ ಸರ್ಟಿಫಿಕೇಟನ್ನು ತಹಶೀಲ್ದಾರ್‌, ತಲಶೆರಿ 
ತಾಲ್ಲೂಕು ಇವರಿಂದ ದಿ:29-11-97 ರಂದು ಪಡೆದು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ ಮತ್ತು ಇಂಡೆಮಿನಿಟಿ ಬಾಂಡ್‌, ಅಫಿಡವಿಟ್‌ ಮತ್ತು 
ಜಾಮೀನುದಾರರಾದ ಶ್ರೀ ಜಿಮ್ಮಿ ಚೆರಿಯನ್‌, ಅರಲಾ೦ ಗ್ರಾಮ, ತಲಶೆರಿ ತಾಲ್ಲೂಕು ಇವರಿಗೆ ಸಂಬಂಧಪಟ್ಟ ರೂ.5,00,000/-(ಐದು ಲಕ್ಷ)ಗಳ 
ಬೆಲೆ ಬಾಳುವ 0.50ಸೆಂಟ್ಸ್‌ ಭೂಮಿ, ಸರ್ವೇ ನಂ:210/ನ್ನು ಕೂಡ ಸಲ್ಲಿಸಿರುತ್ತಾರೆ. ಈ ಆಧಾರದ ಮೇಲೆ ಮಾನ್ಯ ಘನ ಸೆಷನ್ಸ್‌ ಜಡ್ಜ್‌ ನ್ಯಾಯಾಲಯದ 
ಆದೇಶದಂತೆ ದಿ:1-12-97 ರಂದು ವಾಹನವನ್ನು ಮಾಲೀಕರ ವಶಕ್ಕೆ ಸ್ವೀಕೃತಿ ಪಡೆದು ಮಧ್ಯಂತರ ಬಿಡುಗಡೆಗೊಳಿಸಲಾಗಿರುತ್ತದೆ. 


ಸದರಿ ಕ್ಯಾಷ್‌ ಶ್ಯೂರಿಟಿ ಹಣ ರೂ.15,000/-(ಹದಿನೈದು ಸಾವಿರ)ಗಳನ್ನು ದಿ:1-12-97ರಂದು ಆರ್‌.ಡಿ. ಖಾತೆಗೆ ಹೊಂದಾಣಿಕೆ 
ಮಾಡಿಕೊಂಡು ಸದರಿ ದಿನಾಂಕದಂದು ಈ ಪ್ರಾಧಿಕಾರದ ಆದೇಶ ಸಂ:ಇಎಕ್ಸ್‌3:ಸಿಆರ್‌ಎಂ:84:97-98, ದಿ:1-12-97ರಂತೆ ವಾಹನವನ್ನು ಶ್ರೀ ಸಾಜು 
ಬಿನ್‌ ಚೆರಿಯನ್‌, ಮಾವಲಿಲ್‌ ಹೌಸ್‌, ಅರಲಾಂ ಅಂಸಂ ದೇಸಂ, ತಲಶೆರಿ ತಾಲ್ಲೂಕು, ಕಣ್ಣೂರು ಜಿಲ್ಲೆ, ಇವರಿಗೆ ವಕೀಲರ ಸಮಕ್ಷಮ 
ಮಧ್ಯಂತರಿಕವಾಗಿ ಬಿಡುಗಡೆಗೊಳಿಸಲಾಗಿರುತ್ತದೆ. ಈ ಮೊಕದ್ದಮಯಲ್ಲಿ ವಶಪಡಿಸಿಕೊಂಡಿದ್ದ ಸಾರಾಯಿ ಪ್ಯಾಕೇಟುಗಳನ್ನು ಈ ಕಛೇರಿಯ ಆದೇಶ 
ಸಂ.ಇಎಕ್ಸ್‌ಇ:ಸಿಆರ್‌ಎಂ:84:97-98. ದಿ:4-9-97ರಂತೆ ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಲಾಗಿದೆ. ಅದರಂತೆ ಅಬಕಾರಿ ಸುಂಕ, 
ಮೂಲಬೆಲೆ ಹಾಗೂ ತೆರಿಗೆ ಒಟ್ಟು ರೂ.7,043/-(ಏಳು ಸಾವಿರದ ನಲವತ್ತ ಮೂರು)ಗಳನ್ನು ದಿ:15-7-97ರಂದು ಎಸ್‌.ಬಿ.ಐ. ವಿರಾಜಪೇಟೆ ನಲ್ಲಿ 
ಚಲನ್‌ ನಂ: 13 ರಂತೆ ಪಾವತಿಸಿಕೊಳ್ಳಲಾಗಿದೆ. 


ತದನಂತರ ಪ್ರಕರಣದ ವಿಚಾರಣೆಗಾಗಿ ದಿ:3-1-01, 10-1-01, 24-1-01, 14-2-01, 7-3-01, 16-12-04, 18-1-07, 3-7-07, 
23-1-10, 22-8-11, 12-9-11, 28-11-11, 26-12-11, 6-1-12 ದಿನಾಂಕಗಳಂದು ನಿಗಧಿಪಡಿಸಿದ್ದು, 14-2-01ವಕೀಲರು ಮತ್ತು ವಾಹನದ 
ಮಾಲೀಕರು ವಾಹನದೊಂದಿಗೆ ಹಾಜರಿರುತ್ತಾರೆ. 7-3-01, 18-1-07 (ವಕೀಲರು ಮಾತ್ರ ಹಾಜರಿರುತ್ತಾರೆ), 23-1-10ವಕೀಲರು ಮತ್ತು ವಾಹನದ 


೧೬೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





ಮಾಲೀಕರು ಹಾಜರಿರುತ್ತಾರೆ. 28-11-11(ವಕೀಲರು ಮಾತ್ರ ಹಾಜರಿರುತ್ತಾರೆ), 26-12-11ರಂದು ವಕೀಲರೊಂದಿಗೆ ವಾಹನದ ಮಾಲೀಕರು ಹಾಜರಿದ್ದು, 
ವಾಹನವನ್ನು ಹಾಜರುಪಡಿಸಿರುವುದಿಲ್ಲ. ಮಧ್ಯಂತರಿಕವಾಗಿ ವಾಹನವನ್ನು ಪಡೆದ ನಂತರ ದಿ:4-2-01ರಂದು ಮಾತ್ರ ಈ ನ್ಯಾಯಾಲಯದ ಮುಂದೆ 
ವಾಹನವನ್ನು ಹಾಜರುಪಡಿಸಿರುತ್ತಾರೆ. ತದನಂತರ ಮೇಲಿನ ದಿನಾಂಕಗಳಲ್ಲಿ ಮಾಲೀಕರು ಹಾಜರಾಗದೇ ವಾಹನವನ್ನು ಹಾಜರುಪಡಿಸದೇ ಇದ್ದು, 
ಕೆಲವೊಂದು ದಿನಾಂಕಗಳಲ್ಲಿ ಮಾಲೀಕರ ಪರ ವಕೀಲರು ಹಾಜರಾಗಿ ಒಂದಿಲ್ಲೊಂದು ಕಾರಣವನ್ನು ತಿಳಿಸುತ್ತಾ ಪ್ರಕರಣಗಳನ್ನು ವಿಲೇಗೊಳಿಸಲು ಆಸಕ್ತಿ 
ತೋರಿಸದೇ ಅಸಹಕಾರ ನೀಡುತ್ತಿದ್ದಾರೆ. 


ಮೇಲಿನ ದಿನಾಂಕಗಳಲ್ಲಿ ವಾಹನದ ಮಾಲೀಕರಿಗೆ ವಾಹನವನ್ನು ಖುದ್ದಾಗಿ ಹಾಜರುಪಡಿಸಬೇಕೆಂದು ಸಾಕಷ್ಟು ಅವಕಾಶವನ್ನು ನೀಡಿ 
ಸೂಚಿಸಿದ್ದರೂ ಕೂಡ ವಿಫಲರಾಗಿದ್ದು ಮಡಿಕೇರಿ ಘನ ನ್ಯಾಯಾಲಯದ ದಿ: 29-10-97 ರ ಮಧ್ಯಂತರ ಆದೇಶದ ಷರತ್ತುಗಳನ್ನು ಪಾಲಿಸದೇ 
ಉಲ್ಲಂಘನೆ ಮಾಡಿರುವುದು ಕಂಡುಬಂದಿದ್ದು ಪ್ರಕರಣವನ್ನು ವಿಲೇಗೊಳಿಸಲು ಅಸಹಕಾರ ನೀಡಿರುವುದರಿಂದ ವಾಹನ ಜೀಪ್‌ ಸಂ:ಕೆಎಲ್‌-14-ಎ- 
7375ರನ್ನು ಮಾಲೀಕರು ನ್ಯಾಯಾಲಯಕ್ಕೆ ಹಾಜರುಪಡಿಸದೇ ಮಾನ್ಯ ಮಡಿಕೇರಿ ಪ್ರಧಾನ ಸತ್ರ ನ್ಯಾಯಾಲಯದ ಆದೇಶದ ಷರತ್ತುಗಳನ್ನು ಉಲ್ಲಂಘನೆ 
ಮಾಡಿರುವುದರಿಂದ ಆರ್‌.ಡಿ.ಖಾತೆಯಲ್ಲಿರುವ ರೂ.15,000/-(ಹದಿನೈದು ಸಾವಿರ)ಗಳನ್ನು ಮತ್ತು ಇಬ್ಬರು ಜಾಮೀನುದಾರರಲ್ಲೊಬ್ಬರ ರೂ.3,00,000/- 
(ಮೂರು ಲಕ್ಷ)ಗಳಿಗೆ ಬೆಲೆ ಬಾಳುವ ತಲಶೆರಿ ತಾಲ್ಲೂಕು ಅರಲಾ೦ ಗ್ರಾಮದಲ್ಲಿರುವ ಆರ್‌.ಎಸ್‌.ನಂ:239/1ರಲ್ಲಿ ಶ್ರೀ ಮಾವಿಲಿಲ್‌ ಚೆರಿಯನ್‌ ಬಿನ್‌ 
ಚೆರಿಯನ್‌, ನಿವೃತ್ತ ಟೀಚರ್‌, ಅರಲಾ೦ ಗ್ರಾಮ ಇವರಿಗೆ ಸಂಬಂಧಪಟ್ಟ ಜಮೀನಿನ ಸಾಲ್ಡೆನ್ಸಿ ಸರ್ಟಿಫಿಕೇಟನ್ನು ತಹಶೀಲ್ದಾರ್‌, ತಲಶೆರಿ ತಾಲ್ಲೂಕು 
ಇವರಿಂದ ದಿ:29-11-97 ರಂದು ಸಲ್ಲಿಸಿರುವ ಇಂಡೆಮಿನಿಟಿ ಬಾಂಡ್‌, ಅಫಿಡವಿಟ್‌ ಮತ್ತು ಮತ್ತೊಬ್ಬ ಜಾಮೀನುದಾರರಾದ ಶ್ರೀ ಜಿಮ್ಮಿ ಚೆರಿಯನ್‌, 
ಅರಲಾಂ ಗ್ರಾಮ, ತಲಶೆರಿ ತಾಲ್ಲೂಕು ಇವರಿಗೆ ಸಂಬಂಧಪಟ್ಟ ರೂ.5,00,000/-(ಐದು ಲಕ್ಷ) ಗಳ ಬೆಲೆ ಬಾಳುವ 0.50ಸೆಂಟ್ಸ್‌ ಭೂಮಿ, ಸರ್ವೇ 
ನಂ:210/ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶ. 


ಆದೇಶ ಸಂ:ಅಎಕ್‌ ಇ:3:ಸಿಆರ್‌ಎಂ:84:99-98, ದಿ:6-1-2012. 


ಹೆಚ್‌.ಎನ್‌.ಆನಂದ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಕೊಡಗು ಜಿಲ್ಲೆ, ಮಡಿಕೇರಿ ಆದ ನಾನು 
43ಎ ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 43ಬಿ ರಡಿಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಅನುಸರಿಸಿ, ಆರಕ್ಷಕ ಉಪ 
ನಿರೀಕ್ಷಕರು, ವಿರಾಜಪೇಟೆ ಗ್ರಾಮಾಂತರ ಠಾಣೆ ರವರ ಪ್ರವ.ವ.ಸಂ:131/97, ದಿ:16-7-97ರಲ್ಲಿ ವಶಪಡಿಸಿಕೊಂಡ ವಾಹನ ಜೀಪ್‌ ಸಂ:ಕೆಎಲ್‌-14-ಎ- 
7375ರನ್ನು ಮಾಲೀಕರು ನ್ಯಾಯಾಲಯಕ್ಕೆ ಹಾಜರುಪಡಿಸದೇ ಆದೇಶದ ಷರತ್ತುಗಳನ್ನು ಉಲ್ಲಂಘನೆ ಮಾಡಿರುವುದರಿಂದ ಆರ್‌.ಡಿ.ಖಾತೆಯಲ್ಲಿರುವ 
ರೂ.15,000/-(ಹದಿನೈದು ಸಾವಿರ)ಗಳನ್ನು ಮತ್ತು ಇಬ್ಬರು ಜಾಮೀನುದಾರರಲ್ಲೊಬ್ಬರ ರೂ.3,00,000/-(ಮೂರು ಲಕ್ಷ)ಗಳಿಗೆ ಬೆಲೆ ಬಾಳುವ 
ತಲಶೆರಿ ತಾಲ್ಲೂಕು ಅರಲಾ೦ ಗ್ರಾಮದಲ್ಲಿರುವ ಆರ್‌.ಎಸ್‌.ನಂ:239/ರಲ್ಲಿ ಶ್ರೀ ಮಾವಿಲಿಲ್‌ ಚೆರಿಯನ್‌ ಬಿನ್‌ ಚೆರಿಯನ್‌, ನಿವೃತ್ತ ಟೀಚರ್‌, ಇವರಿಗೆ 
ಸಂಬಂಧಪಟ್ಟ ಜಮೀನಿನ ಸಾಲ್ಪೆನ್ಸಿ ಸರ್ಟಿಫಿಕೇಟನ್ನು ತಹಶೀಲ್ದಾರ್‌, ತಲಶೆರಿ ತಾಲ್ಲೂಕು ಇವರಿಂದ ದಿ:29-11-97 ರಂದು ಸಲ್ಲಿಸಿರುವ ಇಂಡೆಮಿನಿಟಿ 
ಬಾಂಡ್‌, ಅಫಿಡವಿಟ್‌ ಮತ್ತು ಇನ್ನೊಬ್ಬ ಜಾಮೀನುದಾರರಾದ ಶ್ರೀ ಜಿಮ್ಮಿ ಚೆರಿಯನ್‌, ಅರಲಾಂ ಗ್ರಾಮ, ತಲಶೆರಿ ತಾಲ್ಲೂಕು ಇವರಿಗೆ ಸಂಬಂಧಪಟ್ಟ 
ರೂ.5,00,000/-(ಐದು ಲಕ್ಷ) ಗಳ ಬೆಲೆ ಬಾಳುವ 0.50ಸೆಂಟ್ಸ್‌ ಭೂಮಿ, ಸರ್ವೇ ನಂ:210/ನ್ನು ಸರ್ಕಾರಕ್ಕೆ ಮುಟ್ಟುಗೊಲು ಹಾಕಿಕೊಂಡು ಆದೇಶ 
ನೀಡಿದೆ. 


ಈ ಆದೇಶವನ್ನು ದಿ:6-1-12ರಂದು ಉಕ್ತಲೇಖನ ಕೊಟ್ಟು ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ 
ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 


ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಪಿ.ಆರ್‌. 174 ಕೊಡಗು ಜಿಲ್ಲೆ, ಮಡಿಕೇರಿ 


ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಕೊಡಗು ಜಿಲ್ಲೆ, ಮಡಿಕೇರಿ ಇವರ ನ್ಯಾಯಾಲಯದಲ್ಲಿ. 
ಸಂ:ಅಎಕ್‌ಆ:3:ಸಿಆರ್‌ಎಂ:122:1997-98, ದಿ:12-12-2011 
ಉಪಸ್ಥಿತರು : ಹೆಚ್‌.ಎನ್‌.ಆನಂದ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಕೊಡಗು ಜಿಲ್ಲೆ. ಮಡಿಕೇರಿ. 
ಫಿರ್ಯಾದುದಾರರು ವಿರುದ್ದ ಆರೋಪಿ 


ಆರಕ್ಷಕ ಉಪ ನಿರೀಕ್ಷಕರು, ಮಚ್ಚಿಯಂಡ ಉತ್ತಯ್ಯ ಮತ್ತಿತರರು 


ವಿರಾಜಪೇಟೆ ನಗರ ಠಾಣೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೩೫ 





ಪ್ರಕರಣದ ಮುಖ್ಯಾಂಶಗಳು:- 


ದಿ:29-7-97ರಂದು ವಾಹನ ಟಾಟಾ ಮೊಬೈಲ್‌ ಸಂ:ಕೆಎ-12-2432ರಲ್ಲಿ ಅಕ್ರಮ ಸಾರಾಯಿ ತುಂಬಿರುವ ಚೀಲಗಳನ್ನು ಹಾಕಿಕೊಂಡು 
ಮಡಿಕೇರಿ ಕಡೆಯಿಂದ ವಿರಾಜಪೇಟೆ ಕಡೆಗೆ ಬರುತ್ತಿರುವುದಾಗಿ ಡಿ.ವೈ.ಎಸ್‌.ಪಿ.ಯವರಿಗೆ ಬಂದ ಖಚಿತ ವರ್ತಮಾನದಂತೆ ಹೆಚ್‌.ವೈ.ರಾಜು, 
ಹೆಚ್‌.ಸಿ.ನಂ:168ರ ಹಾಗೂ ಹೆಚ್‌.ಸಿ.42ರ ಬಿ.ಬಿ.ರಮೇಶ್‌ ರವರನ್ನು ಇಲಾಖಾ ಜೀಪಿನಲ್ಲಿ ಹೋಗಿ ಪ್ರಕರಣ ಪತ್ತೆ ಹಚ್ಚಿ ಬರಲು ಆದೇಶಿಸಿದ ಮೇರೆಗೆ 
ಇವರುಗಳು ಮಡಿಕೇರಿ ರಸ್ತೆಯ ಛತ್ರ ಕೆರೆಯ ಹತ್ತಿರವಿರುವ ಬಸ್ಸು ತಂಗುದಾಣದ ಹತ್ತಿರ ತಲುಪಿದಾಗ ಇಲಾಖಾ ಜೀಪನ್ನು ನೋಡಿ ಕೆಎ-12-2432ರ 
ವಾಹನವನ್ನು ನಿಲ್ಲಿಸಿ ಅದರ ಚಾಲಕ ಇಲಾಖೆಯವರನ್ನು ಕಂಡು ವಾಹನದಿಂದಿಳಿದು ಓಡಿ ಹೋದನು. ಇನ್ನೊಬ್ಬ ಅದರೊಳಗಿದ್ದವನನ್ನು ವಿಚಾರಿಸಿ 
ಹೆಸರು ಮತ್ತು ವಿಳಾಸ ಕೇಳಲಾಗಿ ಮಚ್ಚಿಯಂಡ ಉತ್ತಯ್ಯ ಎಂದು ತಿಳಿಸಿದನು. ಓಡಿಹೋದ ವ್ಯಕ್ತಿಗಳು ಸ್ಥಳದಲ್ಲಿದ್ದ ಇಲಾಖೆಯವರಿಗೆ ಹೆಸರು 
ಪರಿಚಯವಿರುವಂತವರಾಗಿದ್ದು, ಚಾಲಕನ ಸ್ಥಾನದಲ್ಲಿದ್ದ ವ್ಯಕ್ತಿ ಮುರಾರ್ಜಿ ಇನ್ನೊಬ್ಬ ವ್ಯಕ್ತಿ ತುಳಸಿಯಾಗಿದ್ದು ಆತನು ಸಹ ಇಲಾಖೆಯವರನ್ನು ಕಂಡು 
ಓಡಿಹೋದನು ಎಂಬುದಾಗಿ ಮತ್ತು ವಾಹನವನ್ನು ಪರಿಶೀಲಿಸಲಾಗಿ ವಾಹನದ ಹಿಂಭಾಗದಲ್ಲಿ 12 ಪ್ಲಾಸ್ಟಿಕ್‌ ಚೀಲಗಳಲ್ಲಿ 100ಮಿಲಿಯ 4300 ಸಾರಾಯಿ 
ತುಂಬಿದ್ದ ಪ್ಯಾಕೇಟುಗಳಿರುವುದು ಕಂಡುಬಂತು. ಇಲಾಖಾ ಅಧಿಕಾರಿಗಳು ಹಿಡಿದಿದ್ದ ವ್ಯಕ್ತಿಯನ್ನು ವಿಚಾರಿಸಲಾಗಿ, ಈ ಸಾರಾಯಿ ಪ್ಯಾಕೇಟುಗಳನ್ನು 
ಸಾಗಿಸಲು ಸರಕಾರದ ರಹದಾರಿ ಇಲ್ಲವೆಂದು ತಿಳಿಸಿದ್ದು, ಓಡಿಹೋದವರು ತುಳಸಿ ಮತ್ತು ಮುರಾರ್ಜಿ ಎಂದು ತಿಳಿಸಿದನು. ಸಾರಾಯಿ ಪ್ಯಾಕೇಟು 
ತುಂಬಿಸಿದ್ದ ವಾಹನವನ್ನು ಪರಿಶೀಲಿಸಲಾಗಿ ಅದು ನೀಲಿ ಬಣ್ಣದ ಟಾಟಾ ಮೊಬೈಲ್‌ ಆಗಿದ್ದು ಮತ್ತು ಅದರ ಮುಂದುಗಡೆ ಕೆಎ-12-2432 ಎಂದು 
ಬರೆದಿರುತ್ತದೆ. ಇಂಜಿನ್‌ ನಂಬರ್‌ ಇತರೆ ನಂಬರ್‌ ನೋಡಲು ಬ್ಯಾನೆಟ್‌ ತೆರೆದು ಪರಿಶೀಲಿಸಿದಾಗ ಇಂಜಿನ್‌ ನ೦ಬರ್‌.ಜೆಯು.780113 TYPE 483 
DL.41.2547100 D.3715, ಚಾಸಿಸ್‌ ನಂ:37400S JUQ 920879 ಆಗಿರುತ್ತದೆ. ಒಟ್ಟು 12 ಚೀಲಗಳಲ್ಲಿ 4300*100ಮಿಲಿಯ ಪ್ಯಾಕೇಟುಗಳ ಮೇಲೆ 
ಮೈಸೂರು ಶುಗರ್‌ ಕಂ.ಲಿ. ಹಾಸನ ಜಿಲ್ಲೆ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಲೆ.ಸಂ:೯೦$/9/A18G/96 ಕರ್ನಾಟಕ ಸರ್ಕಾರ ಎಂದು ಬರೆದಿರುತ್ತದೆ. 
ಒಂದೊಂದು ಚೀಲದಿಂದ ಒಂದೊಂದು ಪ್ಯಾಕೇಟುಗಳನ್ನು ಮಾದರಿಗಾಗಿ ತೆಗೆದುಕೊಂಡು ಬಿಳಿ ಬಟ್ಟೆಯಿಂದ ಹೊಲಿದು ಪ್ಯಾಕ್‌ ಮಾಡಿ “ಕೆ” ಎಂಬ 
ಅಕ್ಷರದಿಂದ ಸೀಲು ಮಾಡಲಾಯಿತು. ನಂತರ ಪಂಚರ ಸಹಿ ಇರುವ ಚೀಟಿಯನ್ನು ಅದರ ಮೇಲೆ ಅಂಟಿಸಲಾಯಿತು. ಆರೋಪಿಯನ್ನು ವಶಕ್ಕೆ 
ತೆಗೆದುಕೊಂಡು ಆರೋಪಿಯ ಹೆಸರು ಮತ್ತು ವಿಳಾಸ ಕೇಳಲಾಗಿ ಮಚ್ಚಿಯಂಡ ಎ ಉತ್ತಯ್ಯ ಬಿನ್‌ ಲೇಟ್‌ ಅಪ್ಪಯ್ಯ, ಹಳ್ಳಿಗಟ್ಟು ಗ್ರಾಮ, ಪೊನ್ನಂಪೇಟೆ 
ಎಂದು ತಿಳಿಸಿರುತ್ತಾರೆ. ಆರೋಪಿಗಳು ವಾಹನ ಕೆಎ-12-2432ರಲ್ಲಿ ಹಾಸನ ಜಿಲ್ಲೆ. ಗಂಡಸಿ ಹ್ಯಾಂಡ್‌ ಪೋಸ್ಟ್‌ನ ಹತ್ತಿರವಿರುವ ರಂಗಪ್ಪನವರಿಂದ 
ಸಾರಾಯಿ ಪ್ಯಾಕೇಟುಗಳನ್ನು ತಂದಿದ್ದಾಗಿ ಮತ್ತು ಇದನ್ನು ಕೇರಳಕ್ಕೆ ಸಾಗಿಸಿ ಮಾರಲು ತಂದಿದ್ದುದಾಗಿ ವಶಕ್ಕೆ ತೆಗೆದುಕೊಂಡ ಆರೋಪಿ ತಿಳಿಸಿರುತ್ತಾನೆ. 
ವಾಹನದಲ್ಲಿದ್ದ ದಾಖಲೆಗಳನ್ನು ಪರಿಶೀಲಿಸಲಾಗಿ ಜೆರಾಕ್ಸ್‌ ಪ್ರತಿಗಳಿದ್ದ ಮೋಟಾರು ವಾಹನ ತೆರಿಗೆ ಚೀಟಿಯ ಮೇಲೆ ನಂ:13854 ಒಳಗಡೆ 
ಕೆಎ-12-2432 ಎಸ್‌.ಎಂ.ಪೊನ್ನಪ್ಪ ಬಿನ್‌ ಎಸ್‌.ಎಸ್‌.ಮುದ್ದಪ್ಪ, ಮೈನ್‌ ರೋಡ್‌, ವಿರಾಜಪೇಟೆ ಎಂದು ಬರೆದಿರುತ್ತದೆ. ಎಲ್ಲಾ ದಾಖಲಾತಿಗಳ ಜೆರಾಕ್ಸ್‌ 
ಪ್ರತಿಗಳನ್ನು ಅಧಿಕಾರಿಗಳು ಮುಂದಿನ ಕ್ರಮಕ್ಕಾಗಿ ವಶಕ್ಕೆ ತೆಗೆದುಕೊಂಡು ಪತ್ರಗಳ ಮೇಲೆ ಪಂಚರ ಸಹಿಯನ್ನು ಮಾಡಲಾಗಿರುತ್ತದೆ. ಆರೋಪಿ, ಸಾರಾಯಿ 
ಪ್ಯಾಕೇಟುಗಳು, ವಾಹನವನ್ನು ಅಮಾನತುಪಡಿಸಿಕೊಂಡು ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 32, 34, 43(ಎ)ರಂತೆ ಪೊಲೀಸ್‌ ಉಪ ನಿರೀಕ್ಷಕರು, 
ವಿರಾಜಪೇಟೆ ನಗರ ಠಾಣೆ ಇವರ ಮೊಕದ್ದಮೆ ಸಂ:149/97, ದಿ:29-7-97ರಂತೆ ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮದ ಬಗ್ಗೆ ಅಬಕಾರಿ 
ವಲಯ ನಿರೀಕ್ಷಕರು, ವಿರಾಜಪೇಟೆ ಇವರಿಗೆ ಪ್ರಕರಣವನ್ನು ಹಸ್ತಾಂತರಿಸಿರುತ್ತಾರೆ. 


ವಾಹನದ ಮಾಲೀಕರಿಗೆ 43(ಬಿ)ರಡಿಯಲ್ಲಿ ಕಾರಣ ಕೇಳಿ ನೋಟೀಸು ನೀಡಲಾಗಿದ್ದು, ಅದಕ್ಕೆ ಉತ್ತರವಾಗಿ ವಾಹನದ ಮಾಲೀಕರಾದ 
ಶ್ರೀ ಎನ್‌.ಎಂ.ಪೊನ್ನಪ್ಪ ಬಿನ್‌ ಲೇಟ್‌ ಎನ್‌.ಎಸ್‌.ಮುದ್ದಪ್ತ ಮೂರ್ನಾಡು ರಸ್ತೆ ವಿರಾಜಪೇಟೆ ಇವರ ಪರವಾಗಿ ವಕೀಲರು ವಕಾಲತ್‌ನೊಂದಿಗೆ 
ಅರ್ಜಿಯನ್ನು ದಿ:7-11-97ರಂದು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ ವಾಹನವನ್ನು ಮದ್ಯಂತರ ಬಿಡುಗಡೆಗಾಗಿ ಕೋರಿರುತ್ತಾರೆ ಮತ್ತು ನ್ಯಾಯಾಲಯ ವಿಧಿಸುವ 
ಎಲ್ಲಾ ಷರತ್ತುಗಳಿಗೆ ಬದ್ಧರಾಗುವುದಾಗಿ ತಿಳಿಸಿರುತ್ತಾರೆ. ಈ ಹಿನ್ನಲೆಯಲ್ಲಿ ದಿ:11-11-97ರಂದು ಈ ಪ್ರಾಧಿಕಾರದಲ್ಲಿ ವಿಚಾರಣೆಯನ್ನು ನಿಗಧಿಪಡಿಸಿ 
ಸದರಿ ವಾಹನಕ್ಕೆ ಅಂದಿನ ಅಂದಾಜು ಬೆಲೆ ರೂ.3,00,000/-(ಮೂರು ಲಕ್ಷ)ಗಳನ್ನು ನಿಗಧಿಪಡಿಸಿ ಸದರಿ ಮೊತ್ತಕ್ಕೆ ಸಮನಾದ ಬ್ಯಾಂಕ್‌ ಗ್ಯಾರೆಂಟಿ 
ಹಾಗೂ ಸಾಲ್ವೆಂಟ್‌ ಜಾಮೀನು, ಇಂಡೆಮಿನಿಟಿ ಬಾಂಡ್‌ ನೀಡಿದಲ್ಲಿ ಬಿಡುಗಡೆಗೊಳಿಸುವುದಾಗಿ ಸೂಚಿಸಲಾಗಿರುತ್ತದೆ. ದಿ:17-12-97ರಂದು ವಾಹನದ 
ಮಾಲೀಕರು ಮತ್ತು ಅವರ ಪರ ವಕೀಲರು ಹಾಜರಾಗಿ ರೂ.100,000/-(ಒಂದು ಲಕ್ಷ)ಗಳ ಬ್ಯಾಂಕ್‌ ಗ್ಯಾರೆ೦ಟಿಯನ್ನು ವಿಜಯಾ ಬ್ಯಾಂಕ್‌, 
ವಿರಾಜಪೇಟೆ ಇವರಿಂದ ಪಡೆದು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು, ಉಳಿದ ಮೊತ್ತಕ್ಕೆ ಸಾಲ್ವೆಂಟ್‌ ಜಾಮೀನುದಾರರನ್ನು ನೀಡಲು ಸಮಯ 
ಕೋರಿರುವುದರಿಂದ ಪ್ರಕರಣವನ್ನು ಮುಂದೂಡಿ ದಿ:19-12-97ರಂದು ಮತ್ತೆ ಪ್ರಕರಣವನ್ನು ಕರೆಯಲಾಗಿರುತ್ತದೆ. ಸದರಿ ದಿನಾಂಕದಂದು ವಾಹನದ 
ಮಾಲೀಕರು ಅವರ ಪರ ವಕೀಲರು ಮತ್ತು ಜಾಮೀನುದಾರರು ಹಾಜರಾಗಿ ಇನ್ನುಳಿದ ರೂ.2,00,000/-(ಎರಡು ಲಕ್ಷ)ಗಳ ಮೊತ್ತಕ್ಕೆ ಸಮನಾಗಿ 
ವಿರಾಜಪೇಟೆ ತಾಲ್ಲೂಕಿನ ಕದನೂರು ಗ್ರಾಮದ ಸರ್ವೇ ನಂ:7ರಲ್ಲಿ 9.57ಎಕರೆ ಜಮೀನು ಹೊಂದಿರುವ ಬಗ್ಗೆ ಜಮಾಬಂದಿ ನಕಲನ್ನು 
ಹಾಜರುಪಡಿಸಿರುತ್ತಾರೆ. ವಾಹನದ ಮಾಲೀಕರು ಸಲ್ಲಿಸಿರುವ ರೂ.1,00,000/-(ಒ೦ದು ಲಕ್ಷ)ಗಳ ಬ್ಯಾಂಕ್‌ ಗ್ಯಾರೆಂಟಿಯನ್ನು ಮತ್ತು ಇನ್ನುಳಿದಂತೆ 
ರೂ.2,00,000/-(ಎರಡು ಲಕ್ಷ)ಗಳ ಮೊತ್ತಕ್ಕೆ ಸಾಲ್ವೆಂಟ್‌ ಶ್ಯೂರಿಟಿಯನ್ನು ಪಡೆದುಕೊಂಡು ಷರತ್ತುಬದ್ಧವಾದ ಆದೇಶವನ್ನು ದಿ:19-12-97ರಂದು ನೀಡಿ 
ವಾಹನವನ್ನು ಮಧ್ಯಂತರಿಕವಾಗಿ ಮಾಲೀಕರ ವಶಕ್ಕೆ ಬಿಡುಗಡೆಗೊಳಿಸಲಾಗಿರುತ್ತದೆ. ವಾಹನವನ್ನು ವಶಕ್ಕೆ ತೆಗೆದುಕೊಂಡಿರುವ ಬಗ್ಗೆ ದಿ:28-12-97 
ರಂದು ಸ್ವೀಕೃತಿ ಪಡೆಯಲಾಗಿದೆ. ನಂತರ ವಾಹನದ ಮಾಲೀಕರು ಬ್ಯಾಂಕ್‌ ಗ್ಯಾರೆಂಟ ಅವಧಿಯನ್ನು ವಿಸ್ತರಿಸುವ ಸಂಬಂಧ ಕೆ.ಡಿ.ಸಿ.ಸಿ.ಬ್ಯಾಂಕ್‌ ಲಿ 
ಇವರಿಂದ ರೂ.1,00,000/-(ಒಂದು ಲಕ್ಷ)ಗಳ ಎಫ್‌.ಡಿ. ರಶೀದಿ ಸಂ:030899ನ್ನು ಸಲ್ಲಿಸಿರುತ್ತಾರೆ. 


೧೬೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





ಸದರಿ ಪ್ರಕರಣದಲ್ಲಿ ಜಪ್ಪುಪಡಿಸಿಕೊಳ್ಳಲಾದ 100ಮಿಲಿಯ 4300 ಸಾರಾಯಿ ಪ್ಯಾಕೇಟುಗಳನ್ನು ಆದೇಶ ಸಂ:ಇಎಕ್ಸ್‌ಇ:ಸಿಆರ್‌ಎಂ:122:97- 
98, ದಿ:23-1-98ರಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ವಿಲೇವಾರಿ ಮಾಡಲಾಗಿರುತ್ತದೆ. ತದನಂತರ ದಿ:17-1-01, 7-2-01, 28-2-01, 
21-3-01, 27-10-01, 26-11-05, 7-1-06ಗಳಂದು ವಿಚಾರಣೆ ಕರೆಯಲಾಗಿದ್ದು, ದಿ:7-1-06ರಂದು ಮಹಜರ್‌ ಸ್ವತಂತ್ರ ಸಾಕ್ಷಿದಾರರಾದ 
ಹಿ.ಎಂ.ಬೆಳ್ಳಿಯಪ್ಪ ಮತ್ತು ಇಲಾಖಾ ಸಾಕ್ಷಿದಾರರಾದ ಬಿ.ಬಿ.ರಮೇಶ್‌, ಹೆಚ್‌.ವೈ.ರಾಜು, ಇವರುಗಳ ವಿಚಾರಣೆ ನಡೆದಿರುತ್ತದೆ. ನಂತರ ದಿ:2-2-06, 
16-2-06, 4-1-07, 1-2-07, 22-2-07, 20-12-08, 22-8-11, 12-9-11, 28-11-11, 12-12-11ಗಳಂದು ವಿಚಾರಣೆಗೆ ನೋಟೀಸು 
ನೀಡಲಾಗಿದ್ದು, ಈ ಸಂಬಂಧ ದಿ:17-1-01 ರಂದು ವಾಹನದ ಮಾಲೀಕರು ಮತ್ತು ವಕೀಲರು ಹಾಜರಿದ್ದು, ವಾಹನವನ್ನು ಹಾಜರುಪಡಿಸಿರುತ್ತಾರೆ. 
ದಿ:16-2-06 ರಲ್ಲಿ ವಾಹನದ ಮಾಲೀಕರ ಪರ ವಕೀಲರು ಮಾತ್ರ ಹಾಜರಿದ್ದು, ವಾಹನವನ್ನು ಹಾಜರುಪಡಿಸಿರುವುದಿಲ್ಲ. ನಂತರ ದಿ:12-12-11 ರಂದು 
ವಾಹನದ ಮಾಲೀಕರು ಹಾಜರಿದ್ದು ವಾಹನವನ್ನು ಹಾಜರುಪಡಿಸಿರುವುದಿಲ್ಲ. 


ವಾಹನದ ಮಾಲೀಕರು ಕೇವಲ ಎರಡು ದಿನಾಂಕಗಳಲ್ಲಿ ಮಾತ್ರ ಹಾಜರಿದ್ದು, ಮತ್ತಾವುದೇ ದಿನಾಂಕಗಳಲ್ಲಿ ಹಾಜರಾಗಿರುವುದಿಲ್ಲ. ದಿ:12-12- 
11ರಂದು ವಿಚಾರಣೆಗೆ ಹಾಜರಾಗಿದ್ದು ವಾಹನವನ್ನು ಹಾಜರುಪಡಿಸಿರುವುದಿಲ್ಲ. ಮೇಲ್ಕಂಡ ಎಲ್ಲಾ ದಿನಾಂಕಗಳಲ್ಲಿ ವಾಹನವನ್ನು ಹಾಜರುಪಡಿಸದೇ 
ಪ್ರಕರಣದ ವಿಲೇವಾರಿಗೆ ಅಸಹಕಾರ ನೀಡಿರುವುದು, ವಾಹನದ ಮಾಲೀಕರಿಗೆ ಅಬಕಾರಿ ಕಾನೂನಿನ ಅರಿವಿದ್ದು, ಸರ್ಕಾರಕ್ಕೆ ನಷ್ಟ ಉಂಟು ಮಾಡುವ 
ನೆಪದಲ್ಲಿ ಈ ಕೃತ್ಯವೆಸಗಿರುವುದು ಮೇಲ್ನೋಟಕ್ಕೆ ಸಾಭೀತಾಗಿರುವುದರಿಂದ ಈ ನ್ಯಾಯಾಲಯದ ಸಂ:ಇಎಕ್ಸ್‌ಇ: ಸಿಆರ್‌ಎಂ:122:97-98, ದಿ:19-12- 
97ರ ಆದೇಶಗಳಲ್ಲಿನ ಷರತ್ತುಗಳನ್ನು ಉಲ್ಲಂಘನೆ ಮಾಡಿರುವುದಲ್ಲದೇ ಈ ಪ್ರಕರಣವನ್ನು ವಿಲೇಗೊಳಿಸಲು ಅಸಹಕಾರ ನೀಡಿರುತ್ತಾರೆ. 


ಮೇಲಿನ ದಿನಾಂಕಗಳಲ್ಲಿ ವಾಹನದ ಮಾಲೀಕರಿಗೆ ವಾಹನವನ್ನು ಖುದ್ದಾಗಿ ಹಾಜರುಪಡಿಸಬೇಕೆಂದು ಸಾಕಷ್ಟು ಅವಕಾಶವನ್ನು ನೀಡಿ 
ಸೂಚಿಸಿದ್ದರೂ ಕೂಡ ವಿಫಲರಾಗಿದ್ದು ದಿ:19-12-97ರ ಮಧ್ಯಂತರ ಆದೇಶದ ಷರತ್ತುಗಳನ್ನು ಪಾಲಿಸದೇ ಉಲ್ಲಂಘನೆ ಮಾಡಿರುವುದು 
ನ್ಯಾಯಾಲಯದಲ್ಲಿ ಕಂಡುಬಂದಿದ್ದು ಪ್ರಕರಣವನ್ನು ವಿಲೇಗೊಳಿಸಲು ಅಸಹಕಾರ ನೀಡಿರುವುದರಿಂದ ವಾಹನ ಟಾಟಾ ಮೊಬೈಲ್‌ ಸಂ:ಕೆಎ-12- 
2432ರನ್ನು ಮತ್ತು ಈಗಾಗಲೇ ಕೆ.ಡಿ.ಸಿ.ಸಿ.ಬ್ಯಾಂಕ್‌ ಲ್ಲಿ ಇವರಿಂದ ಎಫ್‌.ಡಿ.ರಶೀದಿ ಸಂ:030899, ದಿ:20-12-04ರಲ್ಲಿ ರೂ.1,00,000/-(ಒಂದು 
ಲಕ್ಷ)ಗಳ ಫಿಕ್ಸೆಡ್‌ ಡೆಪಾಸಿಟ್‌ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶ. 


ಆದೇಶ ಸಂ:ಅಎಕ್ಸ್‌ಆ:3:ಸಿಆರ್‌ಎಂ:122:97-98, ದಿ:12-12-2011. 


ಹೆಚ್‌.ಎನ್‌.ಆನಂದ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಕೊಡಗು ಜಿಲ್ಲೆ. ಮಡಿಕೇರಿ ಆದ ನಾನು 
43ಎ ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 43ಬಿ ರಡಿಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಅನುಸರಿಸಿ, ಆರಕ್ಷಕ ಉಪ 
ನಿರೀಕ್ಷಕರು, ವಿರಾಜಪೇಟೆ ನಗರ ಠಾಣೆ ರವರ ಪ್ರವ.ವ.ಸಂ:149/97, ದಿ:29-7-97ರಲ್ಲಿ ವಶಪಡಿಸಿಕೊಂಡ ವಾಹನ ಟಾಟಾ ಮೊಬೈಲ್‌ ಸಂ:ಕೆಎ- 
12-2432ರನ್ನು ಮಾಲೀಕರು ನ್ಯಾಯಾಲಯಕ್ಕೆ ಹಾಜರುಪಡಿಸದೇ ಮಧ್ಯಂತರ ಆದೇಶದ ಷರತ್ತುಗಳನ್ನು ಉಲ್ಲಂಘನೆ ಮಾಡಿರುವುದರಿಂದ 
ರೂ.3,00,000/-(ಮೂರು ಲಕ್ಷ)ಗಳ ವಾಹನದ ಮೌಲ್ಯಕ್ಕೆ ಸಮನಾದ ಮೊತ್ತಕ್ಕೆ ಅಂದರೆ ವಾಹನವನ್ನು ಮತ್ತು ಈಗಾಗಲೇ ಕೆ.ಡಿ.ಸಿ.ಸಿ.ಬ್ಯಾಂಕ್‌ ಲ. 
ಇವರಿಂದ ಎಫ್‌.ಡಿ.ರಶೀದಿ ಸಂ:030899ರಲ್ಲಿನ ರೂ.1,00,000/-(ಒ೦ದು ಲಕ್ಷ)ಗಳ ಫಿಕ್ಸೆಡ್‌ ಡೆಪಾಸಿಟ್‌ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಆದೇಶ ನೀಡಿದೆ. 


ಈ ಆದೇಶವನ್ನು ದಿ:12-12-11ರಂದು ಉಕ್ತಲೇಖನ ಕೊಟ್ಟು ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ 
ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 


ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಪಿ.ಆರ್‌. 06 ಕೊಡಗು ಜಿಲ್ಲೆ, ಮಡಿಕೇರಿ 


ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಕೊಡಗು ಜಿಲ್ಲೆ, ಮಡಿಕೇರಿ ಇವರ ನ್ಯಾಯಾಲಯದಲ್ಲಿ. 
ಸಂ:ಅಎಕ್‌ಆ:3:ಸಿಆರ್‌ಎಂ:109:2009-10, ದಿ:26-12-2011 
ಉಪಸ್ಥಿತರು : ಹೆಚ್‌.ಎನ್‌.ಆನಂದ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಕೊಡಗು ಜಿಲ್ಲೆ, ಮಡಿಕೇರಿ. 
ಫಿರ್ಯಾದುದಾರರು ವಿರುದ್ದ ಆರೋಪಿ 


ಆರಕ್ಷಕ ನಿರೀಕ್ಷಕರು, ಎಸ್‌.ಕುಮಾರ್‌ ಬಿನ್‌ ಸಣ್ಣನಿಂಗೇಗೌಡ, 
ವಿಶೇಷ ಪೊಲೀಸ್‌ ಠಾಣೆ, ಅಲಾನಿ, ಕೊಡಗು ಜಿಲ್ಲೆ, ಮಡಿಕೇರಿ. ಹಳೇಯೂರು ಗ್ರಾಮ, ಬೈಲುಕುಪ್ರೆ, ಪಿರಿಯಾಪಟ್ಟಣ ತಾಲ್ಲೂಕು. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೩೭ 





ಪ್ರಕರಣದ ಮುಖ್ಯಾಂಶಗಳು:- 


ದಿ:3-6-2010ರಂದು ಆರಕ್ಷಕ ಉಪ ನಿರೀಕ್ಷಕರು, ವಿಶೇಷ ಪೊಲೀಸ್‌ ಠಾಣೆ, ಲಾಟರಿ ನಿಷೇಧ ದಳ, ಕೊಡಗು ಜಿಲ್ಲೆ, ಮಡಿಕೇರಿ ಇವರು 
ಠಾಣೆಯಲ್ಲಿ ಕರ್ತವ್ಯದಲ್ಲಿರುವಾಗ 13.30ಗಂಟೆಗೆ ಕಛೇರಿ ದೂರವಾಣಿಗೆ ಯಾರೋ ಭಾತ್ಮೀದಾರರು ಕರೆ ಮಾಡಿ ಕುಶಾಲನಗರದ ಕಣಿವೆ ಗ್ರಾಮದ ಶ್ರೀ 
ರಾಮೇಶ್ವರ ದೇವಸ್ಥಾನದ ಮುಂಭಾಗದ ಅರಳಿ ಮರದ ಬಳಿ ಮರುತಿ ವ್ಯಾನಿನಲ್ಲಿ ಅಕ್ರಮವಾಗಿ ನಕಲಿ ಮದ್ಯದ ಕ್ಯಾನನ್ನು ಇಟ್ಟುಕೊ೦ಡು ಸಾಗಾಟ 
ಮಾಡಲು ಹೊಂಚು ಹಾಕುತ್ತಿರುವುದಾಗಿ ಸಿಕ್ಕಿದ ಖಚಿತ ಮಾಹಿತಿ ಮೇರೆಗೆ ಠಾಣೆಗೆ ಪಂಚರನ್ನು ಬರಮಾಡಿಕೊಂಡು ಅವರಿಗೆ ದಾಳಿಯ ವಿಷಯವನ್ನು 
ತಿಳಿಸಿ ಸಿಬ್ಬಂದಿಗಳೊಂದಿಗೆ ಇಲಾಖಾ ವಾಹನ ಸಂಃೆಎ-12-522ರಲ್ಲಿ ಠಾಣೆಯಿಂದ ಹೊರಟು ಕುಶಾಲನಗರದ ಕಣಿವೆ ಗ್ರಾಮಕ್ಕೆ 15.00ಗಂಟೆಗೆ 
ತಲುಪಲಾಗಿ ಕಣಿವೆಯ ಶ್ರೀ ರಾಮೇಶ್ವರ ದೇವಸ್ಥಾನದ ಮುಂಭಾಗದ ಅರಳಿ ಮರದ ಬಳಿ ಒಂದು ಬಿಳಿ ಬಣ್ಣದ ಓಮಿನಿ ಕಾರು ನಿಂತಿದ್ದು ಕಂಡುಬ೦ತು. 
ಅದರ ಹತ್ತಿರ ಹೋಗಿ ಜೀಪಿನಿಂದ ಇಳಿದು ಕಾರನ್ನು ಸುತ್ತುವರೆದು ಪಂಚರ ಸಮಕ್ಷಮ ಕಾರಿನ ಚಾಲಕನಿಂದ ಕಾರಿನ ಬಾಗಿಲು ತೆಗೆಸಿ ಒಳಗಡೆ 
ಪರಿಶೀಲಿಸಿದಾಗ ಸದರಿ ವ್ಯಾನಿನ ಮದ್ಯದ ಸೀಟಿನ ಬಳಿ ಒಂದು ಬಿಳಿ ಬಣ್ಣದ ಪ್ಲಾಸ್ಟಿಕ್‌ ಕ್ಯಾನು ಇದ್ದು, ಅದರಲ್ಲಿ ಮದ್ಯದಂತಿರುವ ದ್ರವ ಇರುವುದು 
ಕಂಡುಬಂತು. ಈ ಬಗ್ಗೆ ಚಾಲಕನನ್ನು ವಿಚಾರಿಸಲಾಗಿ ಮೊದಲು ಸಮರ್ಪಕವಾದ ಉತ್ತರ ನೀಡಲಿಲ್ಲ. ಪುನಃ ವಿಚಾರಿಸಲಾಗಿ ಯಾರೋ ಅವರ 
ಮೊಬೈಲ್‌ ಸಂಖ್ಯೆ 9902510536ನಿಂದ ಆತನ ನೋಕ್ಯ 1100 ಮೊಬೈಲ್‌ ಸಂ:9741119723ರ ಸಂಖ್ಯೆಗೆ ಕರೆ ಮಾಡಿ ಕುಶಾಲನಗರದ ಮಾರ್ಕೆಟ್‌ 
ರಸ್ತೆಯಲ್ಲಿರುವ ಕಾವೇರಿ ಗ್ರಾನೈಟ್‌ ಅಂಗಡಿಯ ಮುಂಭಾಗದಲ್ಲಿ 35ಲೀ. ಕ್ಯಾನಿನಲ್ಲಿ ಡೀಸೆಲ್‌ ಇದೆ. ಅದನ್ನು ತೆಗೆದುಕೊ೦ಡು ಕಣಿವೆ ದೇವಸ್ಥಾನದ ಬಳಿ 
ತೆಗೆದುಕೊ೦ಡು ಬನ್ನಿ. ಅಲ್ಲಿಂದ ಬೇರೊಬ್ಬರು ಬ೦ದು ಇನ್ನೊಂದು ಕಡೆ ತೆಗೆದುಕೊ೦ಡು ಹೋಗುವ ವಿಳಾಸ ತಿಳಿಸುತ್ತಾರೆ ಎಂಬುದಾಗಿ ತಿಳಿಸಿದ ಮೇರೆ 
ಆತನು ಸದರಿ ಸ್ಥಳದಿಂದ ಕ್ಯಾನನ್ನು ತೆಗೆದುಕೊ೦ಡು ಬ೦ದು ಇಲ್ಲಿ ಕಾಯುತ್ತಿರುವುದಾಗಿ ತಿಳಿಸಿದ ಮೇರೆಗೆ ಚಾಲಕನ ಹೆಸರು ವಿಳಾಸ ಕೇಳಲಾಗಿ ಎಸ್‌. 
ಕುಮಾರ ಬಿನ್‌ ಸಣ್ಣನಿಂಗೇಗೌಡ, 35 ವರ್ಷ, ಕಾರು ಚಾಲಕ, ವಾಸ ಹಳೆಯೂರು, ಬೈಲುಕುಪ್ಪೆ, ಪಿರಿಯಾಪಟ್ಟಣ ತಾಲ್ಲೂಕು, ಮೈಸೂರು ಜಿಲ್ಲೆ, ಎಂದು 
ತಿಳಿಸಿದರು. ನಂತರ ವ್ಯಾನಿನಲ್ಲಿದ್ದ ಪ್ಲಾಸ್ಟಿಕ್‌ ಕ್ಯಾನನ್ನು ಪಂಚರ ಸಮಕ್ಷಮ ಅಜಮಾಯಿಸಲಾಗಿ ಬಿಳಿ ಬಣ್ಣದ 35ಲೀ. ಸಾಮರ್ಥ್ಯದ ಪ್ಲಾಸ್ಟಿಕ್‌ ಕ್ಯಾನಿನಲ್ಲಿ 
35.000ಲೀ.(ಮೂವತ್ತೈದು)ನಷ್ಟು ಮದ್ಯ ಇರುವುದು ಕಂಡುಬಂದು ಅದರ ಮುಚ್ಚಳವನ್ನು ತೆರೆಯಿಸಿ ನೋಡಲಾಗಿ ರಮ್‌ನಂತೆ ಕಾಣುವ ನಕಲಿ ಮದ್ಯ 
ಇರುವುದು ಕಂಡುಬಂತು. ಈ ಬಗ್ಗೆ ರಹದಾರಿ ಕೇಳಲಾಗಿ ಸರ್ಕಾರದ ಯಾವುದೇ ರಹದಾರಿ ಇರುವುದಿಲ್ಲವೆಂದು ತಿಳಿಸಿದನು. ಸದರಿ ಪ್ಲಾಸ್ಟಿಕ್‌ 
ಕ್ಯಾನಿನಲ್ಲಿದ್ದ ಮದ್ಯದಿಂದ ಮಾದರಿಗಾಗಿ ಒಂದು 180ಮಿಲಿಯ ಕ್ವಾರ್ಟರ್‌ ಬಾಟಲಿಗೆ ಮದ್ಯವನ್ನು ತುಂಬಿಸಿ ಅದರ ಮುಚ್ಚಳ ಹಾಕಿ ಮುಚ್ಚಳಕ್ಕೆ ಬಿಳಿ 
ಬಟ್ಟೆಯಿಂದ ಸುತ್ತಿ ದಾರದಿಂದ ಕಟ್ಟ ಅರಗಿನಿಂದ “ಎ' ಎಂಬ ಇಂಗ್ಲಿಷ್‌ ಅಕ್ಷರದಿಂದ ಸೀಲು ಮಾಡಿ ಪಂಚರ ಸಹಿ ಇರುವ ಚೀಟಿಯನ್ನು 
ಅಂಟಿಸಲಾಯಿತು. ಸದರಿ ವಾಹನವನ್ನು ಪಂಚರ ಸಮಕ್ಷಮ ಅಜಮಾಯಿಸಲಾಗಿ ಒಂದು ಬಿಳಿ ಬಣ್ಣದ ಮಾರುತಿ ಓಮಿನಿ ಕಾರು ಆಗಿದ್ದು, ಇದರ 
ಮುಂಭಾಗ ಮತ್ತು ಹಿಂಭಾಗದಲ್ಲಿ ಕೆಎ-03-ಎಂಬಿ-7034 ಎಂಬುದಾಗಿ ನಂಬರ್‌ ಅಳವಡಿಸಿರುವುದು ಕಂಡುಬಂತು. ಸದರಿ ಕಾರಿನ ಮುಂಭಾಗದ 
ಕನ್ನಡಿಯ ಕೆಳಗೆ ಇಂಗ್ಲಿಷಿನಲ್ಲಿ ಶ್ರೀ ಮಂಜುನಾಥ ಎಂಬುದಾಗಿ ಅದರ ಕೆಳಗಡೆ ಕನ್ನಡ ಅಕ್ಷರದಲ್ಲಿ ಪ್ರೀತು ಎಂಬುದಾಗಿ ಬರೆದಿರುತ್ತದೆ. ಸದರಿ 
ಆರೋಪಿಯು ಸರ್ಕಾರದ ಯಾವುದೇ ಪರವಾನಗಿ ಇಲ್ಲದೆ ನಕಲಿ ಮದ್ಯವನ್ನು ಕ್ಯಾನಿನಲ್ಲಿ ಮಾರಾಟ ಮಾಡಲು ತೆಗೆದುಕೊಂಡು ಹೋಗುತ್ತಿದ್ದುದು 
ಹಾಗೂ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗುತ್ತಿದ್ದುದರಿಂದ ಆರೋಪಿ, ಮಾಲು ಮತ್ತು ಕಾರನ್ನು ಪೊಲೀಸ್‌ ಸ್ವಾಧೀನಕ್ಕೆ ತೆಗೆದುಕೊಂಡು ಕರ್ನಾಟಕ 
ಅಬಕಾರಿ ಕಾಯ್ದೆ ಕಲಂ 32, 34, 38ಎ ರನ್ವಯ ಮೊಕದ್ದಮೆ ಸಂ:17/2010, ದಿ:3-6-2010ರಂತೆ ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮದ 
ಬಗ್ಗೆ ವಾಹನ ಮತ್ತು ನಕಲಿ ಮದ್ಯವನ್ನು ಅಬಕಾರಿ ಉಪ ನಿರೀಕ್ಷಕರು, ಸೋಮವಾರಪೇಟೆ ವಲಯ ಇವರಿಗೆ ಹಸ್ತಾಂತರಿಸಿರುತ್ತಾರೆ. 


ಮೇಲ್ಕಂಡ ಅಪರಾಧದಲ್ಲಿ ಭಾಗಿಯಾಗಿರುವ ವಾಹನದ ಮಾಲೀಕರನ್ನು ತಿಳಿಯುವ ಸಂಬಂಧ ಅಬಕಾರಿ ನಿರೀಕ್ಷಕರು, ಸೋಮವಾರಪೇಟೆ 
ವಲಯ ಇವರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಕೊಡಗು ಜಿಲ್ಲೆ, ಮಡಿಕೇರಿ ಇವರಿಂದ ಬಿ ಎಕ್ಸ್‌ಟ್ರಾಕ್ಟ್‌ ಪಡೆದು ದಿ:18-6-10ರಂದು ಈ ಕಛೇರಿಗೆ 
ಸಲ್ಲಿಸಿರುತ್ತಾರೆ. ಸದರಿ ಬಿ ಎಕ್ಸ್‌ಟ್ರಾಕ್ಟ್‌ ನಲ್ಲಿ ನಮೂದಿಸಿರುವಂತೆ ವಾಹನದ ಮಾಲೀಕರ ವಿಳಾಸವು ಈ ರೀತಿ ಕಂಡುಬಂದಿದ್ದು, ಶ್ರೀಮತಿ ಜವರಮ್ಮ 
ಕೋಂ ಸಣ್ಣನಿಂಗೇಗೌಡ, ನಂ:119, ಬೈಲುಕೊಪ್ಪ ಗ್ರಾಮ ಮತ್ತು ಅಂಚೆ, ಪಿರಿಯಾಪಟ್ಟಣ ತಾಲ್ಲೂಕು. ಮೈಸೂರು ಜಿಲ್ಲೆ, ಇವರಿಗೆ ನಿಯಮ 43(ಬಿ)ರ 
ಪ್ರಕಾರ ದಿ:23-6-10ರಂದು ಕಾರಣ ಕೇಳಿ ನೋಟಿಸ್‌ ನೀಡಲಾಗಿರುತ್ತದೆ. ಸದರಿ ನೋಟಿಸಿಗೆ ವಾಹನದ ಅಧಿಕೃತ ಮಾಲೀಕರೆಂದು ಶ್ರೀಮತಿ ಜವರಮ್ಮ 
ಕೋಂ ಸಣ್ಣನಿಂಗೇಗೌಡ, ನಂ:119, ಬೈಲುಕೊಪ್ಪ ಗ್ರಾಮ ಮತ್ತು ಅಂಚೆ, ಪಿರಿಯಾಪಟ್ಟಣ ತಾಲ್ಲೂಕು, ಮೈಸೂರು ಜಿಲ್ಲೆ, ಇವರು ತಮ್ಮ ಪರ ವಕೀಲರ 
ಮೂಲಕ ದಿ:28-6-10ರಂದು ವಕಾಲತ್‌ನೊಂದಿಗೆ ಸಮಜಾಯಿಷಿಯನ್ನು ಸಲ್ಲಿಸಿ ಸದರಿ ವಾಹನವನ್ನು ಬಾಡಿಗೆ ಓಡಿಸುತ್ತಿದ್ದು, ವಾಹನದಲ್ಲಿ ಮದ್ಯ 
ಸಾಗಾಣಿಕೆಯಾಗಿರುವುದು ವಾಹನದ ಮಾಲೀಕರ ಗಮನಕ್ಕೆ ಬಂದಿರುವುದಿಲ್ಲ. ಆದ ಕಾರಣ ಸದರಿ ವಾಹನವನ್ನು ಚಾಲನೆ ಸ್ಥಿತಿಯಿಲ್ಲದೆ ನಿಲ್ಲಿಸಿದಲ್ಲಿ 
ಜಿಲ್ಲೆಯಲ್ಲಿನ ಮಳೆ ಗಾಳಿಯಿಂದ ಹಾಳಾಗುವ ಸಂಭವವಿರುವುದರಿಂದ, ಇಲಾಖೆ ವಿಧಿಸುವ ಷರತ್ತುಗಳಿಗೆ ಬದ್ಧರಾಗಿ ಇರುವುದಾಗಿ ತಿಳಿಸಿ ವಾಹನವನ್ನು 


ಮಧ್ಯಂತರ ಬಿಡುಗಡೆಗೊಳಿಸಿ ಕೊಡಬೇಕಾಗಿ ಕೋರಿರುತ್ತಾರೆ. 


ಪ್ರಕರಣದ ಆರೋಪಿಯಾದ ಎಸ್‌.ಕುಮಾರ್‌ ಬಿನ್‌ ಸಣ್ಣನಿಂಗೇಗೌಡ, ಹಳೇಯೂರು ಗ್ರಾಮ, ಬೈಲುಕುಪ್ರೆ, ಪಿರಿಯಾಪಟ್ಟಣ ತಾಲ್ಲೂಕು 
ಇವರು ದಿ:8-7-10ರಂದು ಅಬಕಾರಿ ನಿರೀಕ್ಷಕರು, ಸೋಮವಾರಪೇಟೆ ವಲಯ ಇವರ ಮೂಲಕ ಲಿಖಿತ ಹೇಳಿಕೆ ಸಲ್ಲಿಸಿ ನಾನು ಬಾಡಿಗೆ ಹೋದ 
ಸಂದರ್ಭದಲ್ಲಿ ಕುಶಾಲನಗರ ಆಸ್ಪತ್ರೆ ಪಕ್ಕದಲ್ಲಿ ಹೋಗುತ್ತಿರುವಾಗ ಒಬ್ಬ ವ್ಯಕ್ತಿ ದೂರವಾಣಿ ಮುಖಾಂತರ ಕರೆ ಮಾಡಿ ಕುಶಾಲನಗರ ಗೇಟ್‌ ಬಳಿ ಇರುವ 
ಪೆಟ್ರೋಲ್‌ ಬಂಕ್‌ನಲ್ಲಿ ನನಗೆ ಪರಿಚಯವಿರುವ ಹುಡುಗನೊಬ್ಬನಿರುವನು, ಆತನ ಬಳಿ ಒಂದು ಕ್ಯಾನಿನಲ್ಲಿ ಡೀಸಲ್‌ ಇರುತ್ತದೆ. ಅದನ್ನು ತೆಗೆದುಕೊಂಡು 
ಬಾ ಎಂದು ಸೂಚಿಸಿದನು. ಆತನ ಸೂಚನೆಯಂತೆ ಪೆಟ್ರೋಲ್‌ ಬಂಕ್‌ ಬಳಿ ಬಂದಾಗ ಹುಡುಗನೊಬ್ಬ ಒಂದು ಟಿ.ವಿ.ಎಸ್‌.ಬೈಕಿನಲ್ಲಿ ಕುಳಿತಿದ್ದು ಆತನ 


೧೬೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





ಬಳಿಯಲ್ಲಿ ಒಂದು ಕ್ಯಾನ್‌ ಇದ್ದು, ಆ ಕ್ಕಾನನ್ನು ನಿನ್ನ ಕಾರಿನಲ್ಲಿ ಹಾಕಿಕೊಂಡು ಕ್ಯಾನ್‌ ದೊರೆತ ವಿಷಯವನ್ನು ನನಗೆ ಕರೆ ಮಾಡಿದ ವ್ಯಕ್ತಿಗೆ ತಿಳಿಸಿದೆನು. 
ನಂತರ ಸುಮಾರು ಅರ್ಧ ಗಂಟೆ ಕಣಿವೆ ಶ್ರೀ ರಾಮ ದೇವಸ್ಥಾನದ ಬಳಿ ಕಾರು ನಿಲ್ಲಿಸಿ ಆತನಿಗಾಗಿ ಕಾಯುತ್ತಾ ನಿಂತೆನು. ಆತನಿಗೆ ಪುನಃ ಕರೆ 
ಮಾಡಿದಾಗ ಮಾರ್ಗದಲ್ಲಿ ಬರುತ್ತಿರುವುದಾಗಿ ತಿಳಿಸಿದನು. ಸುಮಾರು ಒಂದು ಗಂಟೆ ಕಳೆದರೂ ಆತ ಅಲ್ಲಿಗೆ ಬರಲಿಲ್ಲ. ಗಾಬರಿಯಾಗಿ ಅಲ್ಲಿಯೇ ಇದ್ದ 
ಪರಿಚಯಸ್ಥ ಪೊಲೀಸ್‌ ಪೇದೆಗೆ ತಿಳಿಸಿ ಅವರನ್ನು ನನ್ನ ಕಾರ್‌ನಲ್ಲಿ ಕ್ಯಾನ್‌ ಇರುವ ವಿಷಯವನ್ನು ತಿಳಿಸಿದೆನು. ಅವರು ನನ್ನನ್ನು ಅಲ್ಲಿಂದ ರಸ್ತೆ ಕಡೆಗೆ 
ಕರೆದುಕೊಂಡು ಬಂದು ಅವರ ಮೊಬೈಲ್‌ನಲ್ಲಿ ಮಾಹಿತಿಯಂತೆ ಕ್ಯಾನ್‌ ದೊರೆತಿದೆ. ಕಣಿವೆ ಭಾಗಕ್ಕೆ ಬನ್ನಿ ಎಂದು ತಿಳಿಸಿದರು. ಸುಮಾರು ಅರ್ಧ 
ಗಂಟೆಯಲ್ಲಿ ಪೊಲೀಸ್‌ನವರು ಜೀಪ್‌ನಲ್ಲಿ ಆಗಮಿಸಿ ನನ್ನನ್ನು ಕ್ಯಾನ್‌ ದೊರೆತ ಪೆಟ್ರೋಲ್‌ ಬಂಕ್‌ ಬಳಿ ಹೋಗಿ ಬಂಕ್‌ ಬಳಿ ಇರುವ ಮಾರ್ಬಲ್‌ 
ಅಂಗಡಿಯವರನ್ನು ವಿಚಾರಿಸಿ ಅವರನ್ನು ಹಾಗೂ ನನ್ನನ್ನು ಮಡಿಕೇರಿಯ ವಿಶೇಷ ಪೊಲೀಸ್‌ ಠಾಣೆಗೆ ಕರೆದುಕೊಂಡು ಹೋಗಿ ಪ್ರಶ್ನಿಸಿದರು. ನಾನು 
ಅವರಿಗೆ ಮೇಲಿನ ವಿಷಯವನ್ನು ತಿಳಿಸಿದೆನು. ನನ್ನ ಪ್ರಕಾರ ಮೇಲ್ಕಂಡ ಘಟನೆಯನ್ನು ಉದ್ದೇಶಪೂರ್ವಕವಾಗಿ ಒಂದು ತಿ೦ಗಳ ಹಿಂದೆ ನಡೆದಂತಹ 
ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸುತ್ತಿದ್ದು, ನನ್ನ ಪ್ರತಿಸ್ಪರ್ಧಿಗಳು ಚುನಾವಣೆಯಿಂದ ಹಿಂದೆ ಸರಿಯುವಂತೆ ಸೂಚಿಸಿದ್ದರು. ಆದರೆ 
ನಾನು ಅವರ ಮಾತು ಕೇಳದೆ ಚುನಾವಣೆಗೆ ಸ್ಪರ್ಧಿಸಿದ್ದೆ. ನಾನು ಸ್ಪರ್ಧಿಸಿದ ಕಾರಣ ನನ್ನ ಪ್ರತಿಸ್ಪರ್ಧಿಗಳು ಸೋಲಬೇಕಾಯಿತು. ಅವರಿಗೆ ಈ 
ಕಾರಣದಿಂದ ನನ್ನ ಮಲೆ ದ್ವೇಷ ಬಂದು ನನ್ನನ್ನು ಆರೋಪಿಯನ್ನಾಗಿ ಮಾಡಲು ಪೂರ್ವ ನಿಯೋಜಿತವಾಗಿ ಒಂದು ಕ್ಯಾನಿನಲ್ಲಿ ಓಲ್ಡ್‌ ಮಂಕ್‌ ರಮ್‌ಗೆ 
ನೀರನ್ನು ಬೆರೆಸಿ ಅದನ್ನು ಡೀಸೆಲ್‌ ಎಂದು ನನಗೆ ಸೂಚಿಸಿ ನನ್ನನ್ನು ಈ ಮೊಕದ್ದಮೆಯಲ್ಲಿ ಆರೋಪಿಯನ್ನಾಗಿ ಮಾಡಿರುತ್ತಾರೆ. 


ನನಗೆ ನಕಲಿ ಮದ್ಯದ ಬಗ್ಗೆ ಯಾವುದೇ ಜ್ಞಾನವಿರುವುದಿಲ್ಲ. ನನ್ನ ಮೇಲೆ ಹೂಡಿರುವ ಆರೋಪವು ಸತ್ಯಕ್ಕೆ ದೂರವಾಗಿದ್ದು, ನಾನು 
ನಿರಪರಾಧಿಯಾಗಿರುತ್ತೇನೆ. ಆದುದರಿಂದ ಸದರಿ ಮೊಕದ್ದಮೆಯಲ್ಲಿ ಜಪ್ಪುಪಡಿಸಿರುವ ವಾಹನವನ್ನು ಇಲಾಖಾ ಮೂಲಕ ಬಿಡುಗಡೆಗೊಳಿಸಿಕೊಡಬೇಕಾಗಿ 
ಅಬಕಾರಿ ನಿರೀಕ್ಷಕರು. ಸೋಮವಾರಪೇಟೆ ವಲಯ ರವರಿಗೆ ಹೇಳಿಕೆಯನ್ನು ಸಲ್ಲಿಸಿರುತ್ತಾರೆ. ಅಬಕಾರಿ ನಿರೀಕ್ಷಕರು, ಸೋಮವಾರಪೇಟೆ ವಲಯ ರವರು 
ದಿ:14-7-10 ರಂದು ಸದರಿಯವರ ಹೇಳಿಕೆಯನ್ನು ಲಗತ್ತಿಸಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ದಿ:24-9-10ರಂದು ಅಬಕಾರಿ ನಿರೀಕ್ಷಕರು, 
ಸೋಮವಾರಪೇಟೆ ವಲಯ ಇವರಿಗೆ ಪತ್ರ ಮುಖೇನ ತಿಳಿಯಪಡಿಸಿ ಜಪ್ಪುಪಡಿಸಿಕೊಂಡ ನಕಲಿ ಮದ್ಯವನ್ನು ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸುವಂತೆ 
ತಿಳಿಸಲಾಗಿರುತ್ತದೆ. ಅಬಕಾರಿ ನಿರೀಕ್ಷಕರು, ಸೋಮವಾರಪೇಟಿ ವಲಯ ರವರು ಸದರಿ ಮದ್ಯವನ್ನು ಕರ್ನಾಟಕ ಸರ್ಕಾರದ ಪದನಿಮಿತ್ತ ಮುಖ್ಯ 
ರಾಸಾಯನಿಕತಜ್ಞರು, ಸಹಾಯಕ ರಸಾಯನ ಪರೀಕ್ಷಕರು, ಕೇಂದ್ರ ರಾಸಾಯನಿಕ ಪ್ರಯೋಗಾಲಯ, ಅಬಕಾರಿ ಇಲಾಖೆ, ಬೆಂಗಳೂರು ಇವರಲ್ಲಿ 
ರಾಸಾಯನಿಕ ಪರಿಕ್ಷೆಗೆ ಒಳಪಡಿಸಿದ್ದು, ದಿ:30-10-10ರ ರಾಸಾಯನಿಕ ತಜ್ಞರ ವರದಿ ಸಂ:ಸಿಸಿಎಲ್‌:5918/2010ರಲ್ಲಿ 180ಮಿಲಿಯ ಸದರಿ ಮದ್ಯದಲ್ಲಿ 
38.8° ಯು.ಪಿ. ಮದ್ಯಸಾರ ಅಂಶ ಇರುವುದಾಗಿ ಮತ್ತು ಅದು ಬ್ಯೂರೋ ಆಫ್‌ ಇಂಡಿಯನ್‌ ಸ್ಟಾಂಡರ್ಡ್ಸ್‌ ನಿಗಧಿಪಡಿಸಿರುವ ಮಾದರಿ 
ಗುಣಲಕ್ಷಣಗಳಿಗೆ ಅನುಗುಣವಾಗಿಲ್ಲದಿರುವುದರಿಂದ ಅದು ನಕಲಿ ಮದ್ಯವಾಗಿರುತ್ತದೆಂದು ದೃಢೀಕರಣ ಪತ್ರ ನೀಡಿರುತ್ತಾರೆ. 


ನಂತರ ಪ್ರಕರಣದ ವಿಚಾರಣೆಯನ್ನು ಪ್ರಾರಂಭಿಸಿ ದಿ:27-10-10, 3-11-10, 19-11-10, 26-11-10, 24-1-11, 26-4-11, 26-5-1, 
28-11-11, 26-12-11ಗಳ೦ದು ಹಾಜರಾಗಲು ಸೂಚಿಸಲಾಗಿದ್ದು, 27-10-10, 3-11-10, 24-1-11, 26-8-11, 12-12-11, 16-12-11, 26-12- 
11ಗಳಂದು ವಾಹನದ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಹಾಜರಿರುವುದಿಲ್ಲ. 


ವಾಹನದ ಮಾಲೀಕರು ಈ ನ್ಯಾಯಾಲಯದ ಮುಂದೆ ತನ್ನ ವಾಹನ ಮಾರುತಿ ಓಮಿನಿ ಸಂ:ಕೆಎ-03-ಎಂಬಿ-7034ರನ್ನು ತಾತ್ಕಾಲಿಕ 
ಸುಪರ್ದಿಗೆ ಬಿಟ್ಟುಕೊಡುವಂತೆ ಸಲ್ಲಿಸಿದ ಅರ್ಜಿಯ ಬಗ್ಗೆ ಸರ್ಕಾರಿ ಅಭಿಯೋಜಕರ ಮತ್ತು ತನಿಖಾಧಿಕಾರಿಗಳ ವಾದ ವಿವಾದಗಳನ್ನು ಕೇಳಲಾಯಿತು. 
ವಾಹನದ ಮಾಲೀಕರು ಈ ಪ್ರಾಧಿಕಾರದ ಮುಂದೆ ಸಲ್ಲಿಸಿದ ಅರ್ಜಿಯ ಬಗ್ಗೆ ತನಿಖಾಧಿಕಾರಿಗಳ ವರದಿಯಲ್ಲಿ ವಾಹನವನ್ನು ಮಧ್ಯಂತರ ವಶಕ್ಕೆ 
ಬಿಟ್ಟುಕೊಟ್ಟಲ್ಲಿ ಪುನಃ ಇಂತಹುದೇ ಪ್ರಕರಣಕ್ಕೆ ಬಳಸುವ ಸಾಧ್ಯತೆ ಇರುತ್ತದೆ ಎಂದು ತಿಳಿಸಿ ಅರ್ಜಿದಾರರ ಕೋರಿಕೆಯಂತೆ ವಾಹನವನ್ನು 
ಬಿಡುಗಡೆಗೊಳಿಸಬಾರದೆಂದು ಪ್ರಾರ್ಥಿಸಿದ್ದಾರೆ. ಆದುದರಿಂದ ಒಂದು ವೇಳೆ ಮಾಲೀಕರ ಕೋರಿಕೆಯಂತೆ ವಾಹನ ಮಾರುತಿ ಓಮಿನಿ ಸಂಃೆಎ-03- 
ಎಂಬಿ-7034ರನ್ನು ಅವರ ತಾತ್ಕಾಲಿಕ ಸುಪರ್ದಿಗೆ ಬಿಟ್ಟುಕೊಟ್ಟಲ್ಲಿ ಅವರು ಮತ್ತೆ ಸದರಿ ವಾಹನವನ್ನು ಇಂತಹದೇ ಕೃತ್ಯದಲ್ಲಿ ಅಥವಾ ಇನ್ಯಾವುದೇ 
ರೀತಿಯ ಅಕ್ರಮ ಚಟುವಟಿಕೆಗಳಿಗೆ ಬಳಸುವ ಸಾಧ್ಯತೆ ಇರುತ್ತದೆ. ಸದರಿ ವಾಹನದ ಮೇಲೆ ಇಲಾಖೆಯಲ್ಲಿ ದಾಖಲಾಗಿರುವ ಮೊಕದ್ದಮೆಯು ಅಂತಿಮ 
ತೀರ್ಮಾನ ಆಗುವ ಮೊದಲೇ ಸದರಿ ವಾಹನವನ್ನು ಬೇರೆಯವರ ಹೆಸರಿಗೆ ಪರಭಾರೆ ಮಾಡುವುದಾಗಲೀ, ಮಾರಾಟ ಮಾಡುವುದಾಗಲೀ ಅಥವಾ 
ವಾಹನದ ಆಕಾರ, ಬಣ್ಣ, ನೋಂದಣಿ ಸಂಖ್ಯೆ ಇವುಗಳನ್ನು ಬದಲಾವಣೆ ಮಾಡುವ ಸಾಧ್ಯತೆ ಇರುವುದರಿಂದ ಹಾಗೂ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಉಂಟು 
ಮಾಡುವ ಹಾಗೂ ಇನ್ನಾವುದೇ ರೀತಿಯಲ್ಲಿ ಸರ್ಕಾರಕ್ಕೆ ನಷ್ಟ ಮಾಡುವ ಸಾಧ್ಯತೆ ಇರುತ್ತದೆ. ಅಲ್ಲದೇ ಸದರಿ ವಾಹನವನ್ನು ನ್ಯಾಯಾಲಯಕ್ಕೆ 
ಹಾಜರುಪಡಿಸಲು ಸೂಚಿಸಿದಲ್ಲಿಯೂ ಕೂಡ ಹಾಜರುಪಡಿಸದೇ ಇರುವ ಸಾಧ್ಯತೆ ಇರುತ್ತದೆ. 


ಈ ಮೇಲಿನ ಎಲ್ಲಾ ಕಾರಣಗಳಿಂದ ಮಾರುತಿ ಓಮಿನಿ ಕಾರನ್ನು ಅವರ ತಾತ್ಕಾಲಿಕ ಸುಪರ್ದಿಗೆ ಬಿಟ್ಟುಕೊಡುವುದು ಸೂಕ್ತವಲ್ಲವೆಂದು 
ಪರಿಗಣಿಸಿ ವಾಹನದ ಮಾಲೀಕರ ಕೋರಿಕೆಯನ್ನು ತಿರಸ್ಕರಿಸಿ ದಿ:12-12-11 ರಂದು ಆದೇಶ ನೀಡಲಾಗಿರುತ್ತದೆ. ನಂತರ ದಿ:16-12-11, 26-12- 
11ರಂದು ವಿಚಾರಣೆಯನ್ನು ಕರೆಯಲಾಗಿದ್ದು, ವಾಹನದ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಹಾಜರಿರುವುದಿಲ್ಲ. ಈ ಹಿನ್ನಲೆಯಲ್ಲಿ 
ಈಗಾಗಲೇ ರಾಸಾಯನಿಕ ವರದಿಯ ಪ್ರಕಾರ ನಕಲಿ ಮದ್ಯವೆಂದು ದೃಢಪಟ್ಟಿರುವುದರಿಂದ ವಾಹನದ ಮಾಲೀಕರು ಅಬಕಾರಿ ಕಾನೂನಿನ ಅರಿವಿದ್ದು 
ಅವರ ಸ್ವಂತ ಲಾಭಕ್ಕಾಗಿ ಈ ಕೃತ್ಯವೆಸಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ ಮತ್ತು ವಾಹನದ ಮಾಲೀಕರು ಹಾಗೂ ಅವರ ಪರ ವಕೀಲರು 
ಪ್ರಕರಣ ನಡೆಸಲು ಅಸಹಕಾರ ನೀಡುತ್ತಿದ್ದು ಮತ್ತು ವಾಹನದ ಮಾಲೀಕರು ಪ್ರಕರಣವನ್ನು ವಿಲೇಗೊಳಿಸಲು ಯಾವುದೇ ಆಸಕ್ತಿ ವಹಿಸುತ್ತಿಲ್ಲವಾದುದರಿಂದ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೩೯ 





ಸಹಾಯಕ ಸರ್ಕಾರಿ ಅಭಿಯೋಗ ನಿರ್ದೇಶಕರು ಸಂಬಂಧಪಟ್ಟ ವಾಹನ ಮಾರುತಿ ಓಮಿನಿ ಸಂ:ಕೆಎ-03-ಎಂಬಿ-7034ರನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತ ಎಂದು ವಾದಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಕೆಳಗಿನಂತೆ ಆದೇಶ. 


ಆದೇಶ ಸ0:ಇಎಕ್ಸ್‌ಇ:ಡಿಟಿಸಿಆರ್‌ ಎ0:109:2009-10, ದಿ:26-12-2011 


ಹೆಚ್‌.ಎನ್‌.ಆನಂದ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಕೊಡಗು ಜಿಲ್ಲೆ, ಮಡಿಕೇರಿ ಆದ ನಾನು 
43ಎ ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 43ಬಿ ರಡಿಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಅನುಸರಿಸಿ, ಆರಕ್ಷಕ ಉಪ 
ನಿರೀಕ್ಷಕರು, ವಿಶೇಷ ಪೊಲೀಸ್‌ ಠಾಣೆ, ಲಾಟರಿ ನಿಷೇಧ ದಳ, ಕೊಡಗು ಜಿಲ್ಲೆ ಮಡಿಕೇರಿ ರವರ ಪ್ರವ.ವ.ಸಂ:17/0, ದಿ:3-6-10ರಲ್ಲಿ 


ವಶಪಡಿಸಿಕೊಂಡ ವಾಹನ ಮಾರುತಿ ಓಮಿನಿ ಸಂ:ಕೆಎ-03-ಎಂಬಿ-7034ರನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿದೆ. 


ಈ ಆದೇಶವನ್ನು ದಿ:26-12-11ರಂದು ಉಖ್ತಿಲೇಖನ ಕೊಟ್ಟು ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ 
ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 


ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಪಿ.ಆರ್‌. 07 ಕೊಡಗು ಜಿಲ್ಲೆ, ಮಡಿಕೇರಿ 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯ, 
“ಕಂದಾಯ ಭವನ” ತುಮಕೂರು ಜಿಲ್ಲೆ, ತುಮಕೂರು. 


ಸಂ:ಕಾಅತು:ಕಾಪಕಾ:ಸಿಆರ್‌-43/2011, ದಿನಾ೦ಕ:4-2-2012 


ಅರ್ಜಿದಾರರು: ಪ್ರತಿವಾದಿಗಳು: 

1 ಸಿದ್ದಲಿಂಗಪ್ಪ ತಂದೆ: ಲೇಟ್‌ ಸಿದ್ದಯ್ಯ ) ಎ & ಬಿ ಅಸೋಸಿಯೇಟ್ಟ ಹ್ಯೂಮನ್‌ ರಿಸೋರ್ಸ ಕನ್‌ಸಲ್ಪಂಟ್‌ 
2) ನರಸಮ್ಮ ಕೋಂ ಸಿದ್ದಲಿಂಗಯ್ಯ ಬೆಂಗಳೂರು 

3) ಮಂಗಳ ಗೌರಿ ತಂದೆ: ಸಿದ್ದಲಿಂಗಪ್ಪ 2) ದಿ ನ್ಯೂ ಇಂಡಿಯಾ ಅಶ್ಯೂರನ್ನ ಕಂ.ಲಿ. 

4) ಎಸ್‌.ಕುಮಾರ ಬಿನ್‌ ಸಿದ್ದಲಿಂಗಪ್ಪ ರೀಜನಲ್‌ ಆಫೀಸ್‌ 2-ಬಿ ಯುನಿಟಿ ಬಿಲ್ಲಿಂಗ್‌, ಬೆಂಗಳೂರು-27 


5) ಶಂಕರ ಬಿನ್‌ ಸಿದ್ದಲಿಂಗಪ್ಪ 


ವಿಳಾಸ: ಚೌಡೇಶ್ನರಿ ಬೀದಿ, ಕೆ.ಆರ್‌.ಎಸ್‌.ಅಗ್ರಹಾರ 
ಬಿ.ಎಂ.ರಸ್ತೆ ಕುಣಿಗಲ್‌ ಟೌನ್‌, ಕುಣಿಗಲ್‌ 572 130 
ಪ್ರಕಟಣೆ 


1 ಮತ್ತು 2ನೇ ಅರ್ಜಿದಾರರ ಮತ್ತು ಮೃತ ಎ.ಸಿದ್ದರಾಜು ರವರು 1ನೇ ಪ್ರತಿವಾದಿಗಳಿಗೆ ಸಂಬಂಧಪಟ್ಟ ಸಂಸ್ಥೆಯ ಸರ್ವೆ ಸಹಾಯಕರಾಗಿ 
ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಕರ್ತವ್ಯದ ವೇಳೆಯಲ್ಲಿ 15-2-2011ರಂದು ಸಂಭವಿಸಿದ ಅಪಘಾತದಲ್ಲಿ  ಮೃತರಾಗಿರುತ್ತಾರೆಂದು ತಿಳಿಸಿರುತ್ತಾರೆ ಹಾಗೂ 
ಮೃತ ಅವಲಂಬಿತರಿಗೆ ವಿತರಿಸಲು ಪರಿಹಾರ ಮೊತ್ತ ರೂ.4,42,540-00 ಗಳನ್ನು 2ನೇ ಪ್ರತಿವಾದಿಗಳಾದ ವಿಮಾ ಕಂಪನಿಯವರು, ತುಮಕೂರು 
ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ ಠೇವಣಿ ಮಾಡಿರುತ್ತಾರೆ. ಅರ್ಜಿದಾರರು ಪ್ರತಿವಾದಿಗಳು ಠೇವಣಿ ಮಾಡಿರುವ ಮೊತ್ತವನ್ನು ಮೃತನ 


ವಾರಸುದಾರರಾದ ತಮಗೆ ವಿತರಿಸಲು ವಿನಂತಿಸಿರುತ್ತಾರೆ. 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 


ಎ.ಪಿ.ಪುಂಡಲೀಕರಾವ್‌, 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 177 ತುಮಕೂರು ಜಿಲ್ಲೆ, ತುಮಕೂರು 


೧೬೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ 
“ಕಂದಾಯ ಭವನ”ತುಮಕೂರು ಜಿಲ್ಲೆ, ತುಮಕೂರು. 


ಸಂ:ಕಾಅತು:ಕಾಪಕಾ:ಸಿಆರ್‌:03/2012, ದಿನಾಂಕ:23-01-2012 


ಅರ್ಜಿದಾರರು: ಪ್ರತಿವಾದಿಗಳು: 
1). ಅಮೀರ್‌ ಸಾಬ್‌ ತಂದೆ: ಮೊಹ್ಮದ್‌ ಹಯಾತ್‌, 1 ನಯಾಜ್‌ ಪಾಷಾ ತಂದೆ: ಪ್ಯಾರುಸಾಬ್‌ ಪ್ರಾಪ್ತರು, ॥ 143, 
ವಯಸ್ಸು 60ವರ್ಷ ಕೆಂಬಳಾಲು ಪೋಸ್ಟ್‌ ಹೆಬ್ಬೂರು ಹೋಬಳಿ, ತುಮಕೂರು ತಾಲ್ಲೂಕು 
2) ಶ್ರೀಮತಿ ಜೈಬುನ್‌ಬಿ ಪತಿ: ಅಮೀರ್‌ಸಾಬ್‌, ಮತ್ತು ಜಿಲ್ಲೆ. 
ವಯಸ್ಸು 56ವರ್ಷ 2) ದಿ ನ್ಯೂ ಇಂಡಿಯಾ ಅಶ್ಯೂರನ್ಸ ಕಂ.ಲಿ. ತುಮಕೂರು ಕಾಂಪ್ಲೆಕ್ಸ, 
3) ತಬಸ್ಸುಮ್‌ ಬಾನು ತಂದೆ:ಲೇಟ್‌ ಗೌಸ್‌ಮೊಹಿದ್ದೀನ್‌, ಬಿ.ಹೆಚ್‌.ರಸ್ತೆ ತುಮಕೂರು. 


ವಯಸ್ಸು 28ವರ್ಷ 

4) ಸಾನಿಯಾ ಕೌಸರ್‌ ತಂದೆ: ಲೇಟ್‌ ಗೌಸ್‌ಮೊಹಿದ್ದೀನ್‌, 
ವಯಸ್ಸು 9ವರ್ಷ 

5) ಹಯಾತ್‌ ತಂದೆ:ಲೇಟ್‌ ಗೌಸ್‌ಮೊಹಿದ್ದೀನ್‌, 
ವಯಸ್ಸು 2 ವರ್ಷ$5 ತಿಂಗಳು (4,5ನೇ ಅರ್ಜಿದಾರರು 
ಅಪ್ರಾಪ್ತರಾಗಿದ್ದು ಅವರ ಪರ ಅವರ ಸ್ವಾಭಾವಿಕ 
ಸಂರಕ್ಷಕರಾದ ತಾಯಿ 3ನೇ ಅರ್ಜಿದಾರರು 

ಪ್ರತಿನಿಧಿಸುವರು. 


ಎಳಾಸ: 
ದೊಡಯ್ದನಕಟೆ ಪಾಳ ಹೆಬೂರು ಹೋಬಳಿ, 
ಡ್‌್‌ ವ ಶಿ ಬ 
ತುಮಕೂರು ತಾಲ್ಲೂಕು 
ಪ್ರಕಟಣೆ 


1ನೇ ಅರ್ಜಿದಾರರ ಮಗ ಲೇಟ್‌ ಗೌಸ್‌ಮೊಹಿದ್ದೀನ್‌ ಎಂಬುವವರು 1ನೇ ಪ್ರತಿವಾದಿಗಳ ಟ್ರಕ್‌ ಸಂಖ್ಯೆಕೆಎ-06-8403 ಟ್ರಕ್ಕಿನಲ್ಲಿ ಕ್ಷೀನರಾಗಿ 
ಕರ್ತವ್ಯನಿರ್ವಹಿಸುತ್ತಿದ್ದಾಗ ಕರ್ತವ್ಯದ ವೇಳೆಯಲ್ಲಿ ದಿನಾಂಕ:14-05-2011 ರಂದು ಬೆಳಿಗ್ಗೆ 10.30ಗಂಟೆಗೆ ಆದ ಅಪಘಾತದಲ್ಲಿ ಮೃತಪಟ್ಟಿರುತ್ತಾರೆಂದು 
ತಿಳಿಸಿ ಈ ನ್ಯಾಯಾಲಯಕ್ಕೆ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 


ಎ.ಪಿ.ಪುಂಡಲೀಕರಾವ್‌, 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ತುಮಕೂರು ಜಿಲ್ಲೆ, ತುಮಕೂರು 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ 
“ಕಂದಾಯ ಭವನ” ತುಮಕೂರು ಜಿಲ್ಲೆ, ತುಮಕೂರು. 


ಸಂ:ಕಾಅತು:ಕಾಪಕಾ:ಸಿಆರ್‌:04/2012, ದಿನಾಂಕ:24-01-2012 


ಅರ್ಜಿದಾರರು: ಪ್ರತಿವಾದಿಗಳು: 
0 ಹಿ.ಕೆ.ಗುರುವಾರೆಡ್ಡಿ ತಂದೆ: ಲೇಟ್‌ ಕೇಶವ ರೆಡ್ಡಿ, 1) ಹೇಮಣ್ಣ ರೆಡ್ಡಿ ತಂದೆ: ಕೇಶವ ರೆಡ್ಡಿ ಶಾಮಲಾ ಟ್ರೇಡಿಂಗ್‌ ಕಂ. 
ವಯಸ್ಸು 53ವರ್ಷ ಆರ್‌ಎಂಸಿ ಯಾರ್ಡ, ಸಿ. ಬ್ಲಾಕ್‌, ಚಿತ್ರದುರ್ಗ 
2) ಸುಲೋಚನಮ್ಮ ಪತಿ:ಪಿ.ಕೆ.ಗುರುವಾರೆಡ್ಡಿ 
ವಯಸ್ಸು 45ವರ್ಷ 2) ನ್ಯಾಷನಲ್‌ ಇನ್‌ಶ್ಯೂರನ್ಸ ಕಂ.ಲಿ. ಡಿವಿಜನಲ್‌ ಆಫೀಸ್‌ 
ಈರ್ವರ ವಿಳಾಸ: ನಂ.10, ಚಿತ್ರದುರ್ಗ 


ಗುಡ್ಡದರಂಗೇನಹಳ್ಳಿ, ಚಿತ್ರದುರ್ಗ ತಾಲ್ಲೂಕು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೪೧ 





ಪ್ರಕಟಣೆ 


ಅರ್ಜಿದಾರರ ಮಗ ಲೇಟ್‌ ಗುರುವಾರೆಡ್ಡಿ ಎಂಬುವವರು 1ನೇ ಪ್ರತಿವಾದಿಯ ಮಾರುತಿ ಸುರುುಕಿ ಸ್ಟಿಫ್ಟ್‌ ಕಾರ್‌ ಸಂಖ್ಯೆಕೆಎ-16-ಎಮ್‌- 
4934 ಕಾರಿನಲ್ಲಿ ಚಾಲಕರಾಗಿ ಕರ್ತವ್ಯನಿರ್ವಹಿಸುತ್ತಿದ್ದಾಗ ಕರ್ತವ್ಯದ ವೇಳೆಯಲ್ಲಿ ದಿನಾಂಕ:15-05-2010 ರಂದು ಸಾಯಂಕಾಲ 4.30ಗಂಟೆಗೆ ಆದ 
ಅಪಘಾತದಲ್ಲಿ ಮೃತಪಟ್ಟಿರುತ್ತಾರೆಂದು ತಿಳಿಸಿ ಈ ನ್ಯಾಯಾಲಯಕ್ಕೆ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 


ಎ.ಪಿ.ಪುಂಡಲೀಕರಾವ್‌, 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ತುಮಕೂರು ಜಿಲ್ಲೆ ತುಮಕೂರು 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯ 
“ಕಂದಾಯ ಭವನ” ತುಮಕೂರು ಜಿಲ್ಲೆ, ತುಮಕೂರು. 


ಸಂ:ಕಾಅತು:ಕಾಪಕಾ:ಸಿಆರ್‌-48/2011, ದಿನಾಂಕ:30-01-2012 


ಅರ್ಜಿದಾರರು: ಪ್ರತಿವಾದಿಗಳು: 

1. ಶಾರದಾ ಬಾಯಿ ಪತಿ: ಲೇಟ್‌ ಚಂದ್ರಾನಾಯ್ಯ, ವಯಸ್ಸು 23 ವರ್ಷ ಎಕ್ಸಿ ಕ್ಯೂಟಿವ್‌ ಇಂಜಿನಿಯರ್‌(ಎಲೆಕ್ಟಿಕಲ್‌) 
2. ಸುಹಾಸ್‌ ಚಂದ್ರಲಾಲ್‌ ತಂದೆ: ಲೇಟ್‌ ಚಂದ್ರಾನಾಯ್ಯ, ವಯಸ್ಸು 05 ವರ್ಷ ಟಿಎಲ್‌ ಮತ್ತು ಎಸ್‌.ಎಸ್‌.ಡಿವಿಜನ್‌ 

3. ಇಂದುಶ್ರೀ ತಂದೆ: ಲೇಟ್‌ ಚಂದ್ರಾನಾಯ್ಯ, 03 ವರ್ಷ ಕೆಪಿಟಿಸಿ ಎಲ್‌, ತುಮಕೂರು 

4. ದೇವಲಿ ಬಾಯಿ ಪತಿ: ಹನುಮಾ ನಾಯ್ಕ, 48 ವರ್ಷ 


ವಾಸ: ಜಾಜುರಾಯನ ಹಳ್ಳಿ, ಪಾವಗಡ ತಾಲ್ಲೂಕು ತುಮಕೂರು ಜಿಲ್ಲೆ 


ಪ್ರಕಟಣೆ 


ಚಂದ್ರಾ ನಾಯಕ್‌, ಲೈನ್‌ಮೆನ್‌-ಟಿಎಲ್‌ಐ ಪಾವಗಡ ಕ್ಯಾಂಪ್‌ ರವರು ಪ್ರತಿವಾದಿಗಳಿಗೆ ಸಂಬಂಧಪಟ್ಟ ಸಂಸ್ಥೆಯ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
ಕರ್ತವ್ಯದ ವೇಳೆಯಲ್ಲಿ ಸಂಭವಿಸಿದ ಅಪಘಾತದಿಂದ 05-10-2011ರಂದು ಮೃತರಾಗಿರುತ್ತಾರೆಂದು ತಿಳಿಸಿರುತ್ತಾರೆ ಹಾಗೂ ಮೃತ ಅವಲಂಬಿತರಿಗೆ 
ವಿತರಿಸಲು ಪರಿಹಾರ ಮೊತ್ತ ರೂ.4,03,320-00 ಗಳನ್ನು ಪ್ರತಿವಾದಿಗಳು ತುಮಕೂರು ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ ಠೇವಣಿ 
ಮಾಡಿರುತ್ತಾರೆ. ಪ್ರತಿವಾದಿಗಳು ಠೇವಣಿ ಮಾಡಿರುವ ಮೊತ್ತವನ್ನು ಮೃತರ ವಾರಸುದಾರರಾದ ತಮಗೆ ವಿತರಿಸಬೇಕೆಂದು ದಿನಾಂಕ:23-1-2012ರಂದು 
ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಕ್ಲೈಮ್‌ ಅರ್ಜಿಯ ಬಗ್ಗೆ 
ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 


ಎ.ಪಿ.ಪುಂಡಲೀಕರಾವ್‌, 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 146 ತುಮಕೂರು ಜಿಲ್ಲೆ ತುಮಕೂರು 


೧೬೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ 
“ಕಂದಾಯ ಭವನ”ತುಮಕೂರು ಜಿಲ್ಲೆ, ತುಮಕೂರು. 


ಸಂ:ಕಾಅತು:ಕಾಪಕಾ:ಸಿಆರ್‌:07/2012, ದಿನಾಂಕ:4-02-2012 


ಅರ್ಜಿದಾರರು: ಪ್ರತಿವಾದಿಗಳು: 
1) ಮುದ್ದಯ್ಯ ತಂದೆ: ದೊಡ್ಡಯ್ಯ, ವಯಸ್ಸು 70ವರ್ಷ 1 ಭೀಮರಾಜ ಜಿ.ಹೆಚ್‌. ತಂದೆ:ಪುಟ್ಟ ಹನುಮಂತರಾಯ, ನಂ.23, 
2) ಕಾವಲಮ್ಮ ಪತಿ: ಮುದ್ದಯ್ಯ, ವಯಸ್ಸು 65ವರ್ಷ ಗೊಂದಿಹಳ್ಳಿ, ಕೊರಟಗೆರೆ ತಾಲ್ಲೂಕು 

ಈರ್ವರ ವಿಳಾಸ: 


2) ಶ್ರೀರಾಮ ಜನರಲ್‌ ಇನ್‌ಷ್ಯೂರನ್ಸ ಕಂ.ಲಿ. ಇ 8, ರೀಕೋ 
ಗೊಂದಿಹಳ್ಳಿ, ಬುಕ್ಕಾಪಟ್ಟಣ ಹೋಬಳಿ, 


ಇಂಡಸ್ಟಿಯಲ್‌ ಏರಿಯಾ ಸೀತಾಪುರ, ಜೈಪುರ, ರಾಜಸ್ಥಾನ್‌ ರಾಜ್ಯ 
ಕೊರಟಗೆರೆ ತಾಲ್ಲೂಕು ತ 
ಪ್ರಕಟಣೆ 

ಅರ್ಜಿದಾರರ ಮಗ ಮೃತ ನಾಗರಾಜು ತಂದೆ:ಮುದ್ದಯ್ಯ ಎಂಬುವವರು 1ನೇ ಪ್ರತಿವಾದಿಗಳ ಟ್ರ್ಯಾಕ್ಟರ್‌ ಟ್ರೈಲರ್‌ ಸಂಖ್ಯೆ:ಕೆಎ-13-7760- 

7761 ಟ್ರ್ಯಾಕ್ಟರ್‌ ಟ್ರೈಲರಿನಲ್ಲಿ ಚಾಲಕರಾಗಿ ಕರ್ತವ್ಯನಿರ್ವಹಿಸುತ್ತಿದ್ದಾಗ ಕರ್ತವ್ಯದ ವೇಳೆಯಲ್ಲಿ ದಿನಾ೦ಕ:15-09-2011 ರಂದು ಬೆಳಿಗ್ಗೆ 10.30ಗಂಟಿಗೆ 


ಆದ ಅಪಘಾತದಲ್ಲಿ ಮೃತಪಟ್ಟಿರುತ್ತಾರೆಂದು ತಿಳಿಸಿ ಈ ನ್ಯಾಯಾಲಯಕ್ಕೆ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 


ಎ.ಪಿ.ಪುಂಡಲೀಕರಾವ್‌, 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 178 ತುಮಕೂರು ಜಿಲ್ಲೆ ತುಮಕೂರು 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ 
“ಕಂದಾಯ ಭವನ” ತುಮಕೂರು ಜಿಲ್ಲೆ, ತುಮಕೂರು. 


ಸಂ:ಕಾಅತು:ಕಾಪಕಾ:ಸಿಆರ್‌:55/2011, ದಿನಾಂಕ:26-12-2011 


ಅರ್ಜಿದಾರರು: ಪ್ರತಿವಾದಿಗಳು: 
1 ಲಕ್ಷ್ಮಯ್ಯ 8/0 ಲೇಟ್‌ ಚಿಕ್ಕಣ್ಣ, ವಯಸ್ಸು 52 ವರ್ಷ 1) ನಾಗರಾಜ ತಂದೆ:ಪುಟ್ಟಯ್ಯ, ವಯಸ್ಸು: 50ವರ್ಷ 
2 ಲಲಿತಮ್ಮ D/o ಲಕ್ಷ್ಮಯ್ಯ ಮತ್ತು ಮೃತ ಜಯಮ್ಮ ವಿಳಾಸ: ಕುಪ್ಪೂರು ವಿಲೇಜ್‌ ಕಸಬಾ ಹೋಬಳಿ, ತುಮಕೂರು ತಾಲ್ಲೂಕು 
3. ಪ್ರೇಮಲತಾ 0/0 ಲಕ್ಷ್ಮಯ್ಯ ಮತ್ತು ಮೃತ ಜಯಮ್ಮ 2) ಗಂಗಣ್ಣ ಆ ಗಂಗಾಧರಯ್ಯ, ತಂದೆ:ಗಂಗಸಿದ್ದಯ್ಯ, 
4. ನರಸಿಂಹಮೂರ್ತಿ 650 ಲಕ್ಷ್ಮಯ್ಯ ಮತ್ತು ಮೃತ ಜಯಮ್ಮ ವಯಸ್ಸು 38ವರ್ಷ ವಿಳಾಸ:ಹೊನ್ನೇನಹಳ್ಳಿ ವಿಲೇಜ್‌, ಶಿರಾ ಗೇಟ್‌ 
ವಿಳಾಸ: ಕಸಬಾ ಹೋಬಳಿ, ತುಮಕೂರು ತಾಲ್ಲೂಕು 
ನರಸಾಪುರ ವಿಲೇಜ್‌ 3) ಅಬೀಬುಲ್ಲಾ್ರಬಾಬು ತಂದೆ:ಅಬ್ದುಲ್‌ ಉಮರ್‌, ವಯಸ್ಸು 48 ವರ್ಷ 
ಕಸಬಾ ಹೋಬಳಿ ತುಮಕೂರು, ತಾಲ್ಲೂಕು. ವಾಸ:ಟೂಡಾ ಲೇಔಟ್‌, ಶಿರಾ ಗೇಟ್‌, ತುಮಕೂರು 

ಪ್ರಕಟಣೆ 


1ನೇ ಅರ್ಜಿದಾರರ ಪತ್ನಿ ಲೇಟ್‌ ಜಯಮ್ಮ ಎಂಬುವವರು ಪ್ರತಿವಾದಿಗಳ ಬ್ರಿಕ್‌ ಫ್ಯಾಕ್ಟಿಯಲ್ಲಿ ಕೂಲಿ ಕಾರ್ಮಿಕಳಾಗಿ 
ಕರ್ತವ್ಯನಿರ್ವಹಿಸುತ್ತಿದ್ದಾಗ ಕರ್ತವ್ಯದ ವೇಳೆಯಲ್ಲಿ ದಿನಾಂಕ:16-03-11 ರಂದು ಬೆಳಿಗ್ಗೆ 10.30ಗಂಟೆಗೆ ಆದ ಅಪಘಾತದಲ್ಲಿ ಮೃತಪಟ್ಟಿರುತ್ತಾರೆಂದು 
ತಿಳಿಸಿ ಈ ನ್ಯಾಯಾಲಯಕ್ಕೆ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೪೩ 





ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. 


ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 


ಎ.ಪಿ.ಪುಂಡಲೀಕರಾವ್‌, 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ತುಮಕೂರು ಜಿಲ್ಲೆ ತುಮಕೂರು 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ “ಕಂದಾಯ ಭವನ”ತುಮಕೂರು ಜಿಲ್ಲೆ, ತುಮಕೂರು. 


ಸಂ:ಕಾಅತು:ಕಾಪಕಾ:ಸಿಆರ್‌:56/2011, ದಿನಾಂಕ:26-12-2011 


ಅರ್ಜಿದಾರರು: ಪ್ರತಿವಾದಿಗಳು: 
1. ರಾಜಣ್ಣ 5/0 ಲೇಟ್‌ ನರಸಯ್ಯ, ವಯಸ್ಸು 55 ವರ್ಷ 1) ನಾಗರಾಜ ತಂದೆ:ಪುಟ್ಟಯ್ಯ, ವಯಸ್ಸು:50ವರ್ಷ 

ವಿಳಾಸ: ಕುಪ್ಪೂರು ವಿಲೇಜ್‌ ಕಸಬಾ ಹೋಬಳಿ, ತುಮಕೂರು ತಾಲ್ಲೂಕು 
ವಿಳಾಸ: 2) ಗಂಗಣ್ಣ ಗಂಗಾಧರಯ್ಯ, ತಂದೆ:ಗಂಗಸಿದ್ದಯ್ಯ, ವಯಸ್ಸು 38ವರ್ಷ 
ನರಸಾಪುರ ವಿಲೇಜ್‌ ವಿಳಾಸ: ಹೊನ್ನೇನಹಳ್ಳಿ ವಿಲೇಜ್‌.ಶಿರಾ ಗೇಟ್‌, ಕಸಬಾ ಹೋಬಳಿ, 
ಕಸಬಾ ಹೋಬಳಿ ತುಮಕೂರು, ತಾಲ್ಲೂಕು. ತುಮಕೂರು ತಾಲ್ಲೂಕು 


3) ಅಬೀಬುಲ್ಲಾ್ರಬಾಬು ತಂದೆ:ಅಬ್ದುಲ್‌ ಉಮರ್‌, ವಯಸ್ಸು 48 ವರ್ಷ 
ವಿಳಾಸ: ಟೂಡಾ ಲೇಔಟ್‌, ಶಿರಾ ಗೇಟ್‌, ತುಮಕೂರು 
ಪ್ರಕಟಣೆ 


ಅರ್ಜಿದಾರರ ತಂಗಿ ಲೇಟ್‌ ಗಂಗಮ್ಮ ಎಂಬುವವರು ಪ್ರತಿವಾದಿಗಳ ಬ್ರಿಕ್‌ ಫ್ಯಾಕ್ಟಿಯಲ್ಲಿ ಕೂಲಿ ಕಾರ್ಮಿಕಳಾಗಿ 
ಕರ್ತವ್ಯನಿರ್ವಹಿಸುತ್ತಿದ್ದಾಗ ಕರ್ತವ್ಯದ ವೇಳೆಯಲ್ಲಿ ದಿನಾಂಕ:16-03-11 ರಂದು ಬೆಳಿಗ್ಗೆ 10.30ಗಂಟೆಗೆ ಆದ ಅಪಘಾತದಲ್ಲಿ ಮೃತಪಟ್ಟಿರುತ್ತಾರೆಂದು 
ತಿಳಿಸಿ ಈ ನ್ಯಾಯಾಲಯಕ್ಕೆ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 


ಎ.ಪಿ.ಪುಂಡಲೀಕರಾವ್‌, 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 145 ತುಮಕೂರು ಜಿಲ್ಲೆ ತುಮಕೂರು 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ “ಕಂದಾಯ ಭವನ”ತುಮಕೂರು ಜಿಲ್ಲೆ, ತುಮಕೂರು. 


ಸಂ:ಕಾಅತು:ಕಾಪಕಾ:ಸಿಆರ್‌:51/2011 ದಿನಾಂಕ:23-12-2011 
ಅರ್ಜಿದಾರರು: ಪ್ರತಿವಾದಿಗಳು: 
1. ಶಿಲ್ಪಾ ಪತಿ: ಲೇಟ್‌ ರಮೇಶ್‌, 1. ರಾಮಾಂಜಿನಪ್ಪ ತಂದೆ:ಹನುಮಂತಪ್ಪ, ವಯಸ್ಸು:46ವರ್ಷ 

ವಯಸ್ಸು 22 ವರ್ಷ ವಿಳಾಸ: ಕುರುಬರ ಹಳ್ಳಿ ವಿಲೇಜ್‌,ನಾಲಗಾನ ಹಳ್ಳಿ ಪೋಸ್ಟ್‌, 
ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ. 

ವಿಳಾಸ: ರೆಡ್ಡಿ ಕಾಲನಿ, ಬಂಡೆ ಕೆಳಗಡೆ 2) ದಿ ಮ್ಯಾನೇಜರ್‌ ಓರಿಯಂಟಲ್‌ ಇನ್‌ಷ್ಯೂರನ್ಸ ಕಂ.ಲಿ, ಬ್ರ್ಯಾಂಚ್‌ ಆಫೀಸ್‌, ಡೋರ್‌ 
ವೆಂಕಟೇಶ್ವರ ಎಕ್ಸಟೆನ್‌ಷನ್‌ ನಂ:15-1836, ಸೂರ್ಯ ಟವರ್ಸ್‌, ಸಿ.ಬಿ. ರೋಡ ತಡಿಪತ್ರಿ, ಎ.ಪಿ.ಸ್ಟೇಟ್‌, 
ಪಾವಗಡ ಟೌನ್‌. ತುಮಕೂರು ಜಿಲ್ಲೆ ಸರ್ವಿಸ್‌ ಸೆಂಟರ್‌ 


ಬ್ರ್ಯಾಂಚ್‌ ಆಫೀಸ್‌, ಟಿಜಿಎ೦ಎ ಬಿಲ್ಲಿಂಗ್‌ 1ನೇ ಮಹಡಿ ಜೆ.ಸಿ.ರಸ್ತೆ ತುಮಕೂರು ಟೌನ್‌. 


೧೬೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





ಪ್ರಕಟಣೆ 


ಅರ್ಜಿದಾರರ ಪತಿ ಲೇಟ್‌ ರಮೇಶ ಎಂಬುವವರು 1ನೇ ಪ್ರತಿವಾದಿಯ ಲಾರಿ ಸಂ:ಎಪಿ-02-ಡಬ್ಬ್ಯೂ-7750 ಲಾರಿಯಲ್ಲಿ ಕ್ಲೀನರ್‌ ಆಗಿ 
ಕರ್ತವ್ಯನಿರ್ವಹಿಸುತ್ತಿದ್ದಾಗ ಕರ್ತವ್ಯದ ವೇಳೆಯಲ್ಲಿ ದಿನಾಂಕ: 08-05-2011ರಂದು 1.30ಗಂಟೆಗೆ ಆದ ಅಪಘಾತದಲ್ಲಿ ಮೃತಪಟ್ಟರುತ್ತಾರೆಂದು ತಿಳಿಸಿ 
ಈ ನ್ಯಾಯಾಲಯಕ್ಕೆ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿರುತಾರೆ. 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 


ಎ.ಪಿ.ಪುಂಡಲೀಕರಾವ್‌, 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ತುಮಕೂರು ಜಿಲ್ಲೆ ತುಮಕೂರು 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ “ಕಂದಾಯ ಭವನ”ತುಮಕೂರು ಜಿಲ್ಲೆ, ತುಮಕೂರು. 
ಸಂ:ಕಾಅತು:ಕಾಪಕಾ:ಸಿಆರ್‌:52/2011, ದಿನಾಂಕ:26-12-2011 


ಅರ್ಜಿದಾರರು: ಪ್ರತಿವಾದಿಗಳು: 
1.  ದ್ರಾಕ್ಷಾಯಣಮ್ಮ ಪತಿ: ಲೇಟ್‌ ಸಿದ್ದರಾಜು ॥ ಸಿದ್ದಯ್ಯ, 1) ನಾಗರಾಜ ತಂದೆ:ಪುಟ್ಟಯ್ಯ ವಯಸ್ಸು;50ವರ್ಷ 
ವಯಸ್ಸು 35 ವರ್ಷ ವಿಳಾಸ: ಕುಪ್ಪೂರು ವಿಲೇಜ್‌ ಕಸಬಾ ಹೋಬಳಿ, ತುಮಕೂರು ತಾಲ್ಲೂಕು 
2. ಮನೋಜ ತಂದೆ:ಸಿದ್ದರಾಜು ॥ ಸಿದ್ಧಯ್ಯ, 2) ಗಂಗಣ್ಣ ೮ ಗಂಗಾಧರಯ್ಯ, ತಂದೆ:ಗಂಗಸಿದ್ದಯ್ಯ, ವಯಸ್ಸು 38ವರ್ಷ 
ವಯಸ್ಸು 14 ವರ್ಷ ವಿಳಾಸ: ಹೊನ್ನೇನಹಳ್ಳಿ ವಿಲೇಜ್‌.ಶಿರಾ ಗೇಟ್‌ 


ಷ್‌ 
3. ಶಿಲ್ಪಾ ತಂದೆಸಿದ್ದರಾಜು @ ಸಿದ್ದಯ್ಯ ಕಸಬಾ ಹೋಬಳಿ, ತುಮಕೂರು ತಾಲ್ಲೂಕು 


ವಯಸ್ಸು 11 ವರ್ಷ 3) ಅಬೀಬುಲ್ಲಾ್ರಬಾಬು ತಂದೆ:ಅಬ್ದುಲ್‌ ಉಮರ್‌, ವಯಸ್ಸು 48 ವರ್ಷ 
ಎಳಾಸ: ವಾಸ:ಟೂಡಾ ಲೇಔಟ್‌, ಶಿರಾ ಗೇಟ್‌, ತುಮಕೂರು 
ಹೊನ್ನೇನಹಳ್ಳಿ ವಿಲೇಜ್‌, ಕಸಬಾ ಹೋಬಳಿ ತುಮಕೂರು 
ತಾಲ್ಲೂಕು. 
ಪ್ರಕಟಣೆ 


1ನೇ ಅರ್ಜಿದಾರರ ಪತಿ ಲೇಟ್‌ ಸಿದ್ದರಾಜು ೮ ಸಿದ್ದಯ್ಯ, ಎಂಬುವವರು ಪ್ರತಿವಾದಿಗಳ ಬ್ರಿಕ್‌ ಫ್ಯಾಕ್ಟಿಯಲ್ಲಿ ಕೂಲಿ ಕಾರ್ಮಿಕನಾಗಿ 
ಕರ್ತವ್ಯನಿರ್ವಹಿಸುತ್ತಿದ್ದಾಗ ಕರ್ತವ್ಯದ ವೇಳೆಯಲ್ಲಿ ದಿನಾಂಕ:16-03-11 ರಂದು ಬೆಳಿಗ್ಗೆ 10.30ಗಂಟೆಗೆ ಆದ ಅಪಘಾತದಲ್ಲಿ ಮೃತಪಟ್ಟಿರುತ್ತಾರೆಂದು 
ತಿಳಿಸಿ ಈ ನ್ಯಾಯಾಲಯಕ್ಕೆ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 


ಎ.ಪಿ.ಪುಂಡಲೀಕರಾವ್‌, 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 143 ತುಮಕೂರು ಜಿಲ್ಲೆ ತುಮಕೂರು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೪೫ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ 
“ಕಂದಾಯ ಭವನ”ತುಮಕೂರು ಜಿಲ್ಲೆ, ತುಮಕೂರು. 


ಸಂ:ಕಾಅತು:ಕಾಪಕಾ:ಸಿಆರ್‌:59/2011, ದಿನಾಂಕ:31-12-2011 
ಅರ್ಜಿದಾರರು: ಪ್ರತಿವಾದಿಗಳು: 


1) ಪದ್ದಮ್ಮಣಪದ್ದಾವತಿ ಜಿ.ಹೆಚ್‌ ಪತಿ: ರಂಗಪ್ಪ, ವಯಸ್ಸು 42 ವರ್ಷ 1) ಶ್ರೀ ರಂಗಪ್ಪ ತಂದೆ:ಮರುಡಪ್ಪ. ಚಿಕ್ಕಣ್ಣನಹಳ್ಳಿ ಗ್ರಾಮ 

2) ಪುಷ್ಪಲತಾ ಸಿ.ಆರ್‌ ತಂದೆ:ರಂಗಪ್ಪ ವಯಸ್ಸು 18ವರ್ಷ ಸಿ.ಎನ್‌.ದುರ್ಗ ಹೋಬಳಿ, ಕೊರಟಗೆರೆ ತಾಲ್ಲೂಕು 

ವಿಳಾಸ: 2) ದಿ ಮ್ಯಾನೇಜರ್‌ ಯುನೈಟೆಡ್‌ ಇಂಡಿಯಾ ಇನ್‌ಷ್ಯೂರನ್ನ ಕಂ.ಲಿ.. 
ಬ್ರಾಂಚ್‌ ಆಫೀಸ್‌,1ನೇ ಮಹಡಿ, ಪಿ.ಬಿ.ನಂ.54, 

ಜಯದೇವ ಕಾಂಫಘೆಕ್ಟ ಬಿ.ಹೆಚ್‌.ರಸ್ತೆ ತುಮಕೂರು 


ಪ್ರಕಟಣೆ 


1ನೇ ಅರ್ಜಿದಾರರ ಮಗ ಲೇಟ್‌ ಪ್ರವೀಣಕುಮಾರ್‌ ಎಂಬುವವರು 1ನೇ ಪ್ರತಿವಾದಿಗಳ ಟ್ರ್ಯಾಕ್ಟರ್‌ ಟ್ರೈಲರಿನಲ್ಲಿ ಲೋಡರ್‌ 
ಅನ್‌ಲೋಡರಾಗಿ ಕರ್ತವ್ಯನಿರ್ವಹಿಸುತ್ತಿದ್ದಾಗ ಕರ್ತವ್ಯದ ವೇಳೆಯಲ್ಲಿ ದಿನಾ೦ಕ:01-04-2011 ರಂದು ಮಧ್ಯಾಹ್ನ 04.20ಗಂಟೆಗೆ ಆದ ಅಪಘಾತದಲ್ಲಿ 
ಮೃತಪಟ್ಟಿರುತ್ತಾರೆಂದು ತಿಳಿಸಿ ಈ ನ್ಯಾಯಾಲಯಕ್ಕೆ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 


ಎ.ಪಿ.ಪುಂಡಲೀಕರಾವ್‌, 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ತುಮಕೂರು ಜಿಲ್ಲೆ ತುಮಕೂರು 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ 
“ಕಂದಾಯ ಭವನ”ತುಮಕೂರು ಜಿಲ್ಲೆ, ತುಮಕೂರು. 


ಸಂ:ಕಾಅತು:ಕಾಪಕಾ:ಸಿಆರ್‌:60/2011, ದಿನಾಂಕ:31-12-2011 


ಅರ್ಜಿದಾರರು: ಪ್ರತಿವಾದಿಗಳು: 
1). ಟಿ ಅಂಜಲಿ ಪತಿ: ಲೇಟ್‌ ಸುಬ್ರಮಣಿ € ಸುಬ್ರಮಣ್ಯ, 1)  ಕೌಸರುಲ್ಲಾ ಖಾನ್‌ ತಂದೆ:ಯುಯಾವುಲ್ಲಾ ಖಾನ್‌ ವಯಸ್ಸು, 
ವಯಸ್ಸು 42 ವರ್ಷ 45ವರ್ಷ ವಿಳಾಸ: ॥ 109 "ಎ' ಕ್ರಾಸ್‌, ಪೈಪ್‌ಲೈನ್‌ ರಸ್ತೆ 
2) ಕಲ್ಪನಾ ತಂದೆ: ಲೇಟ್‌ ಸುಬ್ರಮಣಿ € ಸುಬ್ರಮಣ್ಯ, ಕರ್ನಾಟಕ ಬ್ಯಾಂಕ್‌ ಹತ್ತಿರ ಯಶವಂತಪುರ ಬೆಂಗಳೂರು. 
ವಯಸ್ಸು 23ವರ್ಷ 2) ಐಸಿಐಸಿಐ ಲೊಂಬಾರ್ಡ ಜನರಲ್‌ ಇನ್‌ಷ್ಯೂರನ್ಸ ಕಂ.ಲಿ. 
ಖಾಯಂ ವಿಳಾಸ: ನಂ.187, 3ನೇ ಬಿ ಕ್ರಾಸ್‌, ಪರಿಮಳನಗರ, ಪ್ರೆಸ್ಟೀಜ್‌ ಕಾರ್ನಿಕೆ, 62/, 2ನೇ ಮಹಡಿ, ರಿಚ್‌ಮಂಡ್‌ರಸ್ಕೆ 
ಬೆಂಗಳೂರು ಬೆಂಗಳೂರು-26. 


ಈಗಿನವಿಳಾಸ: ಕೇರ್‌:ಆಫ್‌, ತೀರ್ಥಗಿರಿ ನಿಲಯ, 
ಸಪ್ತಗಿರಿ ಬಡಾವಣೆ, ಶಿರಾ ಟೌನ್‌, ತುಮಕೂರು ಜಿಲ್ಲೆ. 


೧೬೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





ಪ್ರಕಟಣೆ 
1ನೇ ಅರ್ಜಿದಾರರ ಪತಿ ಲೇಟ್‌ ಸುಬ್ರಮಣಿ € ಸುಬ್ರಮಣ್ಯ, ಎಂಬುವವರು 1ನೇ ಪ್ರತಿವಾದಿಗಳ ಲಾರಿ ಸಂಖ್ಯೆಕೆಎ-04-ಡ-11215 
ಲಾರಿಯಲ್ಲಿ ಕರ್ತವ್ಯನಿರ್ವಹಿಸುತ್ತಿದ್ದಾಗ ಕರ್ತವ್ಯದ ವೇಳೆಯಲ್ಲಿ ದಿನಾಂಕ:01-12-2011 ರಂದು ಮಧ್ಯ ರಾತ್ರಿ 01.00ಗಂಟಿಗೆ ಆದ ಅಪಘಾತದಲ್ಲಿ 
ಮೃತಪಟ್ಟಿರುತ್ತಾರೆಂದು ತಿಳಿಸಿ ಈ ನ್ಯಾಯಾಲಯಕ್ಕೆ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 


ಎ.ಪಿ.ಪುಂಡಲೀಕರಾವ್‌, 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 64 ತುಮಕೂರು ಜಿಲ್ಲೆ ತುಮಕೂರು 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ 
“ಕಂದಾಯ ಭವನ”ತುಮಕೂರು ಜಿಲ್ಲೆ, ತುಮಕೂರು. 


ಸಂ:ಕಾಅತು:ಕಾಪಕಾ:ಸಿಆರ್‌:01/2012, ದಿನಾಂಕ:10-01-2012 


ಅರ್ಜಿದಾರರು: ಪ್ರತಿವಾದಿಗಳು: 
1 ಕಾಮಣ್ಣ ತಂದೆ: ಚಿಕ್ಕರಂಗಪ್ಪ, ವಯಸ್ಸು 55 ವರ್ಷ 1 ದೇವರಾಜು ಡಿ ತಂದೆ: ಲೇಟ್‌ ದೊಡ್ಡಯ್ಯ ಕೊಂತಿಹಳ್ಳಿ, 
2) ಗಿರಿಜಮ್ಮ ಪತಿ: ಕಾಮಣ್ಣ, ವಯಸ್ಸು 50 ವರ್ಷ ದೇವಲಾಪುರ ಪೋಸ್ಟ್‌ ಕೋರಾ ಹೋಬಳಿ, ತುಮಕೂರು 
ಈರ್ವರ ವಿಳಾಸ: ತಾಲ್ಲೂಕು ಮತ್ತು ಜಿಲ್ಲೆ 
ವೆಂಕಣ್ಣಹಳ್ಳಿ, ಬುಕ್ಕಾಪಟ್ಟಣ ಹೋಬಳಿ 2) ದಿ ನ್ಯೂ ಇಂಡಿಯಾ ಅಷ್ಯೂರನ್ಸ ಕಂ.ಲಿ. 1ನೇ ಮಹಡಿ, 
ಕೊರಟಗೆರೆ ತಾಲ್ಲೂಕು ತುಮಕೂರು ಶಾಪಿಂಗ್‌ ಕಾಂಪ್ಲೆಕ್ಟ, ಬಿ.ಹೆಚ್‌.ರಸ್ತೆ, ತುಮಕೂರು. 
ಪ್ರಕಟಣೆ 


ಅರ್ಜಿದಾರರ ಮಗ ಲೇಟ್‌ ರಾಜೇಂದ್ರ ತಂದೆ: ಕಾಮಣ್ಣ ಎಂಬುವವರು 1ನೇ ಪ್ರತಿವಾದಿಗಳ ಟ್ರ್ಯಾಕ್ಟರ್‌ ಟ್ರೈಲರ್‌ ಸಂಖ್ಯೆ: 
ಕೆಎ-06-ಬಿ-5520-5521 ಟ್ರ್ಯಾಕ್ಟರ್‌ ಟ್ರೈಲರಿನಲ್ಲಿ ಲೋಡರ್‌ ಅನ್‌ ಲೋಡರಾಗಿ ಕರ್ತವ್ಯನಿರ್ವಹಿಸುತ್ತಿದ್ದಾಗ ಕರ್ತವ್ಯದ ವೇಳೆಯಲ್ಲಿ 
ದಿನಾಂಕ:22-09-2011 ರಂದು ಬೆಳಿಗ್ಗೆ 8.30ಗಂಟೆಗೆ ಆದ ಅಪಘಾತದಲ್ಲಿ ಮೃತಪಟ್ಟರುತ್ತಾರೆ೦ದು ತಿಳಿಸಿ ಈ ನ್ಯಾಯಾಲಯಕ್ಕೆ ಪರಿಹಾರ ಕೋರಿ ಅರ್ಜಿ 


ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 


ಎ.ಪಿ.ಪುಂಡಲೀಕರಾವ್‌, 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ತುಮಕೂರು ಜಿಲ್ಲೆ ತುಮಕೂರು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೪೭ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ 
“ಕಂದಾಯ ಭವನ”ತುಮಕೂರು ಜಿಲ್ಲೆ, ತುಮಕೂರು. 


ಸಂ:ಕಾಅತು:ಕಾಪಕಾ:ಸಿಆರ್‌:02/2012, ದಿನಾಂಕ:11-01-2012 


ಅರ್ಜಿದಾರರು: ಪ್ರತಿವಾದಿಗಳು: 

1) ರಂಗಶಾಮಯ್ಯ ತಂದೆ: ದೊಡ್ಡಚಿಕ್ಕಣ್ಣ, ವಯಸ್ಸು 55ವರ್ಷ 1). ಎ.ಎಸ್‌.ಉಮಾದೇವಿ ಪತಿ: ಕೆ.ಜಿ. ಓಮ್ಮಾರ್‌ ಮೂರ್ತಿ, 
2) ಶ್ರೀಮತಿ ಜಯಮ್ಮ ಪತಿ:ರಂಗಶಾಮಣ್ಣ, ವಯಸ್ಸು 52ವರ್ಷ ವಯಸ್ಸು 38ವರ್ಷ ಆಶೀರ್ವಾದ್‌ 6ನೇ ಮೇನ್‌, 
3) ಎನ್‌.ಶರತ್‌ ತಂದೆ:ಲೇಟ್‌ ನರಸಿಂಹ ಮೂರ್ತಿ, ಜಯನಗರ ಈಸ್ಟ್‌ ಶೆಟ್ಟಿಹಳ್ಳಿ ಮುಖ್ಯರಸ್ತೆ ತುಮಕೂರು. 

ವಯಸ್ಸು 18ವರ್ಷ 2) ಐಸಿಐಸಿಐ ಲೊಂಬಾರ್ಡ ಜನರಲ್‌ ಇನ್‌ಶ್ಯೂರನ್ಸ ಕಂ.ಲಿ. 

ರೀಜನಲ್‌ ಆಫೀಸ್‌ ನಂ.89, ಎಸ್‌.ಎ.ಆರ್‌.ಕಾಂಪ್ಲೆಕ್ಟ. 

ಈರ್ವರ ವಿಳಾಸ: 2ನೇ ಮಹಡಿ, ಹೊಸೂರು ಮೇನ್‌ ರೋಡ, 
ಹಾಲೇನಹಳ್ಳಿ ವಿಲೇಜ್‌, ಕಳ್ಳಂಬೆಳ್ಳ ಹೋಬಳಿ.ಶಿರಾ ತಾಲ್ಲೂಕು ಮಡಿವಾಳ, ಬೆಂಗಳೂರು-68. 
ತುಮಕೂರು ಜಿಲ್ಲೆ. 3) ಶ್ರೀಮತಿ ಸಣ್ಣಮ್ಮ ಪತಿ:ಶ೦ಕರಪ್ಪ, ಪ್ರಾಪ್ತರು, ದುರ್ಗಮ್ಮ ಗುಡಿ ಬೀದಿ 


ಹತ್ತಿರ, ಕೇರ್‌/ಆಫ್‌, ನಂಜಪ್ಪ ಹೌಸ್‌, ಹುಳಿಯಾರ್‌, 
ಸಿ.ಎನ್‌.ಹಳ್ಳಿ ತಾಲ್ಲೂಕು 
ಪ್ರಕಟಣೆ 


ಅರ್ಜಿದಾರರ ಮಗ ಲೇಟ್‌ ನರಸಿಂಹಮೂರ್ತಿ ಎಂಬುವವರು 1ನೇ ಪ್ರತಿವಾದಿಗಳ ಟಾಟಾ ಇಂಡಿಕಾ ಕಾರ್‌ ಸಂಖ್ಯೆ:ಕೆಎ-06-ಎಮ್‌-6911 
ಕಾರಿನಲ್ಲಿ ಚಾಲಕರಾಗಿ ಕರ್ತವ್ಯನಿರ್ವಹಿಸುತ್ತಿದ್ದಾಗ ಕರ್ತವ್ಯದ ವೇಳೆಯಲ್ಲಿ ದಿನಾಂಕ:17-04-2011 ರಂದು ಸಾಯಂಕಾಲ 5.45ಗಂಟೆಗೆ ಆದ 
ಅಪಘಾತದಲ್ಲಿ ಮೃತಪಟ್ಟಿರುತ್ತಾರೆಂದು ತಿಳಿಸಿ ಈ ನ್ಯಾಯಾಲಯಕ್ಕೆ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 


ಎ.ಪಿ.ಪುಂಡಲೀಕರಾವ್‌, 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 65 ತುಮಕೂರು ಜಿಲ್ಲೆ ತುಮಕೂರು 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ 


“ಕಂದಾಯ ಭವನ”ತುಮಕೂರು ಜಿಲ್ಲೆ, ತುಮಕೂರು. 


ಸಂ:ಕಾಅತು:ಕಾಪಕಾ:ಸಿಆರ್‌:53/2011 ದಿನಾಂಕ:26-12-2011 
ಅರ್ಜಿದಾರರು: ಪ್ರತಿವಾದಿಗಳು: 
1. ಜಯಮ್ಮ ರ ಲೇಟ್‌ ಸುಶೀಲಮ್ಮ ವಯಸ್ಸು 23 ವರ್ಷ 1) ನಾಗರಾಜ ತಂದೆ:ಪುಟ್ಟಯ್ಯ, ವಯಸ್ಸು:50ವರ್ಷ 
2. ಸಿದ್ದರಾಜು 8/0 ಲೇಟ್‌ ಸುಶೀಲಮ್ಮ ವಯಸ್ಸು 18 ವರ್ಷ ವಿಳಾಸ: ಕುಪ್ಪೂರು ವಿಲೇಜ್‌ ಕಸಬಾ ಹೋಬಳಿ, 
ತುಮಕೂರು ತಾಲ್ಲೂಕು 
ವಿಳಾಸ: 2) ಗಂಗಣ್ಣ ಆ ಗಂಗಾಧರಯ್ಯ, ತಂದೆ:ಗಂಗಸಿದ್ದಯ್ಯ, 
ಹೊನ್ನೇನಹಳ್ಳಿ ವಿಲೇಜ್‌ ವಯಸ್ಸು 38ವರ್ಷ ವಿಳಾಸ:ಹೊನ್ನೇನಹಳ್ಳಿ ವಿಲೇಜ್‌.ಶಿರಾ ಗೇಟ್‌ 
ಕಸಬಾ ಹೋಬಳಿ ತುಮಕೂರು ಕಸಬಾ ಹೋಬಳಿ, ತುಮಕೂರು ತಾಲ್ಲೂಕು 
ತಾಲ್ಲೂಕು. 3) ಅಬೀಬುಲ್ಲಾ್ರಬಾಬು ತಂದೆ:ಅಬ್ದುಲ್‌ ಉಮರ್‌, ವಯಸ್ಸು 48 ವರ್ಷ 


ವಾಸ: ಟೂಡಾ ಲೇಔಟ್‌, ಶಿರಾ ಗೇಟ್‌, ತುಮಕೂರು 


೧೬೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





ಪ್ರಕಟಣೆ 


ಅರ್ಜಿದಾರರ ತಾಯಿ ಲೇಟ್‌ ಸುಶೀಲಮ್ಮ ಎಂಬುವವರು ಪ್ರತಿವಾದಿಗಳ ಬ್ರಿಕ್‌ ಫ್ಯಾಕ್ಟಿಯಲ್ಲಿ ಕೂಲಿ ಕಾರ್ಮಿಕಳಾಗಿ ಕರ್ತವ್ಯನಿರ್ವಹಿಸುತ್ತಿದ್ದಾಗ 
ಕರ್ತವ್ಯದ ವೇಳೆಯಲ್ಲಿ ದಿನಾಂಕ:16-03-11 ರಂದು ಬೆಳಿಗ್ಗೆ 10.30ಗಂಟಿಗೆ ಆದ ಅಪಘಾತದಲ್ಲಿ ಮೃತಪಟ್ಟರುತ್ತಾರೆಂದು ತಿಳಿಸಿ ಈ ನ್ಯಾಯಾಲಯಕ್ಕೆ 
ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 


ಎ.ಪಿ.ಪು೦ಡಲೀಕರಾವ್‌, 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ತುಮಕೂರು ಜಿಲ್ಲೆ ತುಮಕೂರು 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ 
“ಕಂದಾಯ ಭವನ”ತುಮಕೂರು ಜಿಲ್ಲೆ, ತುಮಕೂರು. 
ಸಂ:ಕಾಅತು:ಕಾಪಕಾ:ಸಿಆರ್‌:54/2011, ದಿನಾಂಕ:26-12-2011 


ಅರ್ಜಿದಾರರು: ಪ್ರತಿವಾದಿಗಳು: 

1 ಕುಂಬಿನಗರಸಯ್ಯ 5/0 ಲೇಟ್‌ ಚಿಕ್ಕಣ್ಣ, 1) ನಾಗರಾಜ ತಂದೆ:ಪುಟ್ಟಯ್ಯ, ವಯಸ್ಸು;50ವರ್ಷ 

ವಯಸ್ಸು 54 ವರ್ಷ ವಿಳಾಸ: ಕುಪ್ಪೂರು ವಿಲೇಜ್‌ ಕಸಬಾ ಹೋಬಳಿ, ತುಮಕೂರು ತಾಲ್ಲೂಕು 
೧. ಹನುಮಂತಮ್ಮ w/o ಕುಂಬಿನರಸಯ್ಯ 2) ಗಂಗಣ್ಣ ಅ ಗಂಗಾಧರಯ್ಯ, ತಂದೆ:ಗಂಗಸಿದ್ದಯ್ಯ, ವಯಸ್ಸು 38ವರ್ಷ 

ವಯಸ್ಸು 50 ವರ್ಷ ವಿಳಾಸ:ಹೊನ್ನೇನಹಳ್ಳಿ ವಿಲೇಜ್‌.ಶಿರಾ ಗೇಟ್‌ ಕಸಬಾ ಹೋಬಳಿ, 
ವಿಳಾಸ: ತುಮಕೂರು ತಾಲ್ಲೂಕು 
ನರಸಾಪುರ ವಿಲೇಜ್‌ 3) ಅಬೀಬುಲ್ಲಾ್ರಬಾಬು ತಂದೆ:ಅಬ್ದುಲ್‌ ಉಮರ್‌, ವಯಸ್ಸು 48 ವರ್ಷ 
ಕಸಬಾ ಹೋಬಳಿ ತುಮಕೂರು ತಾಲ್ಲೂಕು. ವಾಸ:ಟೂಡಾ ಲೇಔಟ್‌, ಶಿರಾ ಗೇಟ್‌, ತುಮಕೂರು 


ಪ್ರಕಟಣೆ 


ಅರ್ಜಿದಾರರ ಮಗಳಾದ ಲೇಟ್‌ ಭಾಗ್ಯಮ್ಮ ಎಂಬುವವರು ಪ್ರತಿವಾದಿಗಳ ಬ್ರಿಕ್‌ ಫ್ಯಾಕ್ಟಿಯಲ್ಲಿ ಕೂಲಿ ಕಾರ್ಮಿಕಳಾಗಿ 


ವು “ಟ್ರ ದು 


ಕರ್ತವ್ಯನಿರ್ವಹಿಸುತ್ತಿದ್ದಾಗ ಕರ್ತವ್ಯದ ವೇಳೆಯಲ್ಲಿ ದಿನಾಂಕ: 16-03-11 ರಂದು ಬೆಳಿಗ್ಗೆ 10.30ಗಂಟಿಗೆ ಆದ ಅಪಘಾತದಲ್ಲಿ ಮೃತಪಟ್ಟಿರುತ್ತಾರೆಂದು 
ತಿಳಿಸಿ ಈ ನ್ಯಾಯಾಲಯಕ್ಕೆ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 


ಎ.ಪಿ.ಪು೦ಡಲೀಕರಾವ್‌, 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 144 ತುಮಕೂರು ಜಿಲ್ಲೆ ತುಮಕೂರು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೪೯ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ 
“ಕಂದಾಯ ಭವನ”ತುಮಕೂರು ಜಿಲ್ಲೆ, ತುಮಕೂರು. 


ಸಂ:ಕಾಅತು:ಕಾಪಕಾ:ಸಿಆರ್‌:05/2012, ದಿನಾಂಕ:24-01-2012 


ಅರ್ಜಿದಾರರು: ಪ್ರತಿವಾದಿಗಳು: 
1 ಸುಜಾತಾ ಪತಿ: ಲೇಟ್‌ ರಮೇಶ್‌ ವಯಸ್ಸು 37ವರ್ಷ 1)  ಚಿಕ್ಕಮೊಗೆ ಗೌಡ, ನಂ.69/02, ಕುದರಗುಂಡಿ, 
2) ದಿವ್ಯಶ್ರೀ ತಂದೆ: ಲೇಟ್‌ ರಮೇಶ್‌ ವಯಸ್ಸು 18ವರ್ಷ ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ. 
3) ಮರಿಸಿದ್ದಪ್ಪ ತಂದೆ:ಲೇಟ್‌ ಸಿದ್ದರಾಮಯ್ಯ, ವಯಸ್ಸು 70ವರ್ಷ 2) ಶ್ರೀರಾಮ ಜನರಲ್‌ ಇನ್‌ಷ್ಯೂರನ್ಸ ಕಂ.ಲಿ. 
ಈರ್ವರ ವಿಳಾಸ: 110003-ಇ 8, ರೀಕೋ ಇಂಡಸ್ಟ್ರಿಯಲ್‌ ಏರಿಯಾ ಜೈಪುರ, 
ನಂ.115, ಭೀಮಸ೦ದ್ರ, ಜನತಾ ಕಾಲೋನಿ, ತುಮಕೂರು ತಾಲ್ಲೂಕು ರಾಜಸ್ಥಾನ್‌ ರಾಜ್ಯ 
ಪ್ರಕಟಣೆ 


ಅರ್ಜಿದಾರರ ಮಗ ಮೃತ ರಮೇಶ್‌ ತಂದೆ: ಮರಿಸಿದ್ದಪ್ಪ ಎಂಬುವವರು 1ನೇ ಪ್ರತಿವಾದಿಗಳ ಟ್ರ್ಯಾಕ್ಟರ್‌ ಟ್ರೈಲರ್‌ ಸಂಖ್ಯೆಕೆಎ-11-ಟಿ-8455- 
56 ಟ್ರ್ಯಾಕ್ಟರ್‌ ಟ್ರೈಲರಿನಲ್ಲಿ ಚಾಲಕರಾಗಿ ಕರ್ತವ್ಯನಿರ್ವಹಿಸುತ್ತಿದ್ದಾಗ ಕರ್ತವ್ಯದ ವೇಳೆಯಲ್ಲಿ ದಿನಾ೦ಕ:26-05-2011 ರಂದು ಮಧ್ಯಾಹ್ನ 12.00ಗಂಟೆಗೆ 
ಆದ ಅಪಘಾತದಲ್ಲಿ ಮೃತಪಟ್ಟಿರುತ್ತಾರೆಂದು ತಿಳಿಸಿ ಈ ನ್ಯಾಯಾಲಯಕ್ಕೆ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 


ಎ.ಪಿ.ಪುಂಡಲೀಕರಾವ್‌, 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 179 ತುಮಕೂರು ಜಿಲ್ಲೆ ತುಮಕೂರು 


ಕಂದಾಯ ಇಲಾಖೆ 
ಮಾಹಿತಿ ಹಕ್ಕು ಅಧಿನಿಯಮ 2005 
ಬೆಳ್ತಂಗಡಿ ತಹಶೀಲ್ದಾರ್‌ ರವರ ಕಛೇರಿ, ಬೆಳ್ತಂಗಡಿ 
ಅಧಿಸೂಚನೆ (ಪರಿಷ್ಕತ) 


ವಿಷಯ :- ಭಾರತ ಸರ್ಕಾರದ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2005 ರ ಪ್ರಕರಣ ಕಲಂ 4(1)(ಬಿ) ಅನುಸಾರ 
ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಕಛೇರಿಯ ಮಾಹಿತಿಯನ್ನು ಪ್ರಕಟಿಸುವ ಬಗ್ಗೆ. 


ಭಾರತ ಸರ್ಕಾರವು ಜಾರಿಗೆ ತಂದಿರುವ 2005 ರ ಮಾಹಿತಿ ಹಕ್ಕು ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಟಾನಗೊಳಿಸುವ ಸಂಬಂಧ 
ಹಕ್ಕು ಅಧಿನಿಯಮ 2005 ರ(ಸೆಂಟಲ್‌ ಕಾಯ್ದೆ 22-2005) ರ ಸೆಕ್ಷನ್‌ 5(1) 5(2) ಮತ್ತು 19(1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಕಂದಾಯ ಇಲಾಖೆಗೆ ಸೇರಿದ ತಹಶೀಲ್ದಾರವರ ಕಛೇರಿ ವ್ಯಾಪ್ತಿಯ ಮಾಹಿತಿಯನ್ನು ಕೊಡುವ ವ್ಯಕ್ತಿಗಳಿಗೆ ಅಂತಹ ಮಾಹಿತಿಯನ್ನು ಮೇಲಿನ 
ಕಾಯ್ದೆಯನ್ವಯ ಒದಗಿಸಲು ಮಾಹಿತಿ ಕೋರುವ ಅರ್ಜಿಗಳು ಅಥವಾ ಮೇಲ್ಮನವಿಗಳನ್ನು ಸ್ವೀಕರಿಸಲು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು 
ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಮೇಲ್ಮನವಿ ಪ್ರಾಧಿಕಾರಿಗಳನ್ನಾಗಿ ಈ ಕೆಳ ಕಂಡಂತೆ ಸರಕಾರದಿಂದ ನೇಮಿಸಲಾಗಿದೆ. 











ಮಾಹಿತಿ ಹಕ್ಕು ಪಡೆಯುವ ಹಕ್ಕು ಮಾಹಿತಿ ಹಕ್ಕು ಪಡೆಯುವ ಹಕ್ಕು 
ಮಾಹಿತಿ ಹಕ್ಕು ಪಡೆಯುವ ಕಾಯ್ದೆ 
ಕ್ರ ಕಾಯ್ದೆ 2005 ರ ಸೆಕನ್‌ 5(1)ರ ಕಾಯ್ದೆ 2005 ರ ಸೆಕನ್‌ 5(2) ಈ 
ಇಲಾಖೆಯ ಹೆಸರು © 4 ಈ ಆ 2005 ರ ಸೆಕ್ಷನ್‌ 19(1)ರ ಪ್ರಕಾರ 
ಸಂ. ಪ್ರಕಾರ ಸಾರ್ವಜನಿಕ ಮಾಹಿತಿ ಪ್ರಕಾರ ಸಹಾಯಕ ಸಾರ್ವಜನಿಕ ke 
ಮೇಲ್ಮನವಿ ಪ್ರಾಧಿಕಾರಿ 
ಅಧಿಕಾರಿ ಮಾಹಿತಿ ಅಧಿಕಾರಿ ಈ 
1 2 3 4 5 
1 ತಾಲೂಕು ಕಛೇರಿ | ಶ್ರೀಮತಿ ಎಸ್‌. ಕುಸುಮಕುಮಾರಿ | ಶ್ರೀರಾಜು (ಪ್ರಭಾರ)ಕೇಂದಸ್ಥಾನೀಯ | ಶ್ರೀ ಸುಂದರ ಭಟ್‌ 
ಬೆಳ್ತಂಗಡಿ ಕ.ಆ.ಸೇ,ತಹಶೀಲ್ದಾರರು, ಶಿರಸ್ನೇದಾರರು, ತಾಲೂಕು ಕಛೇರಿ, | ಉಪವಿಭಾಗಾಧಿಕಾರಿ, ಪುತ್ತೂರು 























ಭಾಗ೩ 








೧೬೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ 
ಮಾಹಿತಿ ಹಕ್ಕು ಪಡೆಯುವ ಹಕ್ಕು | ಮಾಹಿತಿ ಹಕ್ಕು ಪಡೆಯುವ ಹಕ್ಕು 
ಐ ಸ ಡೆ `ಸ ಮಾಹಿತಿ ಹಕ್ಕು ಪಡೆಯುವ ಕಾಯ್ದೆ 
ಕ್ರ ಕಾಯ್ದೆ 2095 ರ ಸೆಕ್ಷನ್‌ 5(1)ರ ಕಾಯ್ದೆ 2005 ರ ಸೆಕ್ಟನ್‌ 5(2) K 


ಇಲಾಖೆಯ ಹೆಸರು 


24 
೦ 


ಪ್ರಕಾರ ಸಾರ್ವಜನಿಕ ಮಾಹಿತಿ 


ಪ್ರಕಾರ ಸಹಾಯಕ ಸಾರ್ವಜನಿಕ 


2005 ರ ಸೆಕ್ಷನ್‌ 19(1)ರ ಪ್ರಕಾರ 
ಖೃ 
ಮೇಲ್ಮನವಿ ಪ್ರಾಧಿಕಾರಿ 











ವೇಣೂರು 








ನಾಡಕಛೇರಿ, ವೇಣೂರು 





ಅಧಿಕಾರಿ ಮಾಹಿತಿ ಅಧಿಕಾರಿ 
2 ನಾಡಕಛೇರಿ, ಕೊಕ್ಕಡ ಉಪತಹಶೀಲ್ದಾರರು, ನಾಡಕಛೇರಿಯ ಗುಮಾಸ್ತರು ತಹಶೀಲ್ದಾರರು, ಬೆಳ್ತಂಗಡಿ 
ನಾಡಕಛೇರಿ, ಬೆಳ್ತಂಗಡಿ ತಾಲೂಕು 
3 ನಾಡಕಛೇರಿ, ಉಪತಹಶೀಲ್ದಾರರು, ನಾಡಕಛೇರಿಯ ಗುಮಾಸ್ತರು ತಹಶೀಲ್ದಾರರು, 


ಬೆಳ್ತಂಗಡಿ ತಾಲೂಕು 








D 


4(1)(ಬಿ) 1) ಕಛೇರಿ ವ್ಯವಸ್ಥೆ ಮತ್ತು ಅದರ ಕಾರ್ಯ ಚಟುವಟಿಕೆಗಳು ಮತ್ತು ಜವಾಬಾರಿಗಳು 
ಲ್‌ ಥಿ pr) ೨ ದಿ 


ಬೆಳ್ತಂಗಡಿ ತಾಲೂಕು ಘಟಕ ಅಧಿಕಾರಿಗಳು ಮತ್ತು ನೌಕರ ಅಧಿಕಾರಿಗಳು 


ತಹಶೀಲ್ದಾರರು 





ಕೇಂದ್ರಸ್ಥಾನ ಶಿರಸ್ತೇದಾರರು 


ಭೂಮಿ ಶಿರಸ್ತೇದಾರರು 


ಚುನಾವಣೆ ಶಾಖೆ ಶಿರಸ್ಟೇದಾರರು 





ಪ್ರಥಮ ದರ್ಜೆ ಸಹಾಯಕರು 


ಪ್ರಥಮ ದರ್ಜೆ ಸಹಾಯಕರು 


ಪ್ರಥಮ ದರ್ಜೆ ಸಹಾಯಕರು 





ದ್ವಿತೀಯ ದರ್ಜೆಸಹಾಯಕರು 


ದ್ವಿತಿಯ ದರ್ಜೆ ಸಹಾಯಕರು 


ದ್ವಿತಿಯ ದರ್ಜೆ ಸಹಾಯಕರ 








ಡಿ ದರ್ಜೆ 


ಡಿ ದರ್ಜೆ 





ಡಿ ದರ್ಜೆ 











ಬೆಳ್ತಂಗಡಿ ತಾಲೂಕು ಕಾರ್ಯನಿರ್ವಾಹಕ ಘಟಕ ಅಧಿಕಾರಿಗಳು(ನೌಕರ ಅಧಿಕಾರಿಗಳು) 


ತಹಶೀಲ್ದಾರರು 





ಉಪತಹಶೀಲ್ದಾರರು, ನಾಡಕಛೇರಿ ವೇಣೂರು 


ಕಂದಾಯ ನಿರೀಕ್ಷಕರು, ಬೆಳ್ತಂಗಡಿ 


ಉಪತಹಶೀಲ್ದಾರರು, ನಾಡಕಛೇರಿ, ಕೊಕ್ಕಡ 




































































ಕಂದಾಯನಿರೀಕ್ಷಕರು, ವೇಣೂರು ಗ್ರಾಮಕರಣಿಕರು ಕಂದಾಯ ನಿರೀಕ್ಷಕರು, ಕೊಕ್ಕಡ 
ಗ್ರಾಮಕರಣಿಕರು ಗ್ರಾಮಕರಣಿಕರು 
1. ಬೆಳ್ತಂಗಡಿ ತಾಲೂಕಿನ ಸಾಮಾನ್ಯ ಮಾಹಿತಿ 
ಕ್ರಸಂ ಹೋಬಳಿಗಳು ಗ್ರಾಮಗಳು 
1 ಬೆಳ್ತಂಗಡಿ 25 
2 ವೇಣೂರು 29 
3 ಕೊಕ್ಕಡ 27 
ಪಂಚಾಯತ್‌ಗಳ ವಿವರ 
1 ಗ್ರಾಮಪಂಚಾಯತ್‌ಗಳು 43 
2 ನಗರ ಪಂಚಾಯತ್‌ 01 
3 ಜಿಲ್ಲಾ ಪಂಚಾಯತ್‌ ಕ್ಷೇತ್ರಗಳು 6 
4 ತಾಲೂಕು ಪಂಚಾಯತ್‌ ಕ್ಷೇತ್ರಗಳು 24 
5 ಗ್ರಾಮಲೆಕ್ಕಿಗರ ವೃತ್ತಗಳು 43 
ತಾಲೂಕಿನ ಸರಾಸರಿ ಮಳೆ ವಿವರ 
1 ವಾಡಿಕೆ ಮಳೆ 4589.0 ಮಿ.ಮೀ. 
2 2009ನೇ ಸಾಲಿಗೆ ಆದ ಮಳೆ 4727.2 ಮಿ.ಮೀ. 
3 27-10-2010 ಕ್ಕೆ 4222.3 ಮಿಮೀ. 
4 ಮಳೆಮಾಪನ ಕೇಂದಗಳು 7 
5 ತಾಲೂಕಿನಲ್ಲಿರುವ ಮುಜರಾಯಿ ಸಂಸ್ಥೆಗಳು 50 























ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೫೧ 























































































































ಕ್ರಸಂ ಹೋಬಳಿಗಳು ಗ್ರಾಮಗಳು 
ಜನಸಂಖ್ಯೆ ವಿವರ 

1 2001ನೇ ಸಾಲಿನ ಜನಗಣತಿಯಂತೆ 2,46,494 

2 ಗಂಡಸರು 1,21,288 

3 ಹೆಂಗಸರು 1,25,206 

4 2010 ರ ಜನಗಣತಿಯಂತೆ ಅಂದಾಜು 2,73,199 

ಭೌಗೋಳಿಕ ವಿಸ್ತೀರ್ಣ 

1 ತಾಲೂಕಿನ ಒಟ್ಟು ಭೌಗೋಳಿಕ ವಿಸ್ತೀರ್ಣ 1,87,510 ಹೆಕ್ಟೇರ್‌ 

ಕ ಅರಣ್ಯ 19,887 ಹೆಕ್ಟೇರ್‌ 

3 ಖಾಯಂ ಗೋಮಾಳ 4,053 ಹೆಕ್ಟೇರ್‌ 

ಚುನಾವಣೆ 

1 ಒಟ್ಟು ಮತಗಟ್ಟೆಗಳು 185 

2 ಒಟ್ಟು ಮತದಾರರು 181248 

3 ಗಂಡಸರು 91878 

4 ಹೆಂಗಸರು 89370 

ತಾಲೂಕುವಾರು ಮಂಜೂರಾದ ವಿವಿಧ ವೇತನಗಳು 

1 ವೃದ್ಧಾಪ್ಯ ವೇತನ 870 

2 ಅಂಗವಿಕಲ ವೇತನ 2463 

3 ವಿಧವಾ ವೇತನ 352 

4 ಸಂಧ್ಯಾ ಸುರಕ್ಷಾ 2216 
ಪ್ರಾಕೃತಿಕ ವಿಕೋಪದಡಿ ಖರ್ಚಾದ ವಿವರ 

1 2010-11 ನೇ ಸಾಲಿಗೆ 248450 

2 ಲಭ್ಯವಿರುವ ಅನುದಾನ 1124211 

ನ್ಯಾಯಬೆಲೆ ಅಂಗಡಿಗಳ ಸಂಖ್ಯೆ 

1 ಒಟ್ಟು ನ್ಯಾಯಬೆಲೆ ಅಂಗಡಿಗಳು 69 
ಬೆಳ್ಳಂಗಡಿ ನಗರ ಪಡಿತರ ಚೀಟಿಯ ವಿವರ 

1 ಅಂತ್ಯೋದಯ 73 

2 ಅಕ್ಷಯ 557 

3 ಎಪಿಎಲ್‌ 933 
ಗ್ರಾಮಾಂತರ ಪಡಿತರ ಚೀಟಿಯ ವಿವರ 

1 ಅಂತ್ಯೋದಯ 2995 

2 ಅಕ್ಷಯ 23791 

3 ಎಪಿ ಎಲ್‌ 23682 

ಒಟ್ಟು 50468 

















1) ಕಾರ್ಯಚಟುವಟಿಕೆಗಳು ಮತ್ತು ಜವಾಬ್ದಾರಿಗಳು 


ತಹಶೀಲ್ದಾರ್‌ ರವರು ತಾಲೂಕಿನಲ್ಲಿ ತಾಲೂಕು ಕಛೇರಿ ವ್ಯವಸ್ಥೆಯ ಮುಖ್ಯಸ್ಥರಾಗಿದ್ದು ತಾಲೂಕು ಘಟಕದ ಆಡಳಿತ ಹಾಗೂ ಕಾನೂನು ಸುವ್ಯವಸ್ಥೆ 
ಬಗ್ಗೆ ಸಂಪೂರ್ಣ ಅಧಿಕಾರವುಳ್ಳವರಾಗಿದ್ದಾರೆ. ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಕಲಂ ರಂತೆ ತಾಲೂಕಿಗೆ ಒಬ್ಬೊಬ್ಬರನ್ನು ತಹಶೀಲ್ದಾರ್‌ 


೧೬೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





ರವರು ಸರ್ಕಾರದಿಂದ ನೇಮಿಸಲ್ಪಟ್ಟರುತ್ತದೆ. ಸರ್ಕಾರಕ್ಕೆ ಅಧೀನರಾಗಿದ್ದು ಭೂ ಕಂದಾಯ ಮತ್ತು ಇತರೆ ಅಧಿನಿಯಮಗಳಲ್ಲಿ ನಿಯಮಿತವಾದ 
ಎಲ್ಲಾ ಅಧಿಕಾರಿಗಳನ್ನು ಮತ್ತು ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ. ತಹಶೀಲ್ದಾರ್‌ ರವರು ತಾಲೂಕು ಆಡಳಿತಾಧಿಕಾರಿಯಾಗಿ ಸಹ ಕಾರ್ಯ 


ನಿರ್ವಹಿಸುತ್ತಿದ್ದಾರೆ. 


ಕಂದಾಯ ಇಲಾಖೆಯು ಕೆಳಕಂಡ ಸಾಮಾನ್ಯ ಕಾರ್ಯಗಳನ್ನು ಪ್ರಮುಖವಾಗಿ ನಿರ್ವಹಿಸುತ್ತದೆ. 


1) 
2) 
3) 
4) 
5) 
6) 
7) 


8) 
9) 
10) 
1) 
12) 
13) 
14) 
15) 
16) 
17) 
18) 


ಕಾರ್ಯಕಾರಿ ದಂಡನಾಧಿಕಾರಿಯ ಕಾರ್ಯ ನಿರ್ವಹಣೆ 


ಸರ್ಕಾರಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಸಾರ್ವಜನಿಕ ದೂರು ನಿರ್ವಹಣೆ 

ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ನಿರ್ವಹಣೆ 

ಎಲ್ಲಾ ರೀತಿಯ ಚುನಾವಣೆಗಳನ್ನು ನಡೆಸುವುದು. 

ಎಲ್ಲ ರೀತಿಯ ಗಣತಿ ಕಾರ್ಯವನ್ನು ನಡೆಸುವುದು (ಜನಗಣತಿ ಜಾನುವರು ಗಣತಿ, ಕೃಷಿ ಗಣತಿ, ಆರ್ಥಿಕ ಗಣತಿ) 

ಎಲ್ಲಾ ಔಪಚಾರಿಕ ಸಮಾರಂಭಗಳಲ್ಲಿ ರಾಜ್ಯದ ಪರವಾಗಿ ಶಿಷ್ಟಾಚಾರ ಕಾರ್ಯ ನಿರ್ವಹಿಸುವುದು. 

ಪ್ರಕೃತಿ ವಿಕೋಪ ನಿರ್ವಹಣೆ , ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ವಿಕೋಪಗಳಿಂದ ಬಾಧಿತರಾದವರಿಗೆ ಪರಿಹಾರ ಪುನರ್ವಸತಿ ಮತ್ತು 
ಪುನರ್‌ ನಿರ್ಮಾಣ ಕಾರ್ಯ ನಿರ್ವಹಣೆ, 

ಯೋಜನಾ ಸಂತ್ರಸ್ತ ಮತ್ತು ಬಾಧಿತ ಕುಟುಂಬಗಳಿಗೆ ಪುನರ್‌ ವಸತಿ ಮತ್ತು ಪುನರ್‌ ನಿರ್ಮಾಣ ನಿರ್ವಹಣೆ. 

ವೃದ್ಧಾಪ್ಯ ವೇತನ ಮತ್ತಿತರ ಸಾಮಜಿಕ ಭದ್ರತಾ ಯೋಜನೆಗಳನ್ನು ನಿರ್ವಹಿಸುವುದು. ಆಮ್‌ ಆದ್ಮಿ ಯೋಜನೆ. 

ಆಯುಧ ಕಾಯಿದೆಯಡಿ ಪ್ರಕರಣಗಳ ವಿಲೇವಾರಿ 

ಆದಾಯ ಜಾತಿ, ಧರ್ಮ, ನಿವಾಸ, ರಾಷ್ಟ್ರೀಯತೆ ಅಲ್ಪ ಸಂಖ್ಯಾತರ ಸ್ಥಾನಮಾನಗಳ ಬಗ್ಗೆ ಪ್ರಮಾಣ ಪತ್ರ ನೀಡುವುದು. 

ಪೌರಾಡಳಿತ 

ಗುಪ್ತ ನಿಧಿ 

ಮೋಟಾರು ವಾಹನಗಳ ಅಧಿನಿಯಮದಡಿಯಲ್ಲಿ ಸಾರಿಗೆ ವಿಷಯಗಳ ನಿರ್ವಹಣೆ (ಆರ್‌ ಟಿ ಎ ಎಸ್‌ ಮಾತ್ರ 

ನ್ಯಾಯಾಲಯಗಳಲ್ಲಿ ಸರ್ಕಾರಿ ವ್ಯಾಜ್ಯ ನಿರ್ವಹಣೆ 

ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆಗಳ ಮತ್ತು ಕಾರ್ಯಕ್ರಮಗಳ ಸಮನ್ವಯ ಹಾಗೂ ಪರಿವೀಕ್ಷಣಾ ಕಾರ್ಯ ನಿರ್ವಹಣೆ. 
ಸರ್ಕಾರ ಕಾಲಕಾಲಕ್ಕೆ ಜಾರಿಗೆ ತರುವ ಯೋಜನೆಗಳ ನಿರ್ವಹಣೆ ಪತ್ರಿಕಾ ಕಾಯ್ದೆಯಡಿ ನಿರ್ವಹಣೆ 

ಮನರಂಜನಾ ಕಾಯ್ದೆಯಡಿ ನಿರ್ವಹಣೆ 


ಈ) ಕಂದಾಯ ಆಡಳಿತ:- ಆದಾಗ್ಯೂ ಕಂದಾಯ ಮತ್ತಿತರ ಕಾನೂನುಗಳಲ್ಲಿ ಸಾಂಪ್ರದಾಯಿಕವಾಗಿ ಕಂದಾಯ ಇಲಾಖೆಗೆ ವಹಿಸಲಾಗಿರುವ ಪ್ರಮುಖ 
ಕಾರ್ಯಗಳು ಕೆಳಕ೦ಡಂತಿವೆ. 


1) 
2) 
3) 


4) 
5) 
6) 
7) 
8) 
9) 
10) 


1) 
2) 
3) 
4) 


ರಾಜ್ಯದಲ್ಲಿನ ಭೂ ದಾಖಲೆಗಳ ನಿರ್ವಹಣೆ ಮತ್ತು ಎಲ್ಲಾ ಜಮೀನುಗಳ ಭೂ ಮಾಪನ. 

ಸರಕಾರಿ ಬಾಕಿ ವಸೂಲಾತಿ ಭೂ ಕಂದಾಯ ನೀರು ತೆರಿಗೆ, ಮತ್ತಿತರ ಸರ್ಕಾರಿ ಬಾಕಿ ಉಪಕರ ಮತ್ತು ತೆರಿಗೆಗಳ ವಸೂಲಾತಿ. 
ಗೋಮಾಳ ಕೆರೆ ಅಂಗಳ, ಉಪವನಗಳ ಇತ್ಯಾದಿ ಸಮುದಯಿಕ ಜಮೀನುಗಳು ನಿರ್ದಿಷ್ಟ ಉದ್ದೇಶಕ್ಕಾಗಿ ಕಾದಿರಿಸಿದ ಜಮೀನುಗಳು 
ಸೇರಿದಂತೆ ಎಲ್ಲಾ ಸರ್ಕಾರಿ ಜಮೀನುಗಳ ನಿರ್ವಹಣೆ 

ಭೂ ಮಂಜೂರಾತಿ 

ಭೂ ಸುಧಾರಣೆ ಮತ್ತು ಗೇಣಿದಾರಿಕೆಯ ನಿಬಂಧನೆಗಳ ನಿರ್ವಹಣೆ. 

ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದವರ ಜಮೀನು ವಿಚಾರ 

ಭೂ ಪರಿವರ್ತನೆ 

ಬಾಡಿಗೆ ನಿಯಂತ್ರಣ 

ಸಾರ್ವಜನಿಕ ಉದ್ದೇಶಕ್ಕಾಗಿ ಖಾಸಗಿ ಆಸ್ತಿಗಳನ್ನು ಸ್ವಾಧೀನ ಪಡಿಸುವುದು. 

ಕರ್ನಾಟಕ ಭೂ ಕಂದಾಯ ಕಾಯ್ದೆಯಡಿ ಬರುವ ಎಲ್ಲಾ ವ್ಯವಹಾರಗಳ ನಿರ್ವಹಣೆ 

ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರರು ಹೊಂದಿರುವ ಅಧಿಕಾರದ ಮುಖ್ಯ ಕಾಯ್ದೆಗಳು ಮತ್ತು ಕಾನೂನುಗಳ ವಿವರ. 

ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ಮತ್ತು ನಿಯಮಾವಳಿ 1974. 

ಕರ್ನಾಟಕ ಹಲವು ಇನಾಂ ರದ್ಧತಿ ಅಧಿನಿಯಮ 1977 

ಕರ್ನಾಟಕ ಗ್ರಾಮ ನೌಕರಿಗಳ ರದ್ಧತಿ ಅಧಿನಿಯಮ 1961 

ಕರ್ನಾಟಕ ಪುರಸಭೆಗಳ ಅಧಿನಿಯಮ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೫೩ 





5) ಕರ್ನಾಟಕ ಕೃಷಿ ಸಾಲ ಕಾರ್ಯಾಚರಣೆ ಮತ್ತು ಇತರ ಉಪಬಂಧಗಳ ಅಧಿನಿಯಮ 1974 ಮತ್ತು ನಿಯಮಾವಳಿ 1975. 
6). ಕರ್ನಾಟಕ ವೃದ್ಧಾಪ್ಯ ವೇತನ ನಿಯಮಾವಳಿ. 
7) ನಿರ್ಗತಿಕ ವಿಧವಾ ವೇತನ ನಿಯಮಾವಳಿ 
8) ದೈಹಿಕ ಅಂಗವಿಕಲರಿಗೆ ನಿರ್ವಹಣಾ ಭತ್ಯ ಮಂಜೂರು ನಿಯಮಾವಳಿ 
9) ಕರ್ನಾಟಕ ಯಣ ವಿಮೋಚನಾ ಅಧಿನಿಯಮ 
10) ಮತದಾರರ ನೋಂದಣಿ ನಿಯಮಾವಳಿ 
11) ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಅಧಿನಿಯಮ 1966 
12) ಕರ್ನಾಟಕ ನೀರಾವರಿ ಅಧಿನಿಯಮ 1965 
13) ಕರ್ನಾಟಕ ನೀರಾವರಿ(ನೀರಿನ ಕರ ಆಕರಣೆ) ನಿಯಮಾವಳಿ 1965 
1೪) ಕರ್ನಾಟಕ ಅರಣ್ಯ ನಿಯಮಾವಳಿ 1969. 
15) ಕರ್ನಾಟಕ ಜಾನುವಾರು ಅತಿಕ್ರಮ ಪ್ರವೇಶ ಅಧಿನಿಯಮ 1966 
16) ಏಲಕ್ಕಿ ಅಧಿನಿಯಮ 1965 
17) ಕರ್ನಾಟಕ ಸಾರ್ವಜನಿಕ ಆವರಣಗಳ ಅಧಿನಿಯಮ 1974 ಮತ್ತು ಅದರಡಿಯ ನಿಯಮಾವಳಿ. 
ದಂಡನಾಧಿಕಾರಿಯಾಗಿ ತಹಶೀಲ್ದಾರರು ಈ ಕೆಳಗಿನ ಕಾಯ್ದೆಗಳಡಿಯಲ್ಲಿ ಅಧಿಕಾರ ಹಾಗೂ ಕರ್ತವ್ಯಗಳನ್ನು ಹೊಂದಿರುತ್ತಾರೆ. 
1 ದಂಡ ಪಕ್ರಿಯೆ ಸಂಹಿತೆ 1974. 
2) ಭಾರತ ಸಾಕ್ಯ ಅಧಿನಿಯಮ 1963 
3) ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963 
4) ಜೀತದಾಳು ಪದ್ಧತಿ(ನಿರ್ಮೂಲನಾ) ಅಧಿನಿಯಮ 1976 
5) ಪ್ರಮಾಣ ವಚನ ಅಧಿನಿಯಮ 1999 
6) ಭಾರತೀಯ ಮುದ್ರಾಂಕ ಅಧಿನಿಯಮ 1899 
7) ಪ್ರಾಣಿಗಳಿಗೆ ಹಿಂಸೆ ಅಧಿನಿಯಮ 1960 
8) ಕರ್ನಾಟಕ ಭಿಕ್ಷಾಟನಾ ಅಧಿನಿಯಮ 1975 
9) ಸಾರ್ವಜನಿಕ ಆರೋಗ್ಯ ಅಧಿನಿಯಮ 1944 
10) ಕರ್ನಾಟಕ ಮಾರಾಟಕರ ಅಧಿನಿಯಮ 1957 
11) ಸತಿ ಹೋಗುವ(ನಿಷೇಧ)ಅಧಿನಿಯಮ 1987 
12) ಕರ್ನಾಟಕ ಆಹಾರ ಮತ್ತು ನಾಗರಿಕ ಪೂರೈಕೆ ಅಧಿನಿಯಮ 
13) ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡಗಳ(ದೌರ್ಜನ್ಯ ನಿಷೇಧ) ಅಧಿನಿಯಮ 1989 
14) ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನಗಳ ಜೀರ್ಣೋದ್ಧಾರ ಆಡಳಿತ ನಿರ್ವಹಣೆ. 


ಕಾಗದ ಪತ್ರಗಳ ಸ್ವೀಕೃತಿ-ಎಿಲೇವಾರಿ 


ಸಾರ್ವಜನಿಕರಿಂದ, ಅಧೀನ ಕಛೇರಿಗಳಿಂದ ಮತ್ತು ಸರ್ಕಾರ ಹಾಗೂ ಮೇಲಾಧಿಕಾರಿಗಳಿಂದ ಬರುವಂತಹ ಎಲ್ಲಾ ಕಾಗದ 
ಪತ್ರಗಳನ್ನು/ಕಡತಗಳನ್ನು ಸಾಮಾನ್ಯ ಸ್ವೀಕೃತಿ ಸಾರ್ವಜನಿಕರ ಮನವಿ ಬಗ್ಗೆ ಸ್ಥಳದಲ್ಲೇ ಸ್ವೀಕೃತಿ ಪತ್ರವನ್ನು ನೀಡಿದ ನ೦ತರ ಕಛೇರಿ ಸಹಾಯಕರು ಕೇಂದ್ರ 
ಸ್ಥಾನಿಕ ಸಹಾಯಕರ ಮುಖಾಂತರ ತಹಶೀಲ್ದಾರರ ಗಮನಕ್ಕೆ ಸ್ವೀಕೃತಿ ಶಾಖೆಯಲ್ಲಿ ದಾಖಲಿಸಿ ಸಂಬಂಧಪಟ್ಟ ವಿಷಯ ನಿರ್ವಾಹಕರಿಗೆ ಪ್ರತಿ 
ಕಡತ/ಕಾಗದ ಪತ್ರಗಳನ್ನು ಶಾಖೆವಾರು ಗುರುತಿಸುವಂತೆ ಟ್ರಿ ಲೆಟರ್‌ ಇಂಡೆಕ್ಸ್‌ ಹಾಕಿದ ನಂತರ ಅಗತ್ಯ ಕ್ರಮ ಕೈಗೊಳ್ಳಲು ನೀಡಲಾಗುತ್ತದೆ. 


ಉದಾಹರಣೆಗೆ 
1) ಭೂ ಮಂಜೂರಾತಿ (ಎಲ್‌ ಎನ್‌ ಡಿ) 


2) ಭೂ ಸುಧಾರಣೆ (ಎಲ್‌ ಆರ್‌ ಎಫ್‌) 
3) ಭೂ ಸ್ವಾಧೀನ (ಎಲ್‌ ಎ ಕ್ಯೂ) 

4) ಲೆಕ್ಕ ಶಾಖೆ (ಎ.ಸಿ.ಟಿ) 

5) ಹಕ್ಕು ದಾಖಲೆ (ಆರ್‌ ಆರ್‌ ಟ) 

6) ಸಿಬ್ಬಂದಿ ಶಾಖೆ (ಇ ಎಸ್‌ ಟಿ) 

7) ನಗರ ಭೂ ಪರಿಮಿತಿ (ಯುಎಲ್‌ ಸಿ) 


೧೬೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





8) ಅಭಿಲೇಖಾಲಯ (ಆರ್‌ ಕೆ ಎಲ್‌) 

9) ಭೂ ಪರಿವರ್ತನೆ (ಎಲ್‌ ಎನ್‌) 

10) ಸ್ವಾತಂತ್ರ್ಯ ಹೋರಾಟಗಾರರ ಗೌರವಧನ (ಎಫ್‌ ಎಫ್‌ ಸಿ) 
11) ಚುನಾವಣೆ (ಇ ಎಲ್‌ ಎನ್‌) 

12) ಆಡಳಿತ (ಎಡಿಎಂ) 

13) ಮೆಜಿಸ್ಟಿರಿಯಲ್‌ ಶಾಖೆ (ಎಂಎಜಿ) 

14) ಕರ್ನಾಟಕ ಪರಿಶಿಷ್ಟ ಜಾತಿ/ವರ್ಗಗಳ ಪರಭಾರೆ ನಿಷೇಧ (ಪಿಟಿಸಿಎಲ್‌) 
15) ಕರ್ನಾಟಕ ಗ್ರಾಮ ರದ್ದಿಯಾತಿ ಕಾಯ್ದೆ (ಹೆಚ್‌ ಒ ಎ) 
16) ನೀರಾವರಿ (ಐಆರ್‌ ಆರ್‌) 

17) ಅರಣ್ಯ (ಎಫ್‌ ಒ ಆರ್‌) 

18) ಸಾಲ್ವೆನ್ಸಿ (ಎಸ್‌ ಒ ಎಲ್‌) 

19) ಸೋಲೇಷಿಯಂ ಫಂಡ್‌ (ಎಸ್‌ ಎಫ್‌ ಎಸ್‌) 

20) ಮಿಸಲೇನಿಯಸ್‌ (ಎಂಎಸ್‌ ಸಿ) 

21) ಸಾರ್ವಜನಿಕ ಕುಂದು ಕೊರತೆ (ಸಿ ಎಂ ಪಿ) 

22) ಪ್ರಾಕೃತಿಕ ವಿಕೋಪ (ಸಿ ಎ ಎಲ್‌) 

23) ಜನಗಣತಿ ಜಾನುವಾರು ಗಣತಿ (ಸಿ ಇ ಎನ್‌) 

24) ಇನಾಂ ರದ್ದಿಯಾತಿ ತಸ್ಮೀಕು ( ಐ ಎನ್‌ ಎ) 

25) ಪಿಂಚಣಿ (ಪಿ ಇ ಎನ್‌) 


ಕಛೇರಿ ಪ್ರಕಾರ್ಯಗಳ ನಿರ್ವಹಣೆಗೆ ರೂಪಿಸುವ ಸೂತ್ರಗಳು 


1 ತಹಶೀಲ್ದಾರರ ಕಛೇರಿಯಲ್ಲಿ ಸ್ಟೀಕರಿಸಲಾಗದ ಎಲ್ಲಾ ಕಾಗದ ಪತ್ರಗಳನ್ನು ಸಾಮಾನ್ಯ ಸ್ವೀಕೃತಿ ಶಾಖೆಯಲ್ಲಿ ದಾಖಲಿಸಿ ವಿಷಯ ನಿರ್ವಾಹಕರಿಗೆ 
ನೀಡುವಂತಹ ವ್ಯವಸ್ಥೆ ಕಲ್ಪಿಸಲಾಗಿದೆ.ಪ್ರಕೃತ ಕನಿಷ್ಟ ಕಾಗದ ಕಛೇರಿ ವ್ಯವಸ್ಥೆ ಜ್ಯಾರಿಯಾಗಲಿದ್ದು ಟಪಾಲುಗಳನ್ನು ಕಂಪ್ಯೂಟರ್ನಲ್ಲಿ ಸ್ಕ್ಯಾನ್‌ ಮಾಡಿ 
ಸಂಬಂಧಪಟ್ಟ ವಿಷಯ ನಿರ್ವಾಹಕರಿಗೆ ನೀಡಲಾಗುತ್ತಿದೆ. ಮತ್ತು ಫೈಲು ಟಪ್ಪಾಲುಗಳ ನಿರ್ವಹಣೆಯನ್ನು ಕಂಪ್ಯೂಟರ್‌ ಮುಖಾಂತರ 
ಚಾಲನೆಗೊಳಿಸಲಾಗುತ್ತಿದೆ. 


2) ಸಾರ್ವಜನಿಕರಿಂದ ಸ್ವೀಕರಿಸಲಾಗುವ ಕಾಗದ ಪತ್ರಗಳಿಗೆ ಸ್ವೀಕೃತಿ ನೀಡುವುದಲ್ಲದೆ ಕಾರ್ಯಗತ ಅವಧಿ ನಿಗಧಿಪಡಿಸಿ ತಿಳಿಸಲಾಗುತ್ತಿದೆ. 


3) ಸಾರ್ವಜನಿಕ ಕುಂದು ಕೊರತೆಗಳ ನಿವಾರಣೆ ಬಗ್ಗೆ ಸ್ವೀಕರಿಸಲಾಗುವ ಎಲ್ಲಾ ಮನವಿಗಳನ್ನು ಪ್ರತ್ಯೇಕ ರಿಜಿಸ್ಟರ್‌ ನಲ್ಲಿ ನಮೂದಿಸಿ ಕ್ಷ 
ಕಾಲದಲ್ಲಿ ಉತ್ತರ ನೀಡುವುದು. 


el 


ಅಧೀನ ಕಛೇರಿಗಳಿಂದ ವರದಿ ಪಡೆಯಲು ಕಾಲಾವಧಿ ನಿಗಧಿಪಡಿಸುವುದು. ಇಲಾಖೆಯ ಪ್ರಕಾರ್ಯಗಳ ಪ್ರಗತಿ ಪರಿಶೀಲಿಸಲು ಪ್ರ 
ಮಾಹೆಯಲ್ಲಿ ಕಂದಾಯ ಇಲಾಖಾ ಸಿಬ್ಬಂದಿಗಳ ಸಭೆಯನ್ನು ಏರ್ಪಡಿಸುವುದು. 


Go 


ಕಛೇರಿ ಕೈಪಿಡಿ ನಿಯಮಾವಳಿ ರೀತ್ಯಾ ಕಾಗದ ಪತ್ರಗಳನ್ನು ವಿಷಯ ನಿರ್ವಾಹಕರು ಸ್ಟೀಕರಿಸಿ ಗರಿಷ್ಟ 5 ದಿನಗಳೊಳಗಾಗಿ 
ವಿಷಯನಿರ್ವಾಹಕರು ಎಲ್ಲಾ ಸ್ವೀಕರಿಸುವ ಕಾಗದ ಪತ್ರಗಳನ್ನು ವಿಷಯ ನಿರ್ವಾಹಕರ ದಿನಚರಿಯಲ್ಲಿ ನಮೂದಿಸಿಕೊಂಡು ತದ ನಂತರ ವಿಷಯ 
ವಹಿಯಲ್ಲಿ ಅನುಕ್ರಮವಾಗಿ ನೋಂದಾಯಿಸಿಕೊಂಡು ಕಡತಗಳಲ್ಲಿ ಟಿಪ್ಪಣಿ ಹಾಕಿ ಮಂಡಿಸುತ್ತಾರೆ. ವಿಷಯ ನಿರ್ವಾಹಕರೆಲ್ಲರೂ ಕಛೇರಿ ಕಾರ್ಯವಿಧಾನದ 
ರೀತ್ಯ ಐದು ಕಟ್ಟು ವಿಧಾನ ಅಳವಡಿಸಿ ಕಾರ್ಯನಿರ್ವಹಿಸುತ್ತಾರೆ. 


111) (1) ಕಾರ್ಯಲಯದ ಸಿಬ್ಬಂದಿಗಳ ಸಂಕಲನ ಕರ್ತವ್ಯ ನಿರ್ವಹಣೆಗಳು ಸಿಬ್ಬಂದಿ ಸಂಕಲನ ಶಿಸ್ತಿನ ಕ್ರಮ ಕಾರ್ಯ ನಿರ್ವಹಣೆ 


(2) ಕಾಗದ ಪತ್ರಗಳ ಸ್ವೀಕೃತಿ ವಿಲೇವಾರಿ : ಸಾರ್ವಜನಿಕ ರಿಂದ ಅಧೀನ ಕಛೇರಿಗಳಿಂದ ಮತ್ತು ಸರ್ಕಾರದಿಂದ ಹಾಗೂ 
ಮೇಲಧಿಕಾರಿಗಳಿಂದ ಬರುವಂತಹ ಎಲ್ಲಾ ಕಾಗದ ಪತ್ರಗಳನ್ನು ಕಾಡುಗಳನ್ನು ಸಾಮಾನ್ಯ ಸ್ವೀಕೃತಿ ಶಾಖೆಯಲ್ಲಿ ಸ್ವೀಕರಿಸಿ ಸಾರ್ವಜನಿಕರ ಮನವಿ ಬಗ್ಗೆ 
ಸ್ಥಳದಲ್ಲೇ ಸ್ವೀಕೃತಿ ಪತ್ರವನ್ನು ನೀಡಿ ನಂತರ ಚುನಾವಣೆ ಸಿಬ್ಬಂದಿ/ವ್ಯವಸ್ಥಾಪಕ/ಸಹಾಯಕರ ಮುಖಾಂತರ ತಹಶೀಲ್ದಾರರ ಗಮನಕ್ಕೆ ತಂದು ಸ್ವೀಕೃತಿ 
ಶಾಖೆಯಲ್ಲಿ ನೋಂದಣಿ ಮಾಡಿ ಸಂಬಂಧಪಟ್ಟ ವಿಷಯನಿರ್ವಾಹಕರಿಗೆ ಪ್ರತಿ ಕಡತ/ಕಾಗದಪತ್ರಗಳನ್ನು ಶಾಖೇವಾರು ಗುರುತಿಸುವಂತೆ ಹಾಕಿದ ನಂತರ 
ಅಗತ್ಯ ಕ್ರಮ ಕೈಗೊಳ್ಳಲು ನೀಡಲಾಗುತ್ತದೆ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ 


೨೯, ೨೦೧೨ 


೧೬೫೫ 














ಕ. | ಸಿಬಂದಿಯ ಹೆಸರು ಮತ್ತು 
ಹಂಚಿಕೆಯಾದ ಸಂಕಲನಗಳು ಮೇಲ್ವಿಚಾರಣಾ ಅಧಿಕಾರಿ 
ಸಂ ವಿಳಾಸ 
2 3 4 
ಜಯ.ಕೆ. ದ್ವಿ.ದ.ಸ. 1. ಇಎಸ್‌ಟಿ ಕಛೇರಿ ಸಿಬ್ಬಂದಿ ಶ್ರೀ ರಾಜು ಕೇಂದ್ರಸ್ಥಾನೀಯ ಶಿರಸ್ತೇದಾರರು(ಪ್ರಭಾರ) 


2) 
3) 
4) 
5) 


ಇಎಸ್‌ಟಿ ಗ್ರಾ.ಕ.ಸಿಬ್ಬಂದಿ 
ಇಎಸ್‌ಟಿ ಭೂಮಾಪನ ಶಾಖೆ 
ಎಚ್‌ಒಎ ಗ್ರಾ.ಸ. ಸಿಬಂದಿ 

ಬ 
ದಿನವಹಿ ನಗದು 


ಇವರು ಈ ಕಛೇರಿಯ ರೆವೆನ್ಯೂ ಆಡಿಟ್‌ ಹಾಗೂ 
ಎ.ಜಿ. ಆಡಿಟ್‌(ಸ್ವೀಕೃತಿ ಮತ್ತು ಮತ್ತು ವೆಚ್ಚ) 
ಕೆಲಸಗಳನ್ನು ನಿರ್ವಹಿಸುವುದು ಮತ್ತು ಈ ಕೆಳಗಿನ 
ವಿಷಯನಿರ್ವಾಹಕರ ಮೆಲ್ವಿಚಾರಣೆ ಮಾಡುವುದು. 





ಶೀಲಾವತಿ.ಬಿ. ದ್ವಿ.ದ.ಸ. 


1) 


2) 


ಬೆಳ್ತಂಗಡಿ. ತಾಲೂಕು ಜಾತಿ 
ಆದಾಯ ದೃಢಪತ್ರ ನೀಡಿಕೆ ಶಾಖೆ 


ಸಿಆರ್‌ಎಫ್‌ (3), ಎಸಿಟಿ 





ಮಂಜುನಾಥ.ಎಸ್‌. 


ದ್ಲಿದ.ಸ. 
ಪ 


1) 
2) 
3) 
4) 
5) 


ಎಲ್‌ಬಿಪಿ 
ಹೆಚ್‌ಎಸ್‌ಡಿಆರ್‌ 
ಪಿಜಿಆರ್‌ 
ಮಾಹಿತಿ ಹಕ್ಕು 
ಡಿಸಿಡಿಆರ್‌ 





[OU 
ಚ 
ಜ್ನ 
(©) 
(6೭ 


(4 
2೫ 


ಆಚಾರ್‌, 


1) 
2) 
3) 
4) 
5) 
6) 
7) 


ಕೆ ಎಲ್‌ ಆರ್‌ 

ಎಲ್‌ ಆರ್‌ ವೈ 

ಎನ್‌ ಒ ಸಿ (ಭೂಸುಧಾರಣೆ) 
ಎಲ್‌ ಆರ್‌ ಎಫ್‌ 

ಎಡಿಎಂ 

ಎಂಎಜಿ 


ಎಂಸಿ 





ರೇವತಿ, ಪ್ರದ.ಸ. 


1) 
2) 
3) 
4) 
5) 
6) 
7) 
8) 
9) 


10) 


ಎಲ್‌ ಜಿ ಎಲ್‌ 

ಎನ್‌ ಸಿ ಆರ್‌ (ಕೊಕ್ಕಡ) 

ಎಸ್‌ ಆರ್‌ ವಿ 

ಎಲ್‌ ಎ ಕ್ಯೂ 

ಸೆಕ್ಷನ್‌ 192(ಎ) ಯ ನಿರ್ವಹಣೆ 
ಒಎಪಿ 

ಪಿ ಎಚ್‌ ಪಿ 
ಡಿ ಡಬ್ಬ್ಯುಪಿ 
ಸಂಧ್ಯಾ ಸುರಕ್ಷಾ 
ಆಮ್‌ ಆದ್ಮಿ 











ಚೆನ್ನಪ್ಪ ಗೌಡ, ಪ್ರದ.ಸ. 





1) 
2) 
3) 


ಚುನಾವಣೆ 
ಭೂ ಪರಿವರ್ತನೆ 
ಜನಸ್ಪಂದನಾ 












































೧೬೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 
ಕ. | ಸಿಬಂದಿಯ ಹೆಸರು ಮತ್ತು 
ಹಂಚಿಕೆಯಾದ ಸಂಕಲನಗಳು ಮೇಲ್ವಿಚಾರಣಾ ಅಧಿಕಾರಿ 
ಸಂ ವಿಳಾಸ 
7 ಸುರೇಂದ್ರ ಬಂಗೇರ 1 ಚುನಾವಣೆ ಜ್‌ 
2) ಎನ್‌ ಎಸ್‌ ಎಪಿ 
3) ಐಆರ್‌ ಆರ್‌ 
4) ಎನ್‌ಸಿಆರ್‌ ಶಾಖೆ ವೇಣೂರು 
5) ಜನಗಣತಿ ಶಾಖೆ 
6) ಜಾತಿ ಗಣತಿ 
8 ತಿಲಕ್‌ ಕುಮಾರ್‌, ) ಆರ್‌ ಇವಿ A 
ಪ್ರ.ದ.ಸ. 2) ಟ್ಯಾಕ್ಸ್‌ 
3) ಇಎನ್‌ಟಿ 
4) ಎಸ್‌ ಎಲ್‌ ವಿ 
5) ಬಿಕೆ ಎಲ್‌ 
6) ಎನ್‌ಸಿಆರ್‌ ಶಾಖೆ, ಬೆಳ್ತಂಗಡಿ 
9 ಭಾನುಪ್ರಕಾಶ್‌, ದ್ವಿದ.ಸ. 1 ಪಿಪಿಡಿಆರ್‌ — - 
2) ಆರಾಧನಾ 
3) ಡಿವಿ ಎಸ್‌ 
10 ಅನುಪಮ.ಕೆ. ದ್ರಿದ.ಸ 1) ಎಲ್‌ಎನ್‌ಡಿ ಪಡಿ 
2) ಇಎಸ್‌ಎಸ್‌ ಡಿಆರ್‌ 
3) ಎಫ್‌ಒಆರ್‌ 
4) ಎಆರ್‌ಎಂ 
5) ಎಂಎಂಸಿ 
1] ಉಷಾ ಜಿ.ಟಿ ದ್ವಿದ.ಸ 1) ಪ್ರಾಕೃತಿಕ ವಿಕೋಪ —್‌- 
2) ರವಾನೆ ಶಾಖೆ 
3) ಅಂತ್ಯ ಸಂಸ್ಕಾರ 
12 ಫೌರಿಯಾ ಬಾನು 1) ಆವಕ ಶಾಖೆ ವಳ 
ದ್ವಿದ.ಸ. 
ಯ 
13 ನಾರಾಯಣ ಗೌಡ 1) ಆರ್‌ ಆರ್‌ ಟಿ ಶಾಖೆ ಜಪ 
ದ್ವಿದ.ಸ 
ಸ 
14 ಹೆಚ್‌.ಸುಮನ, 1) ಬೆರಳಚ್ಚು ಕೆಲಸ ಹಾಗೂ ಗಣಕಯಂತ್ರ — - 
ಬೆರಳಚ್ಚುಗಾರರು ಕೆಲಸ 
15 ನಿರಂಜನ್‌ ಆಚಾರ್‌, 1) ಬೆರಳಚ್ಚು ಕೆಲಸ ಮಟ್ಟ 
ಬೆರಳಚುಗಾರರು 2) ಗಣಕಯಂತ್ರದಲ್ಲಿ ಹೆಚ್‌ಆರ್‌ ಎಂಎಸ್‌ 
ಚ 


ಕೆಲಸ ಮತ್ತು ಟಿಎ ಬಿಲ್ಲು ತಯಾರಿ ಕೆಲಸ 








16 





ಪ್ರವೀಣ್‌ ಕುಮಾರ್‌.ಬಿ. 


ಡಾ.ಎಂ.ಆ. 





1) 


ಸಾಮಾಜಿಕ ಭದ್ರತಾ ಯೋಜನೆಯ ಡಾಟಾ 
ಎಂಟ್ರಿ ಆಪರೇಟರ್‌ ಕೆಲಸ 











ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ 


೧೬೫೭ 

































































ಕ. | ಸಿಬಂದಿಯ ಹೆಸರು ಮತ್ತು 
ಹಂಚಿಕೆಯಾದ ಸಂಕಲನಗಳು ಮೇಲ್ವಿಚಾರಣಾ ಅಧಿಕಾರಿ 
ಸಂ ವಿಳಾಸ 
17 ಆಸೀಫ್‌ ಇಕ್ಬಾಲ್‌, ಗ್ರಾ.ಕ ಅಭಿಲೇಖಾಲಯದ ಕಡತಗಳ ಇಂಡೆಕ್ಸ್‌ —್‌ 
ಕಾರ್ಯ 
18 ಭರತ್‌ ಕುಮಾರ್‌ ಅಭಿಲೇಖಾಲಯದ ಕಡತಗಳ ಇಂಡೆಕ್ಸ್‌ 
ಬಿ.ಎಲ್‌.ಗ್ರಾ.ಕ ಕಾರ್ಯ 
19 ಶ್ವೇತ, ಗ್ರಾ.ಕ ಅಭಿಲೇಖಾಲಯದ ಕಡತಗಳ ಇಂಡೆಕ್ಸ್‌ 
ಕಾರ್ಯ 
20 | ಕೀರ್ತಿ, ಗ್ರಾಕ. ಅಭಿಲೇಖಾಲಯದ ಕಡತಗಳ ಇಂಡೆಕ್ಸ್‌ 
ಕಾರ್ಯ 
21 ಶಾಂತ ಡಿ ದರ್ಜೆ ನಕಲು ಶಾಖೆಯ ಅರ್ಜಿ ಸ್ವೀಕರಿಸಿ ರಶೀದಿ ಪ್‌ 
ನೀಡುವುದು 
22 ರಾಜಲಕ್ಷ್ಮಿ ಗ್ರಾಸ 1) ಭೂಮಿ ಶಾಖೆಗೆ ಸಹಾಯಕರಾಗಿ ಕಾರ್ಯ | ಲಿಂಗಯ್ಯ ಉಪತಹಶೀಲ್ದಾರರು ಈ ಕೆಳಗಿನ ವಿಷಯ 
ನಿರ್ವಹಿಸುವುದು ನಿರ್ವಾಹಕರು ಮೇಲ್ವಿಚಾರಣೆ ಮಾಡುವುದು 
23 ಹರೀಶ್‌ ಕೆ 1) ಚುನಾವಣೆ 
ದ್ವಿ.ದ.ಸ. 2) ಎಂಎಸ್‌ ಸಿ 
3) ಪಿಟಿಸಿ ಎಲ್‌ 
4) ಎಸ್‌ ಸಿ /ಎಸ್‌ ಟಿ ದೌರ್ಜನ್ಯ 
24 | ಪ್ರದೀಪ್‌ ಕುಮಾರ್‌, ಗ್ರಾಕ ಅರ್ಜಿ ಕಿಯೋಸ್ಕ್‌ ಇ 
25 ಭರತ್‌ ಕುಮಾರ್‌, ಗ್ರಾ.ಕ ಅಭಿಲೇಖಾಲಯದ ಕಡತಗಳ ಇಂಡೆಕ್ಸ್‌ | -್‌- 
ಕಾರ್ಯ 
26 ಸುನೀಲ್‌ ಎಂ.ಯು. ಗ್ರಾಕ ಭೂಮಿಕೇಂದ್ರ ಇ 
27 ಈರಪ್ಪ ನಿಂಗವ್ವ ಗೋಳ್‌ ಭೂಮಿಕೇಂದ್ರ ದರ್‌ 
ಗ್ರಾ.ಕ 
28 ಶೀತಲ್‌, ಗ್ರಾ..ಕ ಭೂಮಿಕೇಂದ ಇ 
29 ಗೌತಮಿ, ಗ್ರಾ.ಕ. ಭೂಮಿ ಕೇಂದ್ರ —- 
30 ಗಾಯತ್ರಿ, ಗ್ರಾಕ. ಆರ್‌ ಟಿಸಿ ಕಿಯೋಸ್ಕ್‌ ಇ 
3] ಹರೀಶ, ಗ್ರಾ.ಕ. ಆರ್‌ ಟಿ ಸಿ ಕಿಯೋಸ್ಕ್‌ ದ 
32 ಪ್ರಕಾಶ್‌ ಎಸ್‌.ಆರ್‌. ಆಹಾರ ನಿರೀಕ್ಷಕರಾಗಿ ಶ್ರೀ ಪುರಂದರ ಉಪತಹಶೀಲ್ದಾರರು, ಆಹಾರ 
ಕರ್ತವ್ಯ ನಿರ್ವಹಣೆ ಶಾಖೆ, ಈ ಕೆಳಗಿನ ವಿಷಯ ನಿರ್ವಾಹಕರ 
ಮೇಲ್ವಿಚಾರಣೆ ಮಾಡುವುದು 
34 ಗೋಪಾಲ್‌.ಯು ಆಹಾರ ನಿರೀಕ್ಷಕರಾಗಿ ದ್‌್‌ 
ಕರ್ತವ್ಯ ನಿರ್ವಹಣೆ 
29 | ಶ್ರೀನಿವಾಸ ದ್ವಿ.ದ.ಸ. 1) ಆಹಾರ ಶಾಖೆ. 
2) ಎನ್‌ಒಸಿ(ಎಲ್‌ ಎನ್‌ ಡಿ) 














IV) ಕಛೇರಿ ಪ್ರಕಾರ್ಯಗಳ ನಿರ್ವಹಣೆಗೆ ರೂಪಿಸುವ ಸೊತ್ತುಗಳು ವಿಧಿ ವಿಧಾನಗಳು 


IS 


ತಹಶೀಲ್ದಾರ್‌ ರವರ ಕಛೇರಿಯಲ್ಲಿ ಸ್ವೀಕರಿಸಲಾಗುವ ಎಲ್ಲಾ ಕಾಗದಪತ್ರಗಳನ್ನು ಸಾಮಾನ್ಯ ಸ್ವೀಕೃತಿ ಶಾಖೆಯಲ್ಲಿ ಗಣಕೀಕರಣಗೊಳಿಸಿ ವಿವಿಧ 
ನಿರ್ವಾಹಕರಿಗೆ ನೀಡುವಂತಹ ವ್ಯವಸ್ಥೆ ಕಲ್ಪಿಸಲಾಗಿದೆ. 





೧೬೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





2. ಸಾರ್ವಜನಿಕರಿಂದ ಸ್ವೀಕರಿಸಲಾಗುವ ಕಾಗದಪತ್ರಗಳಿಗೆ, ಸ್ವೀಕೃತಿ ನೀಡುವುದಲ್ಲದೆ ಕಾರ್ಯಗತ ಅವಧಿ ನಿಗಧಿಪಡಿಸಿ ತಿಳಿಸಲಾಗುತ್ತಿದೆ. 


3. ಸಾರ್ವಜನಿಕ ಕುಂದುಕೊರತೆ ನಿವಾರಣೆ ಬಗ್ಗೆ ಪ್ರತ್ಯೇಕ ಕೌಂಟರ್‌ ತೆರೆದು ಇಲ್ಲಿ ಸ್ವೀಕರಿಸಲಾಗುವ ಎಲ್ಲಾ ಮನವಿಗಳನ್ನು ಪ್ರತ್ಯೇಕ ರಿಜಿಸ್ಟರ್‌ ನಲ್ಲಿ 
ನಮೂದಿಸಿ ಸಕಾಲದಲ್ಲಿ ಉತ್ತರ ನೀಡುವುದು. 


VY) ನೌಕರರ ಪ್ರಕಾರ್ಯಗಳ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳು ಹಾಗೂ ನಿಯಂತ್ರಣಗಳು, ಸೂಚನೆಗಳು, ಕೈಪಿಡಿಗಳು ಮತ್ತು ದಾಖಲೆಗಳು 
* ಕಂದಾಯ ಇಲಾಖೆಯ ಪ್ರಕಾರ್ಯಗಳಿಗಾಗಿ ನಿಗದಿಪಡಿಸಿರುವ ಎಲ್ಲಾ ಅಧಿನಿಯಮಗಳು ಹಾಗೂ ನಿಯಮಾವಳಿಗಳು 
* ಕಛೇರಿ ಕೈಪಿಡಿಗಳು ಮತ್ತು ನಿಯಮಾವಳಿಗಳು 
* ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು-1956 
* ಕರ್ನಾಟಕ ಆರ್ಥಿಕ ನೀತಿ ಸಂಹಿತೆ 
* ಕರ್ನಾಟಕ ಸಾದಿಲ್ವಾರು ವೆಚ್ಚ ಕೈಪಿಡಿ 
* ಕನ್ನಡ ಕೈಪಿಡಿ, ಆಡಳಿತ ಶಬ್ದಕೋಶ 
* ಕರ್ನಾಟಕ ನಾಗರಿಕ ಸೇವಾ(ನಡತೆ) 
* ಸರ್ಕಾರದ ಸುತ್ತೋಲೆಗಳು 
* ಅಧಿಸೂಚನೆಗಳು 
* ಸರ್ಕಾರ ಕಾಲಕಾಲಕ್ಕೆ ಹೊರಡಿಸುವ ಸುತ್ತೋಲೆಗಳು/ಆದೇಶಗಳು 
* ಇತರೆ 
VI) ತಾಲೂಕು ಘಟಕ ಹೊಂದಿರುವ ಅಥವಾ ಅದರ ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ಪಟ್ಟಿ. 


ತಹಶೀಲ್ದಾರರ ಘಟಕದಲ್ಲಿ ಮೇಲೆ ರೂಪಿಸಲಾದ ಕಾಯ್ದೆ ನಿಯಮಗಳಡಿ ನಿರ್ವಹಿಸುವ ಎಲ್ಲಾ ಕಡತಗಳಲ್ಲಿ ಅಂತಿಮ ಆದೇಶ ನೀಡಿ 
ಮುಕ್ತಾಯವಾದ ನಂತರ ಪ್ರತಿ ಕಡತಗಳ ಪ್ರಾಮುಖ್ಯತೆಯನ್ನು ಅನುಸರಿಸಿ ಪ್ರವರ್ಗ ಎ, ಬಿ , ಸಿ, ಡಿ ಮತ್ತು ಇ ಎಂದು ವರ್ಗೀಕರಿಸಿ 
ನಿರ್ವಹಿಸಲಾಗುತ್ತಿದೆ. ಪ್ರತಿ ವರ್ಗಿಕರಣ ಅವಧಿ ಕೆಳಕ೦ಡಂತಿರುತ್ತದೆ. 

















ಎ ಡಿಸ್‌ ಶಾಶ್ಚತ 
ಬಿ ಡಿಸ್‌ 30 ವರ್ಷಗಳು 
ಸಿ ಡಿಸ್‌ 10 ವರ್ಷಗಳು 
ಡಿ ಡಿಸ್‌ 5 ವರ್ಷಗಳು 
ಇ ಡಿಸ್‌ 1 ವರ್ಷ 














1711) ಅದರ ಕಾರ್ಯ ನೀತಿಯ ರಚನೆ ಅಥವಾ ಅದರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ 
ಪ್ರಾತಿನಿಧ್ಯವಿರುವಂತೆ ಮಾಡಲು ಇರುವಂತಹ ಯಾವುದೇ ವ್ಯವಸ್ಥೆಯ ವಿವರಗಳು 


॥ ಅಧೀನ ಕಛೇರಿಗಳಿಂದ ವರದಿ ಪಡೆಯುವುದು. 

2) ಇಲಾಖೆಯ ಪ್ರಕಾರ್ಯಗಳ ಪ್ರಗತಿ ಪರಿಶೀಲಿಸಲು ಸಭೆಗಳನ್ನು ಏರ್ಪಡಿಸುವುದು. 

3) ಸಾರ್ವಜನಿಕ ಕುಂದುಕೊರತೆ ಆಲಿಸುವುದು. 

4) ಪಾರದರ್ಶಕ ಕಾಯಿದೆ ಅನುಷ್ಟಾನ 

5) ಇತರ ಎಲ್ಲಾ ವರ್ಗದ ಜನರಿಂದ ಸ್ವೀಕರಿಸುವಂತಹ ಅಹವಾಲುಗಳು 

6) ಪ್ರಾಕೃತಿಕ ವಿಕೋಪ ಪರಿಹಾರ ಮಂಜೂರಾತಿ 

7) ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕಲಂ 94 ಸಿ ರಡಿ ಸ್ವೀಕರಿಸಿರುವ ಅರ್ಜಿಗಳ ವಿಲೇವಾರಿ 

8) ನಗರ ಸ್ಥಳೀಯ ಸಂಸ್ಥೆಗಳ ವಿಚಾರ ಇತ್ಯಾದಿ. 

9) ಜನಸ್ಪಂದನ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲ ಶನಿವಾರ ಜರುಗಿಸಿ ಸಾರ್ವಜನಿಕರ ಬೇಡಿಕೆಗಳಿಗೆ ಸ್ಥಳದಲ್ಲಿಯೇ ಸ್ಪಂದಿಸಿ ಪರಿಹಾರ 
ಕಲ್ಪಿಸಲಾಗುತ್ತಿದೆ. 

10) ಕಂದಾಯ ಇಲಾಖೆಯಿಂದ ಜನಸಾಮಾನ್ಯರಿಗೆ ನೀಡುವ ವಿವಿಧ ಜಾತಿ/ಆದಾಯ ಪ್ರಮಾಣ ಪತ್ರಗಳು, ದೃಢಪತ್ರಗಳು ಮಾಸಾಶನ 
ಮಂಜೂರಾತಿ ಆದೇಶಗಳನ್ನು ಗಣಕೀಕೃತ ರೂಪದಲ್ಲಿ ನೆಮ್ಮದಿ ಕೇಂದ್ರಗಳ ಮೂಲಕ ವಿತರಿಸಲಾಗುತ್ತಿದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ 





17111) ಇಲಾಖೆಯ ಭಾಗವಾಗಿರುವ ಸಮಿತಿಗಳ ರಚನೆ 


1 ಭೂ ನ್ಯಾಯಮಂಡಳಿ ಸಮಿತಿ, 
2) ಅಕ್ರಮ ಸಕ್ರಮೀಕರಣ ಸಮಿತಿ 
3) ಆರಾಧನಾ ಯೋಜನೆ ಅನುಷ್ಟಾನ ಸಮಿತಿ 


IN) ಈ ಕಛೇರಿಯಲ್ಲಿ ವಿವಿಧ ಶಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳ ಮತ್ತು ನೌಕರರ ದೂರವಾಣಿ ವಿವರ 











































































































ಕ್ರ ಸಂ. ಅಧಿಕಾರಿಗಳ ಮತ್ತು ನೌಕರರ ಹೆಸರು ಪದನಾಮ ದೂರವಾಣಿ ಮತ್ತು ಮೊಬೈಲ್‌ ಸಂಖ್ಯೆ 

1 ಎಸ್‌.ಕುಸುಮ ಕುಮಾರಿ ತಹಶೀಲ್ದಾರ್‌ 9980024108 
2 ಬಿ.ಲಿಂಗಯ್ಯ ಆರ್‌.ಆರ್‌. ಶಿರಸ್ಟೇದಾರ್‌ 9448152731 

3 ರಾಜು ಉಪತಹಶೀಲ್ದಾರ್‌ 08256232047 
4 ಸಿ.ನಾರಾಯಣ ಗೌಡ ಕಂದಾಯ ನಿರೀಕ್ಷಕರು 9448153015 

5 ಪದ್ಮಕುಮಾರ್‌ ಕಂದಾಯ ನಿರೀಕ್ಷಕರು 9972725645 
6 ರಘುಚಂದ್ರ ಆಚಾರ್‌ ಪ್ರದ.ಸ. 9880981939 

7 ರೇವತಿ.ವಿ. ಪ್ರ.ದ.ಸ 9591233314 

8 ತಿಲಕ್‌ ಕುಮಾರ್‌ ಪ್ರ.ದ.ಸ. 9945142876 
9 ಭಾನುಪ್ರಕಾಶ್‌ ದ್ವಿದ.ಸ. 9449331585 
10 ಅನುಪಮ.ಕೆ. ದ್ವಿದ.ಸ 08261-217458 
1] ಫೌಯಿಯ ಬಾನು ದ್ವಿದ.ಸ 7353619823 
12 ಮಂಜುನಾಥ ಎಸ್‌. ದ್ವಿದ.ಸ. 9980074049 
13 ಎನ್‌.ನಾರಾಯಣ ಗೌಡ ದ್ವಿದ.ಸ 9481767299 
14 ಶೀಲಾವತಿ.ಬಿ. ದ್ವಿದ.ಸ 9731149823 
15 ಉಷಾ.ಜಿ.ಟಿ ದ್ವಿದ.ಸ 94807661584 
16 ಕೆ.ರುಕ್ಕಯ್ಯ ದಫೇದಾರ್‌ 08256-232047 
17 ಎಂ.ಆರ್‌ ಜಲೇಂದ್ರ ಡಿ ಗ್ರೂಪ್‌ 08256-232047 
18 ತಮ್ಮಯ್ಯಕೆ. ಅದೇ 08256232047 
19 ತೋಮಸ್‌.ಪಿ.ಸಿ ಅದೇ 9480278244 
20 ಶಾಂತ ಅದೇ 9008145349 
21 ನಿರಂಜನ್‌ ಆಚಾರ್‌ ದಿನಗೂಲಿ ಬೆರಳಚ್ಚುಗಾರರು 9449449283 
22 ಜಯ.ಕೆ. ದ್ವಿದ.ಸ 9449908587 
23 ಶಿವಕುಮಾರ್‌.ಸಿ ದ್ವಿದ.ಸ 9449773047 
24 ಸುಮನ.ಹೆಚ್‌. ಬೆರಳಚ್ಚುಗಾರರು 9481977528 
25 ಡಿ.ಪ್ರಶಾಂತ್‌ ಶಾಸಕರ ಆಪ್ತ ಸಹಾಯಕರು 9448302442 
26 ಚೆನ್ನಪ್ಪ ಗೌಡ ಪ್ರದ.ಸ 9449807825 
27 ಹರೀಶ್‌.ಕೆ. ದ್ವಿದ.ಸ. 9845550201 
28 ಸುರೇಂದ್ರ ಬಂಗೇರ ಪ್ರದ.ಸ. 9845863551 
29 ಪುರಂದರ ಆಹಾರ ಶಿರಸ್ತೇದಾರರು 9448624978 
30 ಗೋಪಾಲ್‌.ಯು ಆಹಾರ ನಿರೀಕ್ಷಕರು 9449990817 





೧೬೫೯ 

















































































































೧೬೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 
ಕ್ರಸಂ. ಅಧಿಕಾರಿಗಳ ಮತ್ತು ನೌಕರರ ಹೆಸರು ಪದನಾಮ ದೂರವಾಣಿ ಮತ್ತು ಮೊಬೈಲ್‌ ಸಂಖ್ಯೆ 

31 ಪಕಾಶ್‌ ಎಸ್‌.ಆರ್‌ ಅದೇ 9008952697 
32 ಶ್ರೀನಿವಾಸ ದ್ವಿದ.ಸ 08251232047 
33 ದೇವದಾಸ್‌ ವಾಹನ ಚಾಲಕರು 08256232047 
34 ಟಿ.ಎ ಮಂಜುನಾಥ ಪರ್ಯಾವೇಕ್ಷಕರು 9448725950 
35 ಈರೇಗೌಡ.ಟಿ.ಪಿ ಭೂಮಾಪಕರು 9449836695 
36 ರಸೂಲ್‌ ಖಾನ್‌ ಅದೇ 9480230007 
37 ದೇವರಾಜು.ಎಸ್‌. ಅದೇ 9448724649 
38 ಕಲ್ಲೇಶ್‌ ಎ.ಎಸ್‌ ಅದೇ 9740785690 
39 ಮಂಜುನಾಥ ಟಿ.ಎಸ್‌ ಅದೇ 08256232047 
40 ಪಕಾಶ್‌.ಎನ್‌ ಅದೇ 08256232047 
41 ರಾಘವೇಂದ್ರ ಅದೇ 9880965027 
42 ರಾಮಚಂದ್ರ ಅದೇ 7676673202 
43 ಪ್ರವೀಣ್‌ ಕುಮಾರ್‌ ದ್ವಿದ.ಸ 9916051960 
44 ಮಾಧವ ಹೆಗ್ಡೆ ಬಾಂದ್‌ ಜವಾನ 08256232047 
45 ನಾಗಪ್ಪ ನಾಯ್ಕರ್‌.ಕೆ. ಅದೇ 08256232047 
46 ನಾರಾಯಣ ಎಸ್‌.ಇ ಅದೇ 08256232047 
47 ಪೊನ್ನಪ್ಪಎಂ.ಡಿ ಅದೇ 08256232047 
48 ವೆಂಕಪ್ಪ ಸಫಲ್ಯ ಅದೇ 08256232047 
49 ಮಲ್ಲಣ್ಣ ಅದೇ 08256232047 
50 ಜನಾರ್ಧನ ಗೌಡ.ಕೆ. ಅದೇ 08256232047 
51 ಪಿ.ಎಸ್‌ ಹಿರೇಮಠ್‌ ಭೂಮಾಪಕ 08256232047 
52 ನಾರಾಯಣ ಭಟ್‌.ಕೆ. ಗ್ರಾಮಕರಣಿಕರು 9880429834 
53 ನಯನ ಅದೇ 9449259563 
54 ಆಶಾ ಪೈ ಅದೇ 9686382649 
55 ಅಜಿತ್‌ ಕುಮಾರ್‌.ಜಿ. ಅದೇ 9611266272 
56 ಅಲ್ಲಾಭಕ್ಷ ಸೈದುಸಾಬ ಭಾಗವಾನ ಅದೇ 9901465301 
57 ಅರವಿಂದ ಎಂ.ಜಿ ಅದೇ 9448001714 
58 ಅಶೋಕ ಬಿ.ಮಾಡಳ್ಳಿ ಅದೇ 9632598696 
59 ಆಸಿಫ್‌ ಇಕ್ಬಾಲ್‌ ಅದೇ 9449895929 
60 ಆತ್ಮಾನಂದ ಬಿ.ಗೋಸಲ್‌ ಅದೇ 9448889065 
61 ಭರತ್‌ ಕುಮಾರ್‌ ಬಿ.ಎಲ್‌ ಅದೇ 08256232047 
62 ಚಂದ್ರಶೇಖರ್‌ ನದಾಫ್‌ ಅದೇ 9611531551 
63 ದಯಾನಂದ ಅದೇ 08256232047 
64 ಗಡ್ಡೆಪ್ಪ ಆವಜಿ ಅದೇ 9900587925 












































































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೬೧ 
ಕ್ರ ಸಂ. ಅಧಿಕಾರಿಗಳ ಮತ್ತು ನೌಕರರ ಹೆಸರು ಪದನಾಮ ದೂರವಾಣಿ ಮತ್ತು ಮೊಬೈಲ್‌ ಸಂಖ್ಯೆ 
65 ಗಾಯತ್ರಿ ಅದೇ 08256202347 
66 ಹೆಚ್‌.ಆರ್‌.ಪ್ರತೀಶ್‌ ಅದೇ 9449103376 
67 ಹೇಮಂತ್‌ ಕುಮಾರ್‌.ಎನ್‌ ಅದೇ 9483243495 
68 ಈರಪ್ಪ ಎಂ.ಪತ್ತಾರ್‌ ಅದೇ 9483459520 
69 ಈರಪ್ಪ ಎಸ್‌. ನಿ೦ಗವ್ವಗೋಳ್‌ ಅದೇ 9483104974 
70 ಕುಮಾರಸ್ವಾಮಿ ಅದೇ 9980039097 
71 | ಮಲ್ಲಪ್ಪ ಪರಸಪ್ಪ ನಡಗಡ್ಡಿ ಅದೇ 9480657776 
72 ಮಲ್ಲೇಶ್‌ ಜಿ.ಎಸ್‌ ಅದೇ 9480197808 
73 ಮಂಜುನಾಥ ಹೆಚ್‌.ಬಿ ಅದೇ 9449449282 
74 ಮಂಜುನಾಥ.ಬಿ ಅದೇ 9972342523 
75 ನವಾನಂದ ಅದೇ 9741418909 
76 ಪಿ.ವೆಂಕಪ್ಪ ನಾಯ್ಕ ಅದೇ 9449104224 
77 ಪಾವೆದಪ್ಪ ಅದೇ 9449244401 
78 ಪೊಡಿಯ.ಕೆ. ಅದೇ 9980310963 
79 ಪ್ರಹ್ಲಾದಾಚಾರಿ ಕೆ.ಬಿ. ಅದೇ 9164051550 
80 ಆರ್‌. ವಿಜಯ್‌ ಅದೇ 9742914303 
81 ರಾಮ.ಕೆ ಅದೇ 9880406425 
82 ರವಿಕುಮಾರ್‌.ಹೆಚ್‌ ಅದೇ 9731628818 
83 ರವಿಚಂದ್ರ.ಪಿ ಅದೇ 9901028146 
84 ಸತೀಶ ಅದೇ 9986820476 
85 ಶೀತಲ್‌ ಅದೇ 9741487248 
86 ಶಿವಕುಮಾರ್‌ ಎ.ಎನ್‌ ಅದೇ 9104663249 
87 ಶಿವಲಾಲ್‌ ನಾಮ್ಜೇವ್‌ ನಾಯ್ಕ ಅದೇ 9480905949 
88 ಸುನಿಲ್‌ ಎಂ.ಯು ಅದೇ 9481963763 
89 ಸುಶೀಲ ಎಸ್‌. ಅದೇ 9740790781 
90 ಟಿ. ಪರಮೇಶ್‌ ಅದೇ 9945449043 
9] ಪ್ರದೀಪ್‌ ಕುಮಾರ್‌ ಅದೇ 9743701711 
೫) ಈ ಕಛೇರಿಯ ವಿವಿಧ ಶಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳ ಮತ್ತು ನೌಕರರು ಪಡೆಯುತ್ತಿರುವ ವೇತನ. 
3 ಅಧಿಕಾರಿಗಳ ಮತ್ತು ನೌಕರರ ಹೆಸರು ಪದನಾಮ ವೇತನ ಶ್ರೇಣಿ ಸರ ತಷ 
ಸಂ. ಈ ವೇತನ 
| ಎಸ್‌.ಕುಸುಮ ಕುಮಾರಿ ತಹಶೀಲ್ದಾರ್‌ 11400-21600 13,000- 
2 ಬಿ.ಲಿಂಗಯ್ಯ ಆರ್‌.ಆರ್‌. ಶಿರಸ್ತೇದಾರ್‌ 10000-18150 12,300- 
3 ರಾಜು ಉಪತಹಶೀಲ್ದಾರ್‌ 10000-18150 
4 ಸಿ.ನಾರಾಯಣ ಗೌಡ ಕಂದಾಯ ನಿರೀಕ್ಷಕರು 7275-13350 14,400- 





















































































































































೧೬೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 
3 ಅಧಿಕಾರಿಗಳ ಮತ್ತು ನೌಕರರ ಹೆಸರು ಪದನಾಮ ವೇತನ ಶ್ರೇಣಿ ಸ್ತು 
ಸಂ. ಸ್ಯ ವೇತನ 
5 ಪದ್ಮಕುಮಾರ್‌ ಕಂದಾಯ ನಿರೀಕ್ಷಕರು ಅದೇ 14,050- 
6 ರಘುಚಂದ ಆಚಾರ್‌ ಪ್ರ.ದ.ಸ. ಅದೇ 12,000- 
7 ರೇವತಿ.ವಿ. ಪ್ರದ.ಸ ಅದೇ 14,400- 
8 ತಿಲಕ್‌ ಕುಮಾರ್‌ ಪ್ರ.ದ.ಸ. ಅದೇ 10,500- 
9 ಭಾನುಪ್ರಕಾಶ್‌ ದ್ವಿದ.ಸ. 5800-13000 8,200- 
10 ಅನುಪಮ.ಕೆ. ದ್ವಿದ.ಸ 5800-10500 6,375- 
11 ಫೌಜುಯ ದ್ವಿದಸ ಅದೇ 5800/- 
12 ಮಂಜುನಾಥ ಎಸ್‌. ದ್ವಿದ.ಸ. ಅದೇ 6,375- 
13 ಎನ್‌.ನಾರಾಯಣ ಗೌಡ ದ್ವಿದ.ಸ ಅದೇ 6,950- 
14 ಶೀಲಾವತಿ.ಬಿ. ದ್ವಿದಸ ಅದೇ 6650- 
15 ಉಷಾ.ಜಿ.ಟಿ ದ್ವಿದ.ಸ ಅದೇ 6500- 
16 ಕೆ.ರುಕ್ಕಯ್ಯ ದಫೇದಾರ್‌ 5500-9500 9,725- 
17 ಎಂ.ಆರ್‌ ಜಲೇಂದ್ರ ಡಿ ಗೂಪ್‌ 5200-8200 6,375- 
18 ತಮ್ಮಯ್ಯಕೆ. ಅದೇ ಅದೇ 8,200- 
19 ತೋಮಸ್‌.ಪಿ.ಸಿ ಅದೇ ಅದೇ 7.100- 
20 ಶಾಂತ ಅದೇ ಅದೇ 5,400- 
21 ನಿರಂಜನ್‌ ಆಚಾರ್‌ ದಿನಗೂಲಿ ಬೆರಳಚ್ಚುಗಾರರು 5800-10500 6,231- 
22 ಜಯ.ಕೆ. ದ್ವಿದ.ಸ 7275-13350 9,750- 
23 ಶಿವಕುಮಾರ್‌.ಕೆ ದ್ವಿದ.ಸ 5800-10500 6,375- 
24 ಸುಮನ.ಹೆಚ್‌. ಬೆರಳಚ್ಚುಗಾರರು ಅದೇ 7,625- 
25 ಡಿ.ಪ್ರಶಾ೦ತ್‌ ಶಾಸಕರ ಆಪ್ತ ಸಹಾಯಕರು 7275-13350 8,000- 
26 ಚೆನ್ನಪ್ಪ ಗೌಡ ಪ್ರ.ದ.ಸ ಅದೇ 13,000- 
27 ಹರೀಶ್‌.ಕೆ. ದ್ವಿದ.ಸ. 5800-10500 7,625- 
28 ಸುರೇಂದ್ರ ಬಂಗೇರ ಪ್ರ.ದ.ಸ. 7275-13350 12,650- 
29 ಪುರಂದರ ಆಹಾರ ಶಿರಸ್ತೇದಾರರು 10,000-18150 10,800- 
30 ಗೋಪಾಲ್‌.ಯು ಆಹಾರ ನಿರೀಕ್ಷಕರು 8825-16000 13,700- 
31 ಪ್ರಕಾಶ್‌ ಎಸ್‌.ಆರ್‌ ಅದೇ 8000-14800 10,000- 
32 ಸರಸ್ವತಿ.ಕೆ ದ್ವಿದ.ಸ 5800-10500 6,950- 
33 ದೇವದಾಸ್‌ ವಾಹನ ಚಾಲಕರು 7275-13350 8,825- 
34 ಟಿ.ಎ ಮಂಜುನಾಥ ಪರ್ಯಾವೇಕ್ಷಕರು 8825-16000 13,000- 
35 ಈರೇಗೌಡ.ಟಿ.ಪಿ ಭೂಮಾಪಕರು 8000-14800 10,250- 
36 ರಸೂಲ್‌ ಖಾನ್‌ ಅದೇ ಅದೇ 10,250- 
37 ದೇವರಾಜು.ಎಸ್‌. ಅದೇ 7275-13350 9,050- 
38 ಕಲ್ಲೇಶ್‌ ಎ.ಎಸ್‌ ಅದೇ 6250-12000 6,250- 





ಭಾಗ ೩ 


೧೬೬೩ 

















































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ 
3 ಅಧಿಕಾರಿಗಳ ಮತ್ತು ನೌಕರರ ಹೆಸರು ಪದನಾಮ ವೇತನ ಶ್ರೇಣಿ ಕತತ 
ಸಂ. ಸ ವೇತನ 
39 ಮಂಜುನಾಥ ಟಿ.ಎಸ್‌ ಅದೇ ಅದೇ 6,250- 
40 ಪ್ರಕಾಶ್‌.ಎನ್‌ ಅದೇ ಅದೇ 6,250- 
41 ರಾಘವೇಂದ್ರ ಅದೇ ಅದೇ 9,500- 
42 ರಾಮಚಂದ್ರ ಅದೇ ಅದೇ 6,250- 
43 ಪ್ರವೀಣ್‌ ಕುಮಾರ್‌ ದ್ವಿದ.ಸ 5800-10500 6,250- 
44 ಮಾಧವ ಹೆಗ್ಡೆ ಬಾಂದ್‌ ಜವಾನ 5500-9500 7,100- 
45 ನಾಗಪ್ಪ ನಾಯ್ಕರ್‌.ಕೆ. ಅದೇ ಅದೇ 8,400- 
46 ನಾರಾಯಣ ಎಸ್‌.ಇ ಅದೇ ಅದೇ 8,200- 
47 ಪೊನ್ನಪ್ಪ.ಎಂ.ಡಿ ಅದೇ ಅದೇ 9.050- 
48 ವೆಂಕಪ್ಪ ಸಫಲ್ಯ ಅದೇ ಅದೇ 7.080- 
49 ಮಲ್ಲಣ್ಣ ಅದೇ 5200-8200 6,350- 
50 ಜನಾರ್ಧನ ಗೌಡ.ಕೆ. ಅದೇ 4800-7275 5,800- 
51 ಪಿ.ಎಸ್‌ ಹಿರೇಮಠ್‌ ಭೂಮಾಪಕ 6250-12000 6,250- 
52 ನಾರಾಯಣ ಭಟ್‌.ಕೆ. ಗ್ರಾಮಕರಣಿಕರು 6800-13000 8,400 
53 ನಯನ ಅದೇ ಅದೇ 8,200- 
54 ಆಶಾ ಪೈ ಅದೇ 6250-12000 8,000- 
55 ಅಜಿತ್‌ ಕುಮಾರ್‌.ಜಿ. ಅದೇ 5800-10500 5,900- 
56 ಅಲ್ಲಾಭಕ್ಷ ಸೈದುಸಾಬ ಭಾಗವಾನ ಅದೇ ಅದೇ 5,900- 
57 ಅರವಿಂದ ಎಂ.ಜಿ ಅದೇ ಅದೇ 6,375- 
58 ಅಶೋಕ ಬಿ.ಮಾಡಳ್ಳಿ ಅದೇ ಅದೇ 5,900- 
59 ಆಸಿಫ್‌ ಇಕ್ಬಾಲ್‌ ಅದೇ ಅದೇ 7,450- 
60 ಆತ್ಮಾನಂದ ಬಿ.ಗೋಸಲ್‌ ಅದೇ ಅದೇ 6,800- 
61 ಭರತ್‌ ಕುಮಾರ್‌ ಬಿ.ಎಲ್‌ ಅದೇ ಅದೇ 6,000- 
62 ಚಂದ್ರಶೇಖರ್‌ ನದಾಫ್‌ ಅದೇ ಅದೇ 5,900- 
63 ದಯಾನಂದ ಅದೇ ಅದೇ 8,000- 
64 ಗಡ್ಡೆಪ್ಪ ಆವಜಿ ಅದೇ ಅದೇ 5,900- 
65 ಗಾಯತ್ರಿ ಅದೇ 5800-10500 5,900- 
66 ಹೆಚ್‌.ಆರ್‌.ಪ್ರತೀಶ್‌ ಅದೇ ಅದೇ 6,800- 
67 ಹೇಮಂತ್‌ ಕುಮಾರ್‌.ಎನ್‌ ಅದೇ ಅದೇ 5,900- 
68 ಈರಪ್ಪ ಎಂ.ಪತ್ತಾರ್‌ ಅದೇ ಅದೇ 5,800- 
69 ಈರಪ್ಪ ಎಸ್‌. ನಿಂಗವ್ವಗೋಳ್‌ ಅದೇ ಅದೇ 5,900- 
70 ಕುಮಾರಸ್ವಾಮಿ ಅದೇ ಅದೇ 6,375- 
71 ಮಲ್ಲಪ್ಪ ಪರಸಪ್ಪ ನಡಗಡ್ಡಿ ಅದೇ ಅದೇ 6,800- 
72 ಮಲ್ಲೇಶ್‌ ಜಿ.ಎಸ್‌ ಅದೇ ಅದೇ 6,500- 





































































































೧೬೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 
3 ಅಧಿಕಾರಿಗಳ ಮತ್ತು ನೌಕರರ ಹೆಸರು ಪದನಾಮ ವೇತನ ಶ್ರೇಣಿ ತರ್‌ 
ಸಂ. ನ ವೇತನ 
73 ಮಂಜುನಾಥ ಹೆಚ್‌.ಬಿ ಅದೇ ಅದೇ 6,375- 

74 ಮಂಜುನಾಥ.ಬಿ ಅದೇ ಅದೇ 5,900- 
75 ನವಾನಂದ ಅದೇ ಅದೇ 5,900- 
76 ಪಿ.ವೆಂಕಪ್ಪ ನಾಯ್ಕ ಅದೇ ಅದೇ 10,500- 
77 ಪಾವೆದಪ ಅದೇ ಅದೇ 6,800- 
78 ಪೊಡಿಯ.ಕೆ ಅದೇ ಅದೇ 10,500- 
79 ಪ್ರಹ್ಲಾದಾಚಾರಿ ಕೆ.ಬಿ ಅದೇ ಅದೇ 5,900- 
80 ಆರ್‌. ವಿಜಯ್‌ ಅದೇ ಅದೇ 6,500- 
81 ರಾಮೆ ಅದೇ ಅದೇ 6,650- 
82 ರವಿಕುಮಾರ್‌.ಹೆಚ್‌ ಅದೇ ಅದೇ 6,375- 
83 ರವಿಚ೦ದ್ರ.ಪಿ ಅದೇ ಅದೇ 5,900- 
84 ಸತೀಶ ಅದೇ ಅದೇ 6,500- 
85 ಶೀತಲ್‌ ಅದೇ ಅದೇ 5,900- 
86 ಶಿವಕುಮಾರ್‌ ಎ.ಎನ್‌ ಅದೇ ಅದೇ 6,375- 
87 ಶಿವಲಾಲ್‌ ನಾಮ್ಜೇವ್‌ ನಾಯ್ಕ ಅದೇ ಅದೇ 6.800- 
88 ಸುನಿಲ್‌ ಎಂ.ಯು ಅದೇ ಅದೇ 6,950- 
89 ಸುಶೀಲ ಎಸ್‌. ಅದೇ ಅದೇ 6,250- 
90 ಟಿ.ಪರಮೇಶ್‌ ಅದೇ ಅದೇ 6,000- 
91 ಅನಿಲ್‌ ಕುಮಾರ್‌ ಪಿ.ಸಿ. ಅದೇ ಅದೇ 6,375- 
92 ಶೇಷಾದ್ರಿ ಅದೇ ಅದೇ 

93 ಗೌತಮಿ ಅದೇ ಅದೇ 5800/- 
94 ಶ್ವೇತ ಅದೇ ಅದೇ ಅದೇ 
95 ಕೀರ್ತಿ ಅದೇ ಅದೇ ಅದೇ 
96 ಹರೀಶ ಅದೇ ಅದೇ ಅದೇ 
97 ಮಹಮ್ಮದ್‌ ಕಂ.ನಿ. 7275-13350 8000/- 























XD ಯೋಜನೆಗಳು, ಪ್ರಾಸ್ತಾವಿಕ ವೆಚ್ಚಗಳು ಮತ್ತು ಬಟವಾಡೆ ಮಾಡಿದ ವರದಿಗಳು, ವರದಿಗಳೊನ್ನೊಳಗೊಂಡಂತೆ ಪ್ರತಿ 


ಏಜೆನ್ನೊ& ಹಂಚಿಕೆ ಮಾಡಿದ 














ಆಯ ವ್ಯಯ. 
ಕ್ರ ಬಾಕಿ ಆದ್ಯರ್ಪಣೆ 
ಲೆಕ್ಕಶೀರ್ಷಿಕೆ ಬಿಡುಗಡೆಯಾದ ಹಣ ವೆಚ್ಚ 
ಸಂ ಮಾಡಿರುವುದು 
1 2235-ಅಂತ್ಯ ಸಂಸ್ಕಾರ 444,000/- 4,44,000/- 
2 2235-ಸಾಮಾಜಿಕ ಭದತೆ 20,000/- 20,000/- 
3 ಎನ್‌ಎಸ್‌ಎಪಿ 11,00,000/- 11,00,000/- 























ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ 


೧೬೬೫ 





XIV) ಇಲಾಖೆಯಲ್ಲಿ ವಿದ್ಯುನ್ಮಾನ ರೂಪಕ್ಕೆ ಪರಿವರ್ತನೆಗೊಳಿಸಿದ ಮಾಹಿತಿಗಳ ವಿವರ 


1) ಭೂಮಿ- ಪಹಣಿಗಳನ್ನು ವಿತರಿಸುವ ಕೇಂದ್ರ 


XV) ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಹೆಸರು ಹುದ್ದೆ ಅತರೆ ಮಾಹಿತಿಗಳು 














ಮಾಹಿತಿ ಹಕ್ಕು ಪಡೆಯುವ ಹಕ್ಕು ಮಾಹಿತಿ ಹಕ್ಕು ಪಡೆಯುವ ಹಕ್ಕು 
ಮಾಹಿತಿ ಹಕ್ಕು ಪಡೆಯುವ ಕಾಯ್ದೆ 
ಕ್ರ ಕಾಯ್ದೆ 2005 ರ ಸೆಕನ್‌ 5(1)ರ ಕಾಯ್ದೆ 2005 ರ ಸೆಕನ್‌ 5(2) 2 
ಇಲಾಖೆಯ ಹೆಸರು ಇ Ky (ಎ ಸ 2005 ರ ಸೆಕ್ಷನ್‌ 19(1)ರ ಪ್ರಕಾರ 
ಸಂ. ಪ್ರಕಾರ ಸಾರ್ವಜನಿಕ ಮಾಹಿತಿ ಪ್ರಕಾರ ಸಹಾಯಕ ಸಾರ್ವಜನಿಕ ಸ 
ಮೇಲ್ಮನವಿ ಪ್ರಾಧಿಕಾರಿ 
ಅಧಿಕಾರಿ ಮಾಹಿತಿ ಅಧಿಕಾರಿ 5 
1 2 3 4 5 
1 ತಾಲೂಕು ಕಛೇರಿ | ಶ್ರೀಮತಿ ಎಸ್‌.ಕುಸುಮ ಕುಮಾರಿ | ಶ್ರೀರಾಜು ಕೇಂದಸ್ಥಾನೀಯ | ಸುಂದರ ಭಟ್‌ 
ಬೆಳ್ತಂಗಡಿ ಕ.ಆ.ಸೇ,ತಹಶೀಲ್ದಾರರು, ಬೆಳ್ತಂಗಡಿ ಶಿರಸ್ನೇದಾರರು, ತಾಲೂಕು ಕಛೇರಿ, | ಉಪವಿಭಾಗಾಧಿಕಾರಿ, ಪುತ್ತೂರು 
(ಕಂದಾಯ ಬೆಳ್ತಂಗಡಿ ಉಪವಿಭಾಗ, ಪುತ್ತೂರು 
ಇಲಾಖೆ) 























XVID 4(1)(ಬಿ)(17) ನಿರ್ದಿಷ್ಟಪಡಿಸಬಹುದಾದಂತಹ ಇತರ ಮಾಹಿತಿಗಳು: 


ಕಚೇರಿಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳ ಕೌಂಟರನ್ನು ತೆರೆಯಲಾಗಿದೆ ಹಾಗೂ ಸೂಕ್ತ ಹಿಂಬರಹದ ಮೂಲಕ ಸಹ ಅರ್ಜಿದಾರರಿಗೆ 
ತಿಳಿಸಲಾಗುತ್ತದೆ. ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2000 ರಂತೆ ತಹಶೀಲ್ದಾರರ ಕಛೆರಿಯಲ್ಲಿ ಸಕ್ಷಮ ಪ್ರಾಧಿಕಾರವೆಂದು 
ಘೋಷಿಸಲ್ಪಟ್ಟಿರುವ ಕಛೇರಿ ಸಹಾಯಕರನ್ನು ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಎಂದು ಕರೆದು ನಿಯಮಾವಳಿ ರೀತ್ಯ ಕಾರ್ಯನಿರ್ವಹಿಸಲು 
ಸೂಚಿಸಲಾಗಿದೆ. ತಹಶೀಲ್ದಾರ್‌ರವರ ಕಛೇರಿಯಲ್ಲಿ ಮಾಹಿತಿ ಕೇಂದ್ರ ತೆರೆದು ಇಲಾಖೆಯಲ್ಲಿ ಆಗಲಿರುವ ಎಲ್ಲಾ ಕಾರ್ಯಗಳ ಅರ್ಜಿ ನಮೂನೆ 
ಮಂಜೂರಾತಿಗೆ ನೀಡಲಾಗುವ ಕಾಲಾವಧಿ ನಿಗಧಿ ಇತ್ಯಾದಿ ವಿಚಾರಗಳನ್ನು ಸಾರ್ವಜನಿಕರಿಗೆ ತಿಳಿಸುವಂತೆ ಕಾರ್ಯವನ್ನು ಕೈಗೊಳ್ಳಲಾಗುವುದು. 
ತಹಶೀಲ್ದಾರ್‌ರವರ ಕಛೇರಿಯಲ್ಲಿ ಆಡಳಿತ ನಿರ್ವಹಣೆ ನಿಟ್ಟಿನಲ್ಲಿ ಜಿಲ್ಲಾ ವೆಬ್‌ ಸೈಟ್‌ ಸೃಷ್ಟಿಸಲು ಮತ್ತು ಕಡತಗಳು ಕಂಪ್ಯೂಟರ್‌ ಮೂಲಕವೇ 
ನಿರ್ವಹಿಸುವಂತಹ ಯೋಜನೆಯನ್ನು ಸರ್ಕಾರದಿಂದ ಅಂಗೀಕೃತ ಪಡೆದು ನಿರ್ವಹಿಸಲಾಗುವುದು ಹಾಗೂ ತಾಲೂಕಿನ ಎಲ್ಲಾ ಕಂದಾಯ ಇಲಾಖೆ 
ನೆಮ್ಮದಿ ಕೇಂದ್ರದಲ್ಲಿ ಇಂಟರ್‌ನೆಟ್‌ ಸೌಲಬ್ಯ ಅಳವಡಿಸುವ ಸಂಬಂಧ ಸರ್ಕಾರದ ಅನುಮತಿಗಾಗಿ ಕಾಯಲಾಗುತ್ತಿದೆ. ಸಾರ್ವಜನಿಕರು ದಸ್ತಾವೇಜು 
ಪ್ರತಿಗಳನ್ನು ಆದೇಶದ ನಕಲುಗಳನ್ನು ಪಡೆಯಲು ಇಚ್ಛಿಸಿದಲ್ಲಿ ಅರ್ಜಿಯನ್ನು ಕಾರ್ಯಾಲಯದ ಸಕ್ಷಮ ಪ್ರಾಧಿಕಾರ ಆದ ಕಛೇರಿ ಸಹಾಯಕರಿಗೆ ಸಲ್ಲಿಸಿ 
ಅದಕ್ಕಾಗಿ ನಿಗಧಿಪಡಿಸಿದ ಶುಲ್ಕವನ್ನು ತುಂಬಿ 30 ದಿನಗಳ ಒಳಗಾಗಿ ನಕಲು ಪ್ರತಿಗಳನ್ನು ಪಡೆಯುವ ಸೌಲಭ್ಯವನ್ನು ಒದಗಿಸಿಕೊಡಲಾಗಿದೆ. ವಹಿಗಳಲ್ಲಿ 
ನಮೂದಿಸಿ ಸಂಬಂಧಪಟ್ಟ ವಿಷಯ ನಿರ್ವಾಹಕರಿಗೆ ಸ್ವೀಕೃತಿ ಪಡೆದು ಪತ್ರಗಳನ್ನು ನೀಡಲಾಗುವುದು ಹಾಗೂ ಸಾರ್ವಜನಿಕ ಮನವಿ ಬಗ್ಗೆ ಪ್ರತ್ಯೇಕ 
ಸ್ವೀಕೃತಿ ಪತ್ರವನ್ನು ನೀಡಲಾಗುತ್ತದೆ. 


ಕಾರ್ಯಾಲಯದ ಸಿಬ್ಬಂದಿಗಳ ಸಂಕಲನ ಕರ್ತವ್ಯ ನಿರ್ವಹಣೆಗಳು ಸಿಬ್ಬಂದಿ ಸಂಕಲನ ನೇಮಕಾತಿ/ ಶಿಸ್ತಿನ ಕ್ರಮ ಕಾರ್ಯನಿರ್ವಹಣೆ: 
ಆಡಳಿತಸಂಕಲನ: ನೈಸರ್ಗಿಕ ವಿಕೋಪ: ಭೂ ಮಂಜೂರಾತಿ: ಭೂಸ್ವಾಧೀನ: ಭೂಸುಧಾರಣೆ: ಬೇಡಿಕೆ ವಸೂಲಿ ಬಾಕಿ (ಡಿಸಿಬಿ):ವಿಫಲ ಬಾವಿ ಪರಿಹಾರ: 
ಗಣಿಗಾರಿಕೆ: ಜಮಾಬಂದಿ:ಕಾನೂನು ವಿಭಾಗ:ವಸತಿ ಯೋಜನೆ:ಪಹಣಿ ಹಕ್ಕು ದಾಖಲೆ:ಭೂಮಿ:ದೇವಸ್ಥಾನ/ವಕ್ಫ್‌: ಲೆಕ್ಕ ಪತ್ರ: ಪುರಸಭೆ:ಎಂ.ಪಿ 
ಲ್ಯಾಂಡ್‌/ಎ೦ ಎಲ್‌ ಎ ಲ್ಯಾಂಡ್‌/ಎ೦ ಎಲ್‌ ಸಿ ಲ್ಯಾಂಡ್‌:ಇನಾಂ: ಚುನಾವಣೆ: ಪಿ ಜಿಸಿ: ಮಾಹಿತಿ ಹಕ್ಕು: ಅಭಿಲೇಖಾಲಯ: ಸಂಕೀರ್ಣ: 
ರವಾನೆ: ನೆಮ್ಮದಿ ಶಾಖೆ: 


ಸ್ವೀಕೃತಿ: 


XVIID ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಸ್ವೀಕರಿಸಿದ ಅರ್ಜಿಗಳು ಮತ್ತು ವಿಲೇವಾರಿ ಮಾಡಿದ ಬಗ್ಗೆ ವಿವರಗಳು 























ವರ್ಷ ಸ್ವೀಕರಿಸಿದ ಒಟ್ಟು ಅರ್ಜಿಗಳು ವಿಲೇವಾರಿ ಮಾಡಿದ ಒಟ್ಟು ಅರ್ಜಿಗಳು ಉಳಿಕೆ ಅರ್ಜಿಗಳು 
2005-06 ದ ದ ದ 
2006-07 — — 
2007-08 48 48 ದ 
2008-09 129 129 ದ 
2009-10 216 216 ದ 
2010-11 277 277 ದ 

















೧೬೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





XIX) ಅಗತ್ಯವೆನಿಸುವ ಇತರ ಮಾಹಿತಿಗಳು 


ಕಛೇರಿಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳ ಕೌಂಟರನ್ನು ತೆರೆಯಲಾಗಿದೆ ಹಾಗೂ ಸೂಕ್ತ ಹಿಂಬರಹದ ಮೂಲಕ ಸಹ ಅರ್ಜಿದಾರರಿಗೆ 
ತಿಳಿಸಲಾಗುತ್ತಿದೆ. 


ಸಾರ್ವಜನಿಕರು ದಸ್ತಾವೇಜು ಪ್ರತಿಗಳನ್ನು ಆದೇಶದ ನಕಲುಗಳನ್ನು ಪಡೆಯಲು ಇಚ್ಛಿಸಿದಲ್ಲಿ ಅರ್ಜಿಯನ್ನು ಕಾರ್ಯಾಲಯದ ಸಕ್ಷಮ 
ಪ್ರಾಧಿಕಾರ ಆದ ಕಛೇರಿ ಸಹಾಯಕರಿಗೆ ಸಲ್ಲಿಸಿ ಇದಕ್ಕಾಗಿ ನಿಗಧಿಪಡಿಸಿದ ಶುಲ್ಕವನ್ನು ತುಂಬಿ ಗರಿಷ್ಟ 7 ದಿನಗಳ ಒಳಗಾಗಿ ನಕಲು ಪ್ರತಿಗಳನ್ನು 
ಪಡೆಯುವ ಸೌಲಭ್ಯವನ್ನು ಒದಗಿಸಿಕೊಡಲಾಗಿದೆ. ವಹಿಗಳಲ್ಲಿ ನಮೂದಿಸಿ ಸಂಬಂಧಪಟ್ಟ ವಿಷಯ ನಿರ್ವಾಹಕರಿಗೆ ಸ್ವೀಕೃತಿ ಪಡೆದು ಪತ್ರಗಳನ್ನು 
ನೀಡಲಾಗುವುದು. ಹಾಗೂ ಸಾರ್ವಜನಿಕ ಮನವಿ ಬಗ್ಗೆ ಪ್ರತ್ಯೇಕ ಸ್ವೀಕೃತಿ ಪತ್ರವನ್ನು ನೀಡಲಾಗುತ್ತದೆ. 


ಶಿರಸ್ತೇದಾರರು: ತಹಶೀಲ್ದಾರರ ಕಛೇರಿಯಲ್ಲಿ ಸಿಬ್ಬಂದಿ ಮತ್ತು ಲೆಕ್ಕಪತ್ರ/ ಚುನಾವಣೆ/ ಕಂದಾಯ/ ಕಾನೂನು ಮತ್ತು ಶಿಷ್ಟಾಚಾರ]ಸ್ವೀಕೃತಿ 
ಮತ್ತು ರವಾನೆ ಶಾಖೆಗಳಿಗೆ ಶಿರಸ್ತೇದಾರರು ಇರುತ್ತಾರೆ. ಅವರಿಗೆ ವಹಿಸಲಾದ ಶಾಖೆಯ ಮೇಲ್ವಿಚಾರಣೆ ಮಾಡುತ್ತಾರೆ. ಇವರುಗಳು ಕಛೇರಿಯ 
ಅಧಿಕಾರಿಗಳವರಿಗೆ ಅಧೀನ ಸಿಬ್ಬಂದಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. 


ನೈಸರ್ಗಿಕ ವಿಕೋಪ: ಈ ಶಾಖೆಯಲ್ಲಿ ಪ್ರಾಕೃತಿಕವಾಗಿ ಉಂಟಾಗುವ ಬರ ಮತ್ತು ಅತಿವೃಷ್ಟಿ ಸಂಭವಿಸಿದಾಗ, ತುರ್ತು ರಕ್ಷಾತ್ಮಕ ಕ್ರಮಗಳನ್ನು 
ಜರುಗಿಸಲಾಗುವುದು... ಅತಿವೃಷ್ಟಿ ಆದಾಗ ತುರ್ತು ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ನಷ್ಟ ಸಂಭವಿಸಿದವರಿಗೆ ಪರಿಹಾರ ಸೌಲಭ್ಯ ಒದಗಿಸುವುದು. 
ಆಕಸ್ಮಿಕ ಬೆಂಕಿ ಅಥವಾ ಭೂಕಂಪ ಮತ್ತು ಅಪಘಾತಗಳು ಹಾಗೂ ಸಿಡಿಲು ಬಡಿದು ಮೃತಪಟ್ಟಿರುವವರ ಕುಟುಂಬಗಳಿಗೆ ಪರಿಹಾರ ನೀಡಲಾಗುವುದು. 


ಬೇಡಿಕೆ ವಸೂಲಿ ಬಾಕಿ(ಡಿ.ಸಿ.ಬಿ): ಕೃಷಿ ಜಮೀನುಗಳ ಹಿಡುವಳಿಗಳ ಮೇಲೆ ನಿಗಧಿಪಡಿಸಿದ ಕಂದಾಯ ನೀರಾವರಿ ಕರ ಮತ್ತು ಇತರೆ 
ಕಂದಾಯ ಬೇಡಿಕೆ ಪಟ್ಟ ತಯಾರಿಸುವುದು. ವಸೂಲಿ ಮತ್ತು ಬಾಕಿಗಳ ನಿರ್ವಹಣೆ ಕೈಗೊಳ್ಳುವುದು. ಸರ್ಕಾರದ ಇತರೆ ಇಲಾಖೆಗಳಿಂದ ವಸೂಲಿ 
ಮಾಡದೆ ಇರುವ ತೆರಿಗೆಗಳ ಬಾಕಿಗಳು ಮತ್ತು ಸಾಲಗಳನ್ನು ಬಾಕಿ ಇರುವ ಮೊತ್ತವನ್ನು ಭೂ ಕಂದಾಯ ಬಾಕಿ ಎಂದು ಪರಿವರ್ತಿಸಿ ವಸೂಲಿ ಕ್ರಮ 
ಜರುಗಿಸುವುದು. 


ಗಣಿಗಾರಿಕೆ: ಸರ್ಕಾರದ ಕೃಷಿಯೇತರ ಹಾಗೂ ಬೇರೆ ಜಮೀನುಗಳಲ್ಲಿ ನಡೆಯುವ ಗಣಿಗಾರಿಕೆಗೆ ಅನುಮತಿ ನೀಡುವ ಬಗ್ಗೆ ಗಣಿ ಮತ್ತು ಭೂ 
ವಿಜ್ಞಾನ ಇಲಾಖೆಗೆ ಅಬಿಪ್ರಾಯ ಸಲ್ಲಿಸುವುದು. 


ಜಮಾಬಂದಿ: ಎಲ್ಲಾ ಕಂದಾಯ ಗ್ರಾಮಗಳ ಜಮೀನುಗಳಿಗೆ ಸಂಬಂಧಿಸಿದಂತೆ ವಾರ್ಷಿಕ ಕಂದಾಯ ನಿಗದಿ ವಸೂಲಾತಿ ಮತ್ತು ಬಾಕಿ 
ವಿವರಗಳನ್ನೊಳಗೊಂಡಂತೆ ವಾರ್ಷಿಕ ಜಮಾಬಂದಿ, ತಾಲೂಕು ಮನ್ನಾ ಮಾಡಲಾಗಿರುವ ಮತ್ತು ಸರ್ಕಾರಿ ಜಮೀನುಗಳ ವಿವರಗಳನ್ನೊಳಗೊಂಡಂತೆ 
ವಾರ್ಷಿಕ ಜಮಾಬಂದಿ, ತಾಲೂಕು ಹುಜೂರು ಲೆಕ್ಕವನ್ನು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಅವರಿಂದ ನಿಯೋಜಿಸಲ್ಪಟ್ಟ ಅಧಿಕಾರಿಗಳು ಜಮಾಬಂದಿ 
ಕಾರ್ಯವನ್ನು ನಿರ್ವಹಿಸಲಾಗುತ್ತಿದೆ. 


ಕಾನೂನು ವಿಭಾಗ: ತಾಲೂಕು ವ್ಯಾಪ್ತಿಯಲ್ಲಿ ತಹಶೀಲ್ದಾರರು ತಾಲೂಕು ದಂಡಾಧಿಕಾರಿಗಳಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರ ಕಾರ್ಯ 
ನಿರ್ವಹಣೆ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಪಾಲನೆ ಮತ್ತು ಯಾರಾದರೂ ಗಣ್ಯ ವ್ಯಕ್ತಿಗಳು ಬಂದಲ್ಲಿ ಅವರಿಗೆ ಬಂದೋಬಸ್ತು ಅನುಕೂಲತೆ ನೀಡಿ 
ವಾಹನವನ್ನು ಒದಗಿಸುವುದು. 


ವಸತಿ ಯೋಜನೆ: ಸರ್ಕಾರದ ವಸತಿ ಯೋಜನೆ, ಆಶ್ರಯ ಯೋಜನೆಯಡಿ ನಗರ ಪ್ರದೇಶದಲ್ಲಿ ವಸತಿ ಹೀನರಿಗೆ ಮತ್ತು ಅವರಿಗೆ ವಸತಿ 
ನಿರ್ಮಾಣಗಳನ್ನು ಮಾಡುವುದು.ನಗರ/ಗಾಮಂತರ ಪ್ರದೇಶದ ನಿವೇಶನಗಳಿಗಾಗಿ ಭೂಮಿಯನ್ನು ಭೂಸ್ವಾಧೀನ ಮೂಲಕವಾಗಲೀ ಹಾಗೂ ಮಂಜೂರಾತಿ 
ಮೂಲಕವಾಗಲೀ ಪಡೆಯಲು ಕ್ರಮ ಜರುಗಿಸಲಾಗುತ್ತದೆ. 


ದೇವಸ್ಥಾನ/ವಕ್ಸ್‌: ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಆಡಳಿತ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ದೇವಸ್ಥಾನಗಳ ಕಾರ್ಯ ನಿರ್ವಹಣೆ ಮತ್ತು 
ಟ್ರಸ್ಟ್‌ ನೆಮಕಾತಿ ಮಾಡುವುದು ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ದೇವಸ್ಥಾನಗಳ ಜಾತ್ರೆ ಉತ್ಸವಗಳನ್ನು ನಡೆಸುವುದು. ಆರಾಧನಾ ಸಾಮಾನ್ಯ ಯೋಜನೆ 
ಅಡಿಯಲ್ಲಿ ದೇವಸ್ಥಾನಗಳಜೀರ್ಣೋದ್ಧಾರ ಸಂಬಂಧ ಅನುದಾನ ಮಂಜೂರು ಮಾಡುವುದು. ಅದಕ್ಕೆ ಹಣ ಬಳಕೆ ಪ್ರಮಾಣ ಪತ್ರಗಳನ್ನು ಪಡೆದು 
ಸರ್ಕಾರಕ್ಕೆ ಸಲ್ಲಿಸುವುದು ಹಾಗೂ ಅಭಿವೃದ್ದಿ ಕಾಮಗಾರಿಗಳ ನಿರ್ವಹಣೆ, ತಸ್ಮೀಕು ಭತ್ಯೆ ವರ್ಷಾಶನಗಳ ಮಂಜೂರಿ ಮಾಡಲಾಗುತ್ತಿದೆ. 


ಚುನಾವಣೆ: ಕೇಂದ್ರ ಚುನಾವಣೆ ಅಯೋಗದಿಂದ ನಿಗಧಿಪಡಿಸಿದ ಲೋಕಸಭೆ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆ ಹಾಗೂ ರಾಜ್ಯ 
ಸರ್ಕಾರದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಾದ ಜಿಲ್ಲಾ/ತಾಲೂಕು/ಗ್ರಾಮ ಪಂಚಾಯಿತಿಗಳು ಹಾಗೂ ನಗರಸಭೆ/ಪುರಸಭೆ/ಪಟ್ಟಣ ಪಂಚಾಯ್ತಿಗಳ 
ಚುನಾವಣೆ ಕಾರ್ಯಸೂಚಿ ಪ್ರಕಾರ ಚುನಾವಣೆ ಕಾರ್ಯಕ್ರಮಗಳನ್ನು ರೂಪಿಸುವುದು, ಚುನಾವಣೆಗೆ ಸಂಬಂಧಿಸಿದ ವ್ಯವಹಾರಗಳ ನಿರ್ವಹಣೆ ಮತ್ತು 
ಮತದಾರರಿಗೆ ಮತದಾರರ ಗುರುತಿನ ಚೀಟಿ ನೀಡುವುದು ಹಾಗೂ ಮತದಾರರ ಪಟ್ಟಿಗಳ ನಿರ್ವಹಣೆ. 


ಸಿಎಂಪಿ: ಕಛೇರಿಯಲ್ಲಿ ಸಾರ್ವಜನಿಕರ ಕುಂದು ಕೊರತೆಗಳ ಬಗ್ಗೆ ಒಂದು ಸೆಲ್‌ ತೆರೆಯಲಾಗಿದ್ದು ಈ ವಿಷಯದಲ್ಲಿ ಸ್ವೀಕೃತವಾದ 
ಅರ್ಜಿಗಳನ್ನು ಪರಿಶೀಲಿಸಿ ಸಂಬಂಧಿಸಿದ ಅದಿಕಾರಿಗಳಿಗೆ ಅರ್ಜಿಗಳನ್ನು ಕಳುಹಿಸಿ ಅದನ್ನು ವಿಚಾರಣೆ ಮಾಡಿಸಿ ವರದಿ ಪಡೆದು ಅರ್ಜಿದಾರರಿಗೆ ಸೂಕ್ತ 
ಹಿಂಬರಹ ನೀಡುವುದು ಮತ್ತು ಸರರ್ಕಾರಕ್ಕೆ ಮಾಹಿತಿ ಸಲ್ಲಿಸುವುದು. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೬೭ 





ಸಭೆ ಮತ್ತು ರಾಷ್ಟೀಯ ಹಬ್ಬಗಳು: ತಾಲೂಕಿನಲ್ಲಿ ನಡೆಯುವ ಉತ್ಸವ, ರಾಷ್ಟೀಯ ಹಬ್ಬಗಳು, ತಾಲೂಕು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ 
ಜರುಗುವ ಸಭೆ ಸಮಾರಂಭಗಳನ್ನು ನಿರ್ವಹಣೆ ಮಾಡುವುದು, ಅಧಿಕಾರಿಗಳ ಮಾಸಿಕ ಸಭೆ ಇತರ ಶಿಷ್ಟಾಚಾರಗಳ ಸಭೆ ನಿರ್ವಹಣೆ. 


ಅಭಿಲೇಖಾಲಯ: ಕಾರ್ಯಾಲಯದ ಪ್ರತಿಯೊಂದು ಶಾಖೆಯಿಂದ ನಿರ್ವಹಣೆಗಾಗಿ ಕಛೇರಿ ಸಹಕಾರದಿಂದ ಬೇರೆ ಬೇರೆ ಬಾಕಿಯ ವಿಲೇಗಳ 
ಬೇರೆ ಬೇರೆ ವರ್ಗಗಳ ಕಾಗದ ಪತ್ರಗಳ ವ್ಯವಹಾರವನ್ನು ಎಷ್ಟು ಕಾಲ ಕಾಯ್ದಿರಿಸಬೇಕೆಂಬುದನ್ನು ತಿಳಿದು ಈ ಕೆಳ ಕಾಣಿಸಿದ ಪ್ರಕಾರ ವಿಭಜನೆ 
ಮಾಡಲಾಗುವುದು ಹಾಗೂ ಶ್ರೇಣಿವಾರು ಹೊಂದಿಸಿ ಇಡಲಾಗುವುದು. 

















ಡಿಸ್‌ ಅನಿರ್ಧಿಷ್ಟ 
ಡಿಸ್‌ 30 ವರ್ಷಗಳು 
ಸಿ 10 ವರ್ಷಗಳು 
5 ವರ್ಷಗಳು 

1 ವರ್ಷ 














ಮೇಲೆ ಕಾಣಿಸಿದ ವಿಲೇವಾರಿಗಳ ಅವಧಿ ಮುಗಿದ ನಂತರ ಕಛೇರಿಯ ಮುಖ್ಯಸ್ಥರ ಆದೇಶವನ್ನು ಪಡೆದು ಎ ಮತ್ತು ಬಿ ಡಿಸ್‌ ಗಳಲ್ಲಿನ 
ಕಡತಗಳನ್ನು ಹೊರತುಪಡಿಸಿ ನಾಶಗೊಳಿಸಲಾಗುವುದು. 


ಸಾಮಾಜಿಕ ಭದ್ರತಾ ಯೋಜನೆ: ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಬರುವ ಫಲಾನುಭವಿಗಳಿಗೆ ಅನುದಾನ ಬಿಡುಗಡೆ, ಸ್ವಾತಂತ್ರ್ಯ 
ಯೋಧರಿಗೆ ಕೇಂದ್ರ ಮತ್ತು ರಾಜ್ಯ ಗೌರವಧನ ಮಂಜೂರಿ, ವೃದ್ಧಾಪ್ಯ ವೇತನ, ಅ೦ಗವಿಕಲ ವೇತನ, ಸಂಧ್ಯಾ ಸುರಕ್ಷಾ , ಅಂತ್ಯ ಸಂಸ್ಕಾರ, ರಾಷ್ಟ್ರೀಯ 
ಕುಟುಂಬ ಸಹಾಯಧನ, ವಿಧವಾ ವೇತನ ಹಾಗೂ ಬುದ್ಧಿ ಮಾಂಧ್ಯ ವೇತನದಾರರಿಗೆ ಮಾಸಾಶನ ನಿರ್ವಹಣೆ ಮಾಡುತ್ತಿದ್ದು ಸರ್ಕಾರಕ್ಕೆ ಸೂಕ್ತ 
ಪರಿಶೀಲನಾ ಪ್ರಸ್ತಾವನೆಗಳನ್ನು ಸಲ್ಲಿಸಿ ಗೌರವಧನವನ್ನು ಜಾರಿಗೊಳಿಸುವಲ್ಲಿ ಕ್ರಮ ಜರುಗಿಸಲಾಗುತ್ತಿದೆ ಹಾಗೂ ಜಾತಿ ಮತ್ತು ಆದಾಯ ದೃಢೀಕರಣ 
ಪತ್ರಗಳು ಮಾಸಾಶನಗಳ ಮಂಜೂರಾತಿ ಆದೇಶಗಳನ್ನು ನೆಮ್ಮದಿ ಕೇಂದ್ರಗಳ ಮೂಲಕ ವಿತರಣೆ ಮಾಡಲಾಗುತ್ತಿದೆ. ಸರಳ ಸಾಮೂಹಿಕ ವಿವಾಹಗಳನ್ನು 
ಉತ್ತೇಜಿಸಲು ಆದರ್ಶವಿವಾಹ ಯೋಜನೆಯನ್ನು ತಹಶೀಲ್ದಾರರ ಮೂಲಕ ಜ್ಯಾರಿಗೊಳಿಸಲಾಗುತ್ತಿದೆ. 


ಸ್ವೀಕೃತಿ: ಕಾರ್ಯಾಲಯಕ್ಕೆ ಸ್ವೀಕೃತಿಯಾಗುವ ಸರ್ಕಾರ ಅಧೀನ ಕಾರ್ಯಾಲಯದ ಮತ್ತು ಸಾರ್ವಜನಿಕರಿಂದ, ಲೋಕಸಭೆ/ವಿಧಾನಪರಿಷತ್‌ 
ಹಾಗೂ ಸ್ಥಳೀಯ ಸಂಸ್ಥೆಯ ಸದಸ್ಯರುಗಳಿಂದ ಸ್ವೀಕೃತಿಯಾದ ಫ್ಯಾಕ್ಟ್‌ , ತಂತಿ ಸಂದೇಶ, ಸುತ್ತೋಲೆ, ಸಾಮಾನ್ಯ ಅರ್ಜಿಗಳನ್ನು ಸಾಮಾನ್ಯ ಪುಸ್ತಕದಲ್ಲಿ 
ಮತ್ತು ಇತರ ಪುಸ್ತಕಗಳಲ್ಲಿ ನೋಂದಣಿ ಮಾಡಿಕೊಂಡು ಆಯಾಯ ಶಾಖೆಯ ವಿಷಯ ನಿರ್ವಾಹಕರಿಗೆ ವಿತರಣೆಯನ್ನು ಮಾಡುವುದು. 

ರವಾನೆ: ಈ ಕಾರ್ಯಾಲಯದಿಂದ ಬಿಡುಗಡೆ ಆಗುವ ವ್ಯವಹಾರಗಳ ಪತ್ರಗಳು, ಆದೇಶಗಳು ಹಾಗೂ ನೋಟೀಸುಗಳನ್ನು ರವಾನೆ 
ಪುಸ್ತಕದಲ್ಲಿ ನೋಂದಣಿ ಮಾಡಿಕೊಂಡು ಸಂಬಂಧಪಟ್ಟ ಕಛೇರಿ ಹಾಗೂ ಇತರರಿಗೆ ರವಾನೆ ಮಾಡುವುದು. ಇವುಗಳನ್ನು ಕೆಲವು ಅಂಚೆ ಮೂಲಕ 
ಹಾಗೂ ಕೆಲವು ಸ್ಥಳೀಯವಾಗಿ ಜಾರಿ ಮಾಡುವ ಪತ್ರಗಳನ್ನು ಪ್ರತ್ಯೇಕ ವಹಿಯಲ್ಲಿ ನೋಂದಾಯಿಸಿ ರವಾನೆ ಮಾಡುವುದು ಹಾಗೂ ಅಂಚೆ ಚೀಟಿಗಳ 
ಲೆಕ್ಕವನ್ನು ಸಹ ಇಡಲಾಗುವುದು. 


ತಹಶೀಲ್ದಾರರು, 
ಪಿ.ಆರ್‌. 124 ಬೆಳ್ತಂಗಡಿ. 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ 


ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ:MAG(2),CR.88 2011-12, CNo.7603/11.12, ದಿನಾಂಕ 03-1-2012. 


ವಿಷಯ; ಶಿವಮೊಗ್ಗ ಜಿಲ್ಲೆ, ಹೊಸನಗರ ತಾಲ್ಲೂಕು, ಬಾಳೆಬರೆ ಘಾಟ್‌ (ತೀರ್ಥಹಳ್ಳಿಕುಂದಾಪುರ ರಾಜ್ಯಹೆದ್ದಾರಿ 52) ರಸ್ತೆ ಕಾಮಗಾರಿ 
ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಪರ್ಯಾಯ ರಸ್ತೆ ಸಂಚಾರ ಕಲ್ಪಿಸುವ ಕುರಿತು; 


2. ಸಹಾಯಕ ಕಾರ್ಯಪಾಲಕ ಅಭಿಯಂತರು ಲೋಕೋಪಯೋಗಿ ಇಲಾಖೆ ಹೊಸನಗರ ಇವರ ಪತ್ರದ ದಿನಾಂಕ 3-1-2012 


ಳ್ಳಿ ಕುಂದಾಪುರ ರಾಜ್ಯಹೆದ್ದಾರಿ 52) ರಸ್ತೆ ಕಾಮಗಾರಿ ನಡೆಯುತ್ತಿರುವ 


o 
(00 


L 


ಉಲ್ಲೇಖ (2)ರ ರೀತ್ಯ ಸಹಾಯಕ ಕಾರ್ಯಪಾಲಕ ಅಭಿಯಂತರು ಲೋಕೋಪಯೋಗಿ ಇಲಾಖೆ ಹೊಸನಗರ ಇವರು ಸಾರ್ವಜನಿಕರಿಗೆ ವಾಹನ ಸಂಚಾರ 


ಲ್ಲಿಸುವ ದೃಷ್ಟಿಯಿಂದ ಅಧಿಸೂಚನೆಯ ಕ್ರಮ ಸಂಖ್ಯೆ 2ನ್ನು ಭಾಗಶಃ ಮಾರ್ಪಡಿಸಿ ಹಾಗೂ ಘನ ವಾಹನಗಳು ಸಂಚರಿಸುವ ಮಾರ್ಗವನ್ನು ಸಹ ಸೇರ್ಪಡೆ 


೧೬೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





ಹಿ ವ [5] ನಗೆಗೆ ಹೇ 7 iy ಮ ಸಿ ೨ ಂ ಫಿ £8) ಣ್‌ ಫಿ Me ಇಡ ೧ನೆ ಡ್ಯ ತ. ಲ್ಪ ಧ್ಯ ಕ ಇಡ ೧ 
ಮಾಡಲು ಕೋರಿರುತ್ತಾರೆ, ಈ ಮೇರೆಗೆ ಕೆಳಕಂಡ ಅನುಸೂಚಿಯಲ್ಲಿ ಕಾಣಿಸಿದಂತೆ ಉಲ್ಲೇಖ (1)ರ ಅಧಿಸೂಚನೆಯ ಕ್ರಮಸಂಖ್ಯೆ2ನ್ನು ಮಾರ್ಪಡಿಸಿ ಮತ್ತು ಕ್ರಮಸಂಖ್ಯೆ 


4ನ್ನು ಸೇರ್ಪಡೆಗೊಳಿಸಿ, ಆದೇಶ ಹೊಡಡಿಸಿದೆ. 
ಅನುಸೂಚಿ 


1. ಶಿವಮೊಗ್ಗದಿಂದ ತೀರ್ಥಹಳ್ಳಿ ಮುಖಾಂತರ ಕುಂದಾಪುರಕ್ಕೆ ಹೊಗುವ ಪ್ಯಾಸೆಂಜರ್‌ ವಾಹನಗಳು ತೀರ್ಥಹಳ್ಳಿ-ಕೊಂಡ್ಲೂರು, ಮಾಸ್ತಿಕಟ್ಟೆ, ನಗರ 
ನಿಟ್ಟೂರು-ನಾಗೋಡಿಕೊಲ್ಲೂರು ಮುಖಾಂತರ ಎಂಬುದರ ಬದಲಿಗೆ ತೀರ್ಥಹಳ್ಳಿ - ಕೈಮರ, ಕೌರಿಬೈಲು - ಯಡೂರು - ಮಾಸ್ತಿಕಟ್ಟೆ - 


ನಗರ - ನಿಟ್ಟೂರು - ನಾಗೋಡಿ ಕೋಲ್ಲೂರು ಮುಖಾಂತರ ಕುಂದಾಪುರ ತಲಪುವುದು 


ಸಂಚರಿಸುವುದು 
ವಿ 
ಣ್ಯ ಧ್ರ ಮ ೨ ಪಿ 
ಪಿ.ಆರ್‌. 02 ಜಿಲ್ಲಾ ದಂಡಾಧಿಕಾರಿ, ಶಿವಮೊಗ್ಗ ಜಿಲ್ಲೆ, 


FORM 11೦.155 
[See Rule 329] 
Members’ Voluntary winding-up 
Name of the company: Bramhappa Tavanappanavar Feeds And Agencies Private Limited (In Liquidation) 
Notice convening final meeting 


Notice is hereby given in pursuance of Section 497 that a General meeting of the members of Bramhappa Tavanappanavar Feeds 
And Agencies Private Limited (In Liquidation) will be held on 23.4.2012 at the Registered Office at Door No # 718/1, Subhas Road, 
Mandipet, Davangere 577 001 Karmataka, at 10.00 A.M, for the purpose of having an account laid before them showing the manner 
in which the winding-up has been conducted and the property of the company disposed of and of hearing any explanation that may 
be given by the liquidator and also of determining by a special resolution, the manner in which the books, accounts and documents 
of the company and of the liquidator shall be disposed of. 


Dated this 1° day of March, 2012 
SAJIP JOHN 
Advocate 

PD -30 Liquidator 


FORM 11೦.155 
[See Rule 329] 
Members’ Voluntary winding-up 
Name of the company: ArchPro Design Automation (India) Private Limited (In Liquidation) 


Notice convening final meeting 


Notice is hereby given in pursuance of Section 497 that a General meeting of the members of ArchPro Design Automation (India) 
Private Limited (In Liquidation) will be held on 21.4.2012 at the Registered Office at 4" Floor, Tower A, RMZ Infinity, No. 3 Old 
Madras Road, Benniganahallli, Bangalore - 560 016 at 10.00 A.M, for the purpose of having an account laid before them showing 
the manner in which the winding-up has been conducted and the property of the company disposed of and of hearing any 
explanation that may be given by the liquidator and also of determining by a special resolution, the manner in which the books, 
accounts and documents of the company and of the liquidator shall be disposed of. 


Dated this 1° day of March, 2012 


SAJIP JOHN 
Advocate 
PD-29 Liquidator 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೬೯ 





ಕಂದಾಯ ಇಲಾಖೆ 
ಅಧಿಸೂಚನೆ 
ಸಂ: ಕಂಇ 274 ಭೂಸ್ಟಾಬೆ 2011, ಬೆ೦ಗಳೂರು, ದಿನಾಂಕ : 31-12-2011 


ರಾಜ್ಯದಲ್ಲಿ ಪ್ರಾದೇಶಿಕ ಆಯುಕ್ತರ ಕಛೇರಿಗಳು ಅಸ್ತಿತ್ವಕ್ಕೆ ಬಂದ ಹಿನ್ನೆಲೆಯಲ್ಲಿ ಅವರುಗಳಿಗೆ ಭೂಸ್ವಾಧೀನ ಪ್ರಕರಣಗಳಲ್ಲಿ ಐತೀರ್ಪು 
ಅನುಮೋದಿಸಲು ಅಧಿಕಾರವನ್ನು ಪ್ರತ್ಯಾಯೋಜಿಸುವ ಅಗತ್ಯವನ್ನು ಮನಗಂಡು ಅಧಿಸೂಚನೆ ಸಂಖ್ಯೆ : ಕಂಇ 67 ಭೂಸ್ವಾಬೆ 2007, ದಿನಾಂಕ : 
13-12-2007ರಲ್ಲಿ ಆರ್ಥಿಕ ಅಧಿಕಾರವನ್ನು ನೀಡಲಾಗಿರುತ್ತದೆ. ತದನಂತರ ಆರ್ಥಿಕ ಅಧಿಕಾರವನ್ನು ಪುನರ್‌ ವಿಮರ್ಶಿಸಿ ಅಧಿಸೂಚನೆ ಸಂಖ್ಯೆ : ಕಂಇ 
35 ಭೂಸ್ವಾಬೆ 2008 ದಿನಾಂಕ : 28-4-2008 ರಲ್ಲಿ ಪ್ರಾದೇಶಿಕ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳು ಹಾಗೂ ವಿಶೇಷ ಜಿಲ್ಲಾಧಿಕಾರಿಗಳು, ಕೃಷ್ಣಾ 
ಮೇಲ್ಪಂಡೆ ಯೋಜನೆ, ಬಾಗಲಕೋಟೆ ಮತ್ತು ವಿಶೇಷ ಜಿಲ್ಲಾಧಿಕಾರಿ, ಬೃಹತ್‌ ನೀರಾವರಿ ಯೋಜನೆಗಳು, ಬೆಳಗಾಂ ಇವರುಗಳಿಗೆ ಆರ್ಥಿಕ 
ಅಧಿಕಾರವನ್ನು ಪರಿಷ್ಕರಿಸಲಾಗಿದೆ. ಅಧಿಸೂಚನೆ ಸಂಖ್ಯೆ : ಕಂಇ 35 ಭೂಸ್ವಾಬೆ 2008 ದಿನಾಂಕ : 30-10-2008ರಲ್ಲಿ ಪ್ರಾದೇಶಿಕ ಆಯುಕ್ತರಿಗೆ ಪುನಃ 
ಹೆಚ್ಚಿನ ಆರ್ಥಿಕ ಅಧಿಕಾರವನ್ನು ನಿಗದಿಪಡಿಸಲಾಗಿದೆ. ಅಧಿಸೂಚನೆ ಸಂಖ್ಯೆ : ಕಂಇ 76 ಭೂಸ್ವಾಬೆ 2009 ದಿನಾಂಕ : 10-8-2009ರಲ್ಲಿ ಭೂಸ್ವಾಧೀನ 
ಕಾಯ್ದೆ 1894 ರ ಕಲಂ 11ರಡಿ ಐತೀರ್ಪು ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡಲು ಪ್ರಾದೇಶಿಕ ಆಯುಕ್ತರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಪುನಃ ಹೆಚ್ಚಿನ 
ಆರ್ಥಿಕ ಅಧಿಕಾರವನ್ನು ನಿಗದಿಪಡಿಸಿ ಆದೇಶಿಸಲಾಗಿದೆ. 


ಜಿಲ್ಲಾಧಿಕಾರಿಗಳು ಮತ್ತು ವಿಶೇಷ ಜಿಲ್ಲಾಧಿಕಾರಿಗಳು, ಕೃಷ್ಣಾ ಮೇಲ್ದಂಡೆ ಯೋಜನೆ, ಬಾಗಲಕೋಟೆ ಮತ್ತು ವಿಶೇಷ ಜಿಲ್ಲಾಧಿಕಾರಿ, ಬೃಹತ್‌ 
ನೀರಾವರಿ ಯೋಜನೆಗಳು, ಬೆಳಗಾ೦ ಇವರುಗಳಿಗೆ ಸಾಮಾನ್ಯ ಐತೀರ್ಪು ಪ್ರಸ್ತಾವನೆ ಅನುಮೋದಿಸಲು ಇನ್ನೂ ಹೆಚ್ಚಿನ ಆರ್ಥಿಕ ಅಧಿಕಾರ ನೀಡುವ 
ಅಗತ್ಯತೆಯನ್ನು ಮನಗಂಡು ಸರ್ಕಾರವು ದಿನಾಂಕ : 28-4-2008 ಮತ್ತು 10-8-2009ರ ಅಧಿಸೂಚನೆಯಲ್ಲಿ ನಿಗದಿಪಡಿಸಿರುವ ಆರ್ಥಿಕ 
ಅಧಿಕಾರವನ್ನು ಪುನರ್‌ ಪರಿಶೀಲಿಸಿ ಜಿಲ್ಲಾಧಿಕಾರಿಗಳು ಮತ್ತು ವಿಶೇಷ ಜಿಲ್ಲಾಧಿಕಾರಿಗಳು, ಕೃಷ್ಣಾ ಮೇಲ್ದಂಡೆ ಯೋಜನೆ, ಬಾಗಲಕೋಟೆ ಮತ್ತು ವಿಶೇಷ 
ಜಿಲ್ಲಾಧಿಕಾರಿ, ಬೃಹತ್‌ ನೀರಾವರಿ ಯೋಜನೆಗಳು, ಬೆಳಗಾಂ ಇವರುಗಳಿಗೆ ಸಂಬಂಧಿಸಿದಂತೆ ಮಾತ್ರ ಈ ಕೆಳಕಂಡಂತೆ ಪರಿಷ್ಕರಿಸಿ ಆದೇಶಿಸಿದೆ. 














ಕ್ರಮ ಪದನಾಮ ಅಧಿಕಾರಿಗಳ ಕಾರ್ಯವ್ಯಾಪ್ತಿಗೆ ಒಳಪಡುವ ಜಿಲ್ಲೆಗಳು ಮತ್ತು ಐತೀರ್ಪಿನ ಮೊತ್ತ 
ಸಂಖ್ಯೆ. 
1. ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಅವರ ವ್ಯಾಪ್ತಿಯಲ್ಲಿನ ಜಿಲ್ಲೆಯಲ್ಲಿ ಭೂಸ್ವಾಧೀನ ಪ್ರಕರಣಗಳಲ್ಲಿ ರೂ. 2.00 ಕೋಟಿ 
ಮಿತಿಯವರೆಗಿನ ಎಲ್ಲಾ ಐತೀರ್ಪು ಅನುಮೋದಿಸುವ ಅಧಿಕಾರ 
2 ವಿಶೇಷ ಜಿಲ್ಲಾಧಿಕಾರಿಗಳು, ಕೃಷ್ಣಾ ಮೇಲ್ದಂಡೆ | ಅವರ ವ್ಯಾಪ್ತಿಯಲ್ಲಿನ ಜಿಲ್ಲೆಯಲ್ಲಿ ಭೂಸ್ವಾಧೀನ ಪ್ರಕರಣಗಳಲ್ಲಿ ರೂ. 100 ಕೋಟಿ 
ಯೋಜನೆ, ಬಾಗಲಕೋಟೆ ಮತ್ತು ವಿಶೇಷ | ಮಿತಿಯವರೆಗಿನ ಎಲ್ಲಾ ಐತೀರ್ಪು ಅನುಮೋದಿಸುವ ಅಧಿಕಾರ. 
ಜಿಲ್ಲಾಧಿಕಾರಿ, ಬೃಹತ್‌ ನೀರಾವರಿ 








ಯೋಜನೆಗಳು, ಬೆಳಗಾಂ 





ಉಳಿದಂತೆ ಇತರೆ ಅಧಿಕಾರಿಗಳಿಗೆ ನೀಡಿರುವ ಅಧಿಕಾರ ಪ್ರತ್ಯಾಯೋಜನೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. ನಂ. 141 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-2). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂ: ಆರ್‌ಡಿ 256 ಎಲ್‌ಜಿಬಿ 2010, ಬೆ೦ಗಳೂರು, ದಿನಾಂಕ : 19-1-2012. 
ನಮೂನೆ 29 
68ನೇ ಪ್ರಕರಣದ (5)ನೇ ಉಪ-ಪ್ರಕರಣದ ಮೇರೆಗಿನ ಘೋಷಣೆ-ನಿಯಮ 96 


ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (5)ನೇ ಉಪ-ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸದರಿ ಪ್ರಕರಣದ (1ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ 4-5-2006ರ ದಿನಾಂಕದ 94(ಸಿ)1/2005-06 ಕ್ರಮ ಸಂಖ್ಯೆಯ 
ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಖರಾಬು ಜಮೀನು ಸಾರ್ವಜನಿಕರ 





೧೬೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲೆಗಳನ್ನು ಮತ್ತು ಬೆಂಗಳೂರು ಜಿಲ್ಲಾಧಿಕಾರಿಗಳ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ 
ತರುವಾಯ, ಖರಾಬು ಜಮೀನಿನ ಮೇಲಣ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕುದೆಂದು ಈ ಮೂಲಕ ಘೋಷಿಸಿದೆ. 

















ಅನುಸೂಚಿ 
ಜಮೀನು ಇರುವ ಗ್ರಾಮ ಕಡತನಮಲೆ 
ತಾಲ್ಲೂಕು ಬೆ೦ಗಳೂರು ಉತ್ತರ (ಅಪರ) 
ಜಿಲ್ಲೆ ಬೆ೦ಗಳೂರು 
ಸದರಿ ಭಾಗದ ವರ್ಣನೆ ಖರಾಬು, ಸ.ನಂ. 46 
ಮೇರೆಗಳು ಪೂರ್ವಕ್ಕೆ : ಸ.ನಂ. 50, 48, 47ರ ಜಮೀನು 
ಪಶ್ಚಿಮಕ್ಕೆ : ರಸ್ತೆ 
ಉತ್ತರಕ್ಕೆ : ಸ.ನಂ. 58ರ ಜಮೀನು 
ದಕ್ಷಿಣಕ್ಕೆ : ಸ.ನಂ. 44, 45ರ ಜಮೀನು 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಕೆ. ರಾಮಸ್ವಾಮಿ 
ಪಿ.ಆರ್‌. ನಂ. 171 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ.ಮಂ). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂ: ಕಂಇ 03 ಭೂಸ್ವಾಚಿ 2010, ಬೆ೦ಗಳೂರು, ದಿನಾಂಕ : 24-1-2012 


1. ಕಡೂರು-ಚಿಕ್ಕಮಗಳೂರು, ರೈಲ್ವೆ ಬ್ರಾಡ್‌ಗೇಜ್‌ ಮಾರ್ಗ ನಿರ್ಮಾಣಕ್ಕಾಗಿ, ಕಡೂರು ಗ್ರಾಮದ ಸರ್ವೆ ನಂ. 154 ಮತ್ತು ಇತರೆ 
ಸರ್ವೆ ನಂಬರುಗಳಲ್ಲಿ 2 ಎಕರೆ 39 1/4 ಗುಂಟೆ ಮತ್ತು 67,297 ಚದರ ಅಡಿಗಳ ಜಮೀನನ್ನು ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳು ಅಧಿಸೂಚನೆ ಸಂಖ್ಯೆ; 
ಎಲ್‌ಎಕ್ಕೂ.ಸಿಆರ್‌.03/07-08, ದಿನಾಂಕ : 3-1-2008ರಲ್ಲಿ ಭೂಸ್ವಾಧೀನ ಕಾಯ್ದೆ ಕಲಂ 4(1)ರಡಿಯಲ್ಲಿ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಕ 


ಕಂಇ 2.ಭೂಸ್ವಾಚಿ 2008, ದಿನಾಂಕ : 10-1-2008ರಲ್ಲಿ ಭೂಸ್ವಾಧೀನ ಕಾಯ್ದೆ 6(1)ರಡಿಯಲ್ಲಿ ಅಧಿಸೂಚನೆಗಳನ್ನು ಹೊರಡಿಸಿ, 
ಭೂಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. 
2. ಭೂ ಪರಿಹಾರದ ಬಾಬ್ತು ಸರ್ಕಾರದಿಂದ ಅನುಮೋದಿಸಲಾದ ಐತೀರ್ಪು ಮೊಬಲಗು ರೂ. 6,37,13,930-00ರ ಪೈಕಿ ರೈಲ್ವೆ 


ಇಲಾಖೆಯು ಈ ಹಿಂದೆ ಠೇವಣಿಸಿರುವ ರೂ. 99 ಲಕ್ಷಗಳನ್ನು ಹೊರತುಪಡಿಸಿ, ಉಳಿದ ಮೊಬಲಗು ರೂ. 5,38,13,930-00ಗಳನ್ನು ಠೇವಣಿ 
ಮಾಡಿರುವುದಿಲ್ಲ. ಅಲ್ಲದೆ ರೈಲ್ವೆ ಇಲಾಖೆಯು ಈ ಜಮೀನು ಅಗತ್ಯವಿರುವುದಿಲ್ಲವೆಂದು ತಿಳಿಸಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡುವಂತೆ ಕೋರಿರುತ್ತದೆ. 


3. ಭೂ ಮಾಲೀಕರುಗಳು ರಾಜ್ಯ ಉಚ್ಛ ನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿ ಸಂಖ್ಯೆ : 10930/2011 ನ್ನು ಸಲ್ಲಿಸಿ, ಸ್ವಾಧೀನತೆಗೊಂಡ 
ಜಮೀನಿಗೆ ಪರಿಹಾರ ಪಾವತಿಸುವಂತೆ ಇಲ್ಲವೆ ಭೂಸ್ವಾಧೀನ ಕೈಬಿಡುವಂತೆ ನಿರ್ದೇಶನ ಕೋರಿದ್ದರು, ಮಾನ್ಯ ಉಚ್ಛ ನ್ಯಾಯಾಲಯವು ದಿನಾಂಕ : 
14-7-2011 ರಂದು ಆದೇಶ ನೀಡಿ ರೈಲ್ವೆ ಇಲಾಖೆಯು ಕಡೂರು ಚಿಕ್ಕಮಗಳೂರು ಬ್ರಾಡ್‌ಗೇಜ್‌ ಮಾರ್ಗ ನಿರ್ಮಾಣಕ್ಕೆ ಪ್ರಶ್ನಿತ ಜಮೀನು 
ಅಗತ್ಯವಿಲ್ಲವೆಂದು ತಿಳಿಸಿರುವುದರಿಂದ ಭೂಸ್ವಾಧೀನ ಕೈಬಿಡುವ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿರುತ್ತದೆ. 


4. ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳು ರೈಲ್ವೆ ಇಲಾಖೆಯವರು ಕೋರಿರುವಂತೆ, ಕಡೂರು-ಚಿಕ್ಕಮಗಳೂರು ಬ್ರಾಡ್‌ಗೇಜ್‌ ರೈಲ್ವೆ 
ಮಾರ್ಗ ನಿರ್ಮಾಣಕ್ಕಾಗಿ ಕಡೂರು ಗ್ರಾಮದ ಸರ್ವೆ ನಂ. 154 ಮತ್ತು ಇತರೆ ಸರ್ವೆ ನಂಬರುಗಳ ಒಟ್ಟು 2.39 1/4 ಎಕರೆ ಮತ್ತು 67,292 ಚದರ 
ಅಡಿ ವಿಸ್ತೀರ್ಣದ ಜಮೀನನ್ನು ಭೂಸ್ವಾಧೀನದಿಂದ ಕೈಬಿಡುವ ಬಗ್ಗೆ ಹಾಗೂ ಆಡಳಿತಾತ್ಮಕ ವೆಚ್ಚ, ಪತ್ರಿಕಾ ಪ್ರಕಟಣೆಯ ವೆಚ್ಚ ಹಾಗೂ ನ್ಯಾಯಾಲಯದ 
ಆದೇಶದಂತೆ ಭರಿಸಬೇಕಾಗಿರುವ ನಷ್ಟ ಪರಿಹಾರ ಮೊತ್ತವನ್ನು ಠೇವಣಿಯಲ್ಲಿ ಕಟಾಯಿಸಿಕೊಂಡು ನಂತರ ಉಳಿದ ಮೊಬಲಗನ್ನು ರೈಲ್ವೆ ಇಲಾಖೆಗೆ 
ಹಿಂದಿರುಗಿಸಲು ಸರ್ಕಾರದ ಆದೇಶ ಕೋರಿರುತ್ತಾರೆ. 


5. ಮೇಲೆ ವಿವರಿಸಿದ ಹಿನ್ನೆಲೆಯಲ್ಲಿ, ಭೂಸ್ವಾಧೀನ ಕಾಯ್ದೆ 1894ರ ಕಲಂ 48(1)ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಸರ್ಕಾರವು ಅಧಿಸೂಚನೆ ಸಂಖ್ಯೆ : ಕಂಇ 02 ಭೂಸ್ವಾಚಿ 2008, ದಿನಾ೦ಕ : 10-1-2008ರ ಮೂಲಕ ಕಡೂರು-ಚಿಕ್ಕಮಗಳೂರು ಬ್ರಾಡ್‌ಗೇಜ್‌ ರೈಲ್ವೆ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ೧೬೭೧ 





ಮಾರ್ಗ ನಿರ್ಮಾಣಕ್ಕಾಗಿ ಭೂಸ್ವಾಧೀನಪಡಿಸಿಕೊಂಡಿದ್ದ ಕಡೂರು ಗ್ರಾಮದ ಸರ್ವೆ ನಂ. 154 ಮತ್ತು ಇತರೆ ಸರ್ವೆ ನಂಬರುಗಳ ಒಟ್ಟು 2.39 1/4 
ಎಕರೆ ಮತ್ತು 67,292 ಚದರ ಅಡಿ ವಿಸ್ತೀರ್ಣದ ಜಮೀನನ್ನು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ವಿ. ಶ್ರೀನಿವಾಸಯ್ಯ 
ಪಿ.ಆರ್‌. ನಂ. 173 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ) 
ಕಂದಾಯ ಇಲಾಖೆ (ಭೂಸ್ವಾಧೀನ 1:3). 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ದ.ಕ. ಉಪ ವಿಭಾಗ-1, 
ಬೆಂದೂರ್‌ವೆಲ್‌, ಕಂಕನಾಡಿ, ಮಂಗಳೂರು-ಇವರ ನ್ಯಾಯಾಲಯ 


ಸಂಖ್ಯೆ ಕ ಡಬ್ಲ್ಯೂಸಿಎ/ಸಿಆರ್‌-1/2012(ಎಫ್‌), ದಿನಾಂಕ : 6-2-2012. 








ಪ್ರತಿವಾದಿಗಳ. 
ಅರ್ಜಿದಾರರು ಪ್ರತಬಾಣಗೆಳು 
pa 
|. ಶ್ರೀ ಬಾಬು, 8/0 Late Odi ವಿರುದ್ಧ 1 ಮೆಸ್ಕಾಂ ಸಬ್‌ ಡಿವಿಜನ್‌ ಮೂಡಬಿದ್ರಿ ಮಂಗಳೂರು 
ತಾಲ್ಲೂಕು, ದ.ಕ. ಜಿಲ್ಲೆ. 
2p SE MUN 9 ಆಟಾ 2. ಶ್ರೀ ಬಾಲಕೃಷ್ಣ ನಾಯಕ್‌ 6/0 ಸೀತಾರಾಮ ನಾಯಕ್‌ 
3. ಶ್ರೀ ಶಂಕರ್‌, R/oಂ ಮಹಾವೀರ ಕಾಲೇಜು (6060800816 Village 


ಮಂಗಳೂರು ತಾಲ್ಲೂಕು. 
ವಾಸ : ಅರಂತ ಕಂಪೌಂಡ್‌ ಕಾರಿಂಜೆ ಗ್ರಾಮ ¥ 


ಮಂಗಳೂರು ತಾಲ್ಲೂಕು 

















ಅಧಿಸೂಚನೆ 


ಅರ್ಜಿದಾರನಾದ ಶ್ರೀ ಬಾಬು 85/0 ಓ೩19 ೦0; ಇವರು ತಮ್ಮ ಮಗನಾದ ಶ್ರೀ ಸತೀಶ್‌ 5/0 ಬಾಬು ಇವರು 1ನೇ ಪ್ರತಿವಾದಿಗಳಾದ ಶ್ರೀ 
ಮೆಸ್ಕಾಂ ಸಬ್‌ ಡಿವಿಜನ್‌ ಮೂಡಬಿದ್ರೆ, ಇದರ ಗುತ್ತಿಗೆದಾರರಾದ ಶ್ರೀ ಬಾಲಕೃಷ್ಣ ನಾಯಕ್‌ ಇವರಲ್ಲಿ ಕೆಲಸಗಾರರಾಗಿದ್ದು ಕೆಲಸದಲ್ಲಿ ನಿರತರಾಗಿದ್ದಾಗ, 
ದಿನಾಂಕ : 17-4-09 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ 
ಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು. ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಸರ್ಕಾರಿ ರಾಜ್ಯ ಪತ್ರದಲ್ಲಿ 
ಪ್ರಕಟನೆಯಾದಲ್ಲಿನಿ೦ದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಮು ಅರ್ಜಿ/ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು ತಿಳಿಸಲಾಗಿದೆ. 


ಡಿ.ಜಿ. ನಾಗೇಶ 


R ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ 
ಜಿ.ಆರ್‌: ನಲಿ: 176 ಆಯುಕ್ತರು, ದ.ಕ. ಉಪ ವಿಭಾಗ-1 ಮಂಗಳೂರು 


ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ಯಣಸಮಾಪನೆಗೊಂಡಿರುವ ವಾಣಿನಿಲಯಂ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಕೆಜಿಎಫ್‌, 


ವಿಷಯ: 
ಬಂಗಾರಪೇಟೆ ತಾಲ್ಲೂಕು ಈ ಸಂಘದ ನೋಂದಣಿಯನ್ನು ರದ್ದುಪಡಿಸುವ ಬಗ್ಗೆ. 
ಇದತ ಡಿ ದ 
ಉಲ್ಲೇಖ: 1 ಈ ಕಛೇರಿಯ ಆದೇಶದ ಸಮಸಂಖ್ಯೆ : ಡಿಆರ್‌ಕೆ/ಎಲ್‌ಕ್ಕೂಡಿ/54/96-97, ದಿನಾಂಕ 
30-11-1996. 


2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಇವರ ಪ್ರಸ್ತಾವನೆ ಸಂಖ್ಯೆ 
ಎಆರ್‌/49/ಸಮಾಪನೆ/ಸಿಆರ್‌.12/2011-12, ದಿನಾಂಕ : 19-12-2011. 


೧೬೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೯, ೨೦೧೨ ಭಾಗ ೩ 





ಪ್ರಸ್ತಾವನೆ : 


ಯಣಸಮಾಪನೆಗೊಂಡಿರುವ ವಾಣಿನಿಲಯಂ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಕೆಜಿಎಫ್‌, ಬಂಗಾರಪೇಟೆ ತಾಲ್ಲೂಕು ಈ ಸಂಘವು 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಇವರ ಆದೇಶ ಸಂಖ್ಯೆ : ಎಆರ್‌ಕೆ/49/ಯೋ(/ಸಿಆರ್‌-588/58-59, ದಿನಾಂಕ : 13-8-1958 
ರಂತೆ ನೋಂದಣಿಯಾಗಿರುತ್ತದೆ. ಈ ಸಹಕಾರ ಸಂಘವು ಉದ್ದೇಶಿತ ಬೈಲಾ, ಸಹಕಾರ ಸಂಘಗಳ ಕಾಯ್ದೆ ರೀತ್ಯಾ ಹಾಗೂ ಸಂಘದ ಸದಸ್ಯರ 
ಹಿತದೃಷ್ಟಿಯಿಂದ ಸಂಘವು ಕಾರ್ಯನಿರ್ವಹಿಸದೆ, ಕೆಲವು ವರ್ಷಗಳಿಂದ ಸ್ಥಗಿತಗೊಂಡ ಪ್ರಯುಕ್ತ. ಈ ಕಛೇರಿಯ ಉಲ್ಲೇಖ (1ರ ಆದೇಶದಲ್ಲಿ ಈ 
ಸಂಘವನ್ನು ಯಣಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬಂಗಾರಪೇಟೆ ಇವರನ್ನು ಸಮಾಪನಾಧಿಕಾರಿನ್ನಾಗಿ ನೇಮಿಸಲಾಗಿತ್ತು. 


ಉಲ್ಲೇಖ (2) ರಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗರವರು ವರದಿ ಸಲ್ಲಿಸಿ ಸಂಘವು ಸುಮಾರು 
ವರ್ಷಗಳಿಂದ ಯಾವುದೇ ಕೆಲಸ ನಿರ್ವಹಿಸದೇ ಸ್ಥಗಿತಗೊಂಡಿದ್ದು, ಸಂಘದ ಯಾವುದೇ ಪುಸ್ತಕಗಳು ಲಭ್ಯವಿಲ್ಲದ ಕಾರಣ ಸಮಾಪನಾಧಿಕಾರಿಯು 
ಸ್ವಯಂ ಪ್ರಭಾರವನ್ನು ವಹಿಸಿಕೊಂಡಿರುವುದಾಗಿ. ಸಂಘದ ಪುನಶ್ಚೇತನಕ್ಕೆ ಯಾವುದೇ ರಹಾ ಇಲ್ಲದ ಕಾರಣ ಈ ಸಂಘದ ನೋಂದಣಿಯನ್ನು 
ರದ್ದುಪಡಿಸಬೇಕೆಂದು ಕೋರಿ, ದಿನಾಂಕ : 12-11-2011 ರಂದು ನಡೆದ ಸಮಾಪನಾಧಿಕಾರಿಗಳ ಸಭೆಯಲ್ಲಿ ಸಮಾಪನಾಧಿಕಾರಿಗಳು ಕೈಗೊಂಡ 
ತೀರ್ಮಾನದ ನಡವಳಿಕೆಗಳನ್ನು ಮತ್ತು ಸಂಘದ ಶೂನ್ಯ ಆಸ್ತಿ-ಜವಾಬ್ದಾರಿ ತಃಖ್ತೆಯನ್ನು ಸಲ್ಲಿಸಿರುತ್ತಾರೆ. 


ಈ ರೀತಿ ಸಮಾಪನಾ ಸಂಘದ ಆಸ್ತಿ ಮತ್ತು ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿರುವುದರಿಂದ ಹಾಗೂ ಸಂಘವನ್ನು 
ಮುಂದುವರೆಸಿಕೊಂಡು ಹೋಗುವುದರಿಂದ ಯಾವುದೇ ಪ್ರಯೋಜನ ಇಲ್ಲದೇ ಇರುವುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 


ಕೋಲಾರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಈ ಕೆಳಕ೦ಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ನಂ. ಡಿಆರ್‌ಕೆ/ಎಲ್‌ಕ್ಯೂಡಿ/ಸಿಆರ್‌/54/96-97, ದಿನಾಂಕ : 27-12-2011 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಸಿಎಂಡಬ್ಲ್ಯೂ/ಸಿಎಲ್‌ಎಂ/2001 ದಿನಾಂಕ : 21-11-2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಕೆ.ಎಲ್‌. ನರಸಿಂಹಮೂರ್ತಿ, 
ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಯಣಸಮಾಪನೆಗೊಂಡಿರುವ ವಾಣಿನಿಲಯಂ ಹಾಲು ಉತ್ಪಾದಕರ 
ಸಹಕಾರ ಸಂಘ ನಿ. ಕೆಜಿಎಫ್‌, ಬಂಗಾರಪೇಟೆ ತಾಲ್ಲೂಕು ಈ ಸಹಕಾರ ಸಂಘದ ನೋಂದಣಿ ಸಂಖ್ಯೆ : ಎಆರ್‌ಕೆ/49/ಯೋ(/ಸಿಆರ್‌.588/58-59 
ದಿನಾಂಕ : 13-8-1958ನ್ನು ರದ್ದುಗೊಳಿಸಿ, ಸಂಘವನ್ನು ವಿಸರ್ಜಿಸಿ ಆದೇಶಿಸಿದ್ದೇನೆ. 

ಈ ಆದೇಶದ ದಿನಾಂಕದಿಂದ ಸದರಿ ಸಂಘವು ಅಸ್ತಿತ್ರದಲ್ಲಿಲ್ಲದೆ ಸಂಪೂರ್ಣವಾಗಿ ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು. 

ಈ ಆದೇಶವನ್ನು ಈ ದಿನ ಅಂದರೆ, ದಿನಾಂಕ : 27-12-2011 ರಂದು ನನ್ನ ಸಹಿ ಹಾಗೂ ಈ ಕಛೇರಿಯ ಮೊಹರಿನೊಂದಿಗೆ 
ಹೊರಡಿಸಿದೆ. 

ಕೆ.ಎಲ್‌. ನರಸಿಂಹಮೂರ್ತಿ 
ಸಹಕಾರ ಸಂಘಗಳ ಉಪನಿಬಂಧಕರು, 


ಪಿ.ಆರ್‌. ನಂ. 182 
ಕೋಲಾರ ಜಿಲ್ಲೆ, ಕೋಲಾರ 


